TOTAL DAMAGE 
BOOK 


ಮಿರ್ಜಿ ಅಣ್ಣಾ ರಾಯ 
(ವ್ಯಕ್ತಿ ಮತ್ತು ಸಾಹಿತ್ಯ) 


ಡಿ. ಪುಟ್ಟಿಸ್ವಾಮಿ ಬಿ.ಎ ಜ.೮%, ಮಂಗಳೂರು, 
ಟಿ ಕೆ, ಪಾಟೀಲ, ಜಿ.ಎ ಜಿ.ಟಿ, ಜಮಖಂಡಿ, 


UNIVERSAL 
LIBRARY 


OU 198065 


೬೬1೬೮1] 
IVSHAINN 


OSMANIA UNIVERSITY LIBRARY 


Call No. Kp sino. K. 63-60೯ 
Author ಕಸದ 


Title 


UA G Jo) oe 
This Shou ೫ rh ಜಃ before the date 


last marked below. ೪ 





ನಿರ್ಜಿ ಅಣ್ಣಾರಾಯ 


(ವ್ಯಕ್ತಿ ಮತ್ತು ಸಾಹಿತ್ಯ) 


ಸಂಪಾದಕರು: 
ಡಿ. ಪುಟ್ಟಿಸ್ವಾನಿಿ ಬ.ಎ., ಜಿ.ಎಲ್‌, ಮಂಗಳೂರು. 
ಟಿ, ಕೆ, ಸಾಟೀಲ, ಬ.ಎ., ಿ.ಕಿ., ಜಮಖಂಡಿ. 


ಸಂಪಾದಕರಿಂದ 


ಒಂದು ನಿಷಯದ ವ್ಯಾಸಂಗದಲ್ಲಿ ಸುಮಾರು ಹನ್ನೆರಡು 
ವರ್ಷಗಳಷ್ಟು ಸತತ ಸಾಧನೆಯನ್ನು ಮಾಡಿದಾಗ ಆ ಅವಧಿಗೆ 
ಒಂದು "ತವ? ಎಂದು ಹೇಳುವದುಂಟು. ಇಂಧ ತವ ಒಂದನ್ನು 
ಸಾಹಿತ್ಯೋಪಾಸನೆಯಲ್ಲಿ ಶ್ರೀ ಮಿರ್ಜಿ ಅಣ್ಣಾರಾಯರು ಸವೆಯಿಸಿ 
ದ್ಹಾರೆ. ಅವರ ಈ ಸಾಧನೆಯಲ್ಲಿ ವಿಳು-ಬೀಳುಗಳಿರಬಹುದು; 
ತಪ್ಪು-ಒಪ್ಪೆಗಳಿರಬಹುದು. ಆದರೆ ಅವರು ಸಾಧಕರಾಗಿ ಸಂತತ 
ಮುಂದರಿದ ಮಾರ್ಗದ ನಿರೀಕ್ಷಣೆಯೇ ಇಲ್ಲಿ ಮುಖ್ಯವಾಗಿದೆ. 
ಅದರೊಡನೆಯೇ ಸಾರ್ವಜನಿಕರಿಂದ ಇವರ ಸಾಹಿತ್ಯಕ್ಕೆ ಲಭಿಸಿದ 
ಸ್ವಾಗತದ ದಿಗ್ಬರ್ಶನವೂ ಇದರಿಂದಾಗುವುದು. 

ಇಲ್ಲಿ ಮಿರ್ಜಿಯವರ ವ್ಯಕ್ತಿತ್ವ ಹಾಗು ಸಾಹಿತ್ಯವನ್ನು ಕುರಿತು 
ಕೆಲವು ಲೇಖನಗಳನ್ನು ಸಂಪಾದಿಸಿ ಕೊಡಲಾಗಿದೆ. ಈ ಲೇಖನ 
ಗಳಲ್ಲಿ ಕೆಲವು ಆಗಾಗ ಕನ್ನಡನಾಡಿನ ಪ್ರಮುಖ ಪತ್ರಿಕೆಗಳಲ್ಲಿ 
ಪ್ರಕಟವಾದವುಗಳಿವೆ. ಇನ್ನುಳಿದವುಗಳನ್ನು ಅವರ ಹತ್ತರದ 
ಸ್ನೇಹಿತರಿಂದ ಈ ಪ್ರಕಟಿಣೆಗಾಗಿಯೇ ಬರೆಯಿಸಿಕೊಳ್ಳಲಾಗಿದೆ. 
ಹೀಗಾಗಿ, ಈ ಗ್ರಂಧವು ಅಣ್ಣಾರಾಯರ ಸಮಗ್ರ ಸಾಹಿತ್ಯವನ್ನು, 
ಅವರ ವ್ಯಕ್ತಿತ್ವವನ್ನು ಅರಿತುಕೊಂಡು ಅಭ್ಯಸಿಸಲು ಅವ 
ಲೋಕಿಸಲು--ಕೈಪಿಡಿಯಂತಿದೆ. 

ಈ ಗ್ರಂಧದ ಪ್ರಕಾಶನಕ್ಕೆ ಸಹಕಾರ ನೀಡಿದ ಸಹೃದಯಿ 
ಗಳಾದ ಎಲ್ಲ ಲೇಖಕರಿಗೂ ಪತ್ರಿಕೆಗಳ ಸಂವಾದಕರಿಗೂ ನಾವು 
ಹೃತ್‌ಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸುತ್ತೇವೆ. ಈ ನಮ್ಮ 
ಪ್ರಯತ್ನವನ್ನು ಕನ್ನಡ ಸಾಹಿತ್ಯಾಭ್ಯಾಸಿಗಳು ಸ್ವಾಗತಿಸುವರೆಂದು 
ಹಾಕೈಸಿದ್ದೆ ವೆ. 


—ಸಂಪಾದಕರು. 





ಪ ಪ 
ಣ್ಣವ್ಪ ಅಪ್ಪಣ್ಣ ಮಿರ್ಜಿ 


ಹ್‌ 


ಇವರು ಬೆಳಗಾಂವಿ ಜಿಲ್ಲೆಯ ಸೇಡಬಾಳದಲ್ಲಿ ೨೫ ಅಗಷ್ಟ ೧೯೧೮ 
ರಂದು ಜನಿಸಿದರು. ಪ್ರಾಧಮಿಕ ಶಿಕ್ಷಣವು ಅಲ್ಲಿಯೇ ಆಯಿತು. 
ಮನೆಯಲ್ಲಿಯೇ ಅಭ್ಯಾಸವನ್ನು ಮಾಡಿ, ಕನ್ನಡ ಸಾಹಿತ್ಯ ಪರಿಷತ್ತಿನ 
«ಜಾಣ'ರಾದರು. ೧೯೩೯ರಿಂದ ಪ್ರಾಧಮಿಕ ಶಿಕ್ಸಕರೆಂದು ಕೆಲಸಕ್ಕೆ 
ಸೇರಿದರು. ಅಂದಿನಿಂದ ಇವರ ಬರವಣಿಗೆಯೂ ಆರಂಭವಾಯಿತು. 
ಮಿರ್ಜಿ ಅಣ್ಣಾರಾಯ, "ಇಂದುತನ್ನಯ' ಎಂಬ ಹೆಸರುಗಳಿಂದ ಪತ್ರಿಕೆ 
ಗಳಿಗೆ ಲೇಖನಗಳನ್ನು ಬರೆಯಹತ್ತಿ ದರು. ೧೯೪೫ರಲ್ಲಿ ಇವರ "ನಿಸರ್ಗ? 
ವೆಂಬ ಮೊದಲನೆಯ ಕಾದಂಬರಿಯು ವ್ರಕೆಟಿವಾಯಿತು. ೧೯೪೮ರಲ್ಲಿ 
ಧಾರವಾಡ ಶಿಕ್ರಕರ ಟ್ರೀನಿಂಗ ಕಾಲೇಜಿನ ಎರಡನೆಯ ವರ್ಷದ 
ಪರೀಕ್ಬೆಯಲ್ಲಿ ಮೊದಲನೆಯ ತರಗತಿಯಲ್ಲ ತೇರ್ಗಡೆ ಹೊಂದಿದರು. 
ಮೇಲಾಗಿ ಗಣಿತ, ವಿಜ್ಞಾನ, ಕನ್ನಡ ಭಾಷೆಗಳಲ್ಲಿ ಹೆಚ್ಚಿಗೆ ಗುಣಗಳನ್ನು 
ಸಂಪಾದಿಸಿ, ಮೂರು ಬಹುಮಾನಗಳನ್ನು ಪಡೆದರು. ಒಳ್ಳೆಯ ಶಿಕ್ಸಕ 
ರೆಂದು ಹೆಸರನ್ನು ಗಳಿಸಿದರು. ಉಗಾರದ ಮೂಲಶಿಕ್ಸಣ ಶಾಲೆಯಲ್ಲಿ 
ಏಳು ವರ್ಷ ಕೆಲಸ ಮಾಡಿದರು. ೧೯೫೩ರಲ್ಲಿ "ಮ್ಯಾಟ್ರಿಕ್‌ ಪರೀಕ್ಬೆ 
ಯಲ್ಲಿಯೂ ಮೇಲ್ತರಗತಿಯಲ್ಲಿ ತೇರ್ಗಡೆ ಹೊಂದಿದರು. ಈಗ ೧೯೫೫ 
ರಿಂದ ಸೇಡಬಾಳ ಜೀವನ ಶಿಕ್ಷಣ ಶಾಲೆಯಲ್ಲಿ ಶಿಕ್ಬಕರಾಗಿದ್ದಾರೆ. 
ಶಾಂತಿಸೇವಾಸದನ', «ಸನ್ಮತಿ ವಿದ್ಯಾಲಯ', ಸನ್ಮತಿ' ಮಾಸಿಕಗಳ 
ಸಂಸ್ಥಾಪಕರಲ್ಲಿ ಪ್ರಮುಖರಾಗಿದ್ದಾರೆ. 


ಪರಿವಿಡಿ 


೧. ವೈಕ್ತಿತ್ವ: 
(೧) ಸು ಪ್ರಸಿದ್ಧ ಕನ್ನಡ ಸ ಸಾಹಿತ್ಯಿಕ ಶ್ರಿ ತ್ರೀ ಮಿರ್ಜಿ ಅಣ್ಣಾರಾಯ 


ಶ್ರೀ ದಿನಕರ ರಾಮಚಂದ್ರ ಘೋರನಡೆ, 
ಬಿಐ,ಬಿಟಿ, ಮಿರಜಿ. 


(೨) ವ್ರಧಿತಯಶ ಕಾದಂಬರಿಕಾರ ಶ್ರೀ ಅಣ್ಣಾರಾಯ ಮಿರ್ಜಿ 


ಡಾ ವಿಲಾಸ ಆದಿನಾಥ ಸಂಗವೆ, 
ಎಂಬ, ಹಿಎಚ್‌ ಡಿ, ಕೊಲ್ಹಾಪುರ. 


(೩) ಪ್ರತಿಭೆಯ ವ್ರಭೆಯಲ್ಲಿ: ಅಣ್ಣಾರಾಯರು 
ಅಖಿಲ ಭಾರತ ಬಾನುಲಿಯ ಸಂದರ್ಶಕರಿಂದ. 
(೪) ಆಧುನಿಕ ರತ್ನ ತ್ರಯರು 
ಶ್ರೀ ಜಬ ಬ್ರಹ್ಮಕ್ಕೆ ಎಂ ಎ., ಶಿವಮೊಗ್ಗ. 
(ಜ) ಅಣ್ಣಾರಾಯರು ಮತ್ತು "ನಿಸರ್ಗ 
ಶ್ರೀ ನಿರಂಜನ, ಮೈಸೂರು 
೨. ಕಾದಂಬರಿಗಳು: 
(೬) ರಸವಿಮರ್ಶೆಯಲ್ಲಿ "ನಿಸರ್ಗ? 
ಡಾ ಹಿರೆ! (ಮಲ್ಲೂ ರಶಶ್ವ ರನ್‌, ಎಂಬ, 
ಪಿಎಚ್‌ಡಿ, *(ಕರ್ನಾಟಕ) ಬಿ ಲಿಟ್‌. ಆಕ್ಸಫರ್ಡ 
(೭) ಸ್ವಾತಂತ್ರ್ಯ ಹೋರಾಟದ ಚಿತ್ರ: "ರಾಷ್ಟ ನ್ರಪುರುಷ? 
ಶ್ರೀ. ಸಿ. ಎಸ್‌ ಮಂಗಸೂಳಿ, ಬಿ ke ಸ. ಅಥಣಿ. 
(೮) ಅಣ್ಣಾರಾಯರ "ಅಶೋಕ ಚಕ್ಪ' 
ಶ್ರೀನಿವ್ಯಾಬ ಮುಂಬೈ 
(೯) ಚಿಕ್ಕ ಮಹಾಕಾವ್ಯ: "ರಾಮಣ್ಣ ಮಾಸ್ತರು” 
ಪ್ರೊ. ಸೆ ಸ. ಮಾಳವಾಡ, ಎಂ.ಎ, ಧಾರವಾಡ 
(೧೦) ಮಿರ್ಜಿಯವರ ಮೂರು ಕಾದಂಬರಿಗಳು 
ಶ್ರೀ. ಟಿ. ಫೆ ಪಾಟೀಲ, ಬಿ ಎ, ಬಿ.ಟಿ, ಜಮಖಂಡಿ. 
(೧೧) "ಶ್ರೇಯಾಂಸ' 
ಶ್ರೀ. ಜಿ ಬ್ರಹ್ಮಪ್ಪ, ಎಂ.ಎ., ಶಿವನೊಗ್ಗ 
4. ಕಥೆ ಹಾಗು ವ್ಯಕ್ತಿ ಚಿತ್ರಗಳುಃ 
(೧೨) ಅಣ್ಣಾರಾಯರ ಸ ಕಥೆಗಳು ಕ 
ಶ್ರೀ. 'ಜಾಧವ ರಾಮರಾಯರು, ಎಂ.ಎ. (ಆನರ್ಸ), ಅಕರ, 


ಪುಟ 


೨೩ 


೨೭ 


೩೪ 


೪೮ 
೫೪ 
೫೮ 


ಹಕ್ಕಿ 


೬೯ 


ii 


(೧೩) "ಬುದ್ಧನ ಕಥೆ'ಯ ಸಮೀಕ್ಷೆ ಸ ೬ ಓ೬ 
ಶ್ರೀ.ಕೆ. ಟಿ ದೇಶಪಾಂಡೆ, ಎಂ.ಎ, ಜಮಖಂಡಿ. 


(೧೪) "ಭಾರತದ ಬೆಳಕಿನಲ್ಲಿ ಟೆ ೬ ಕ . ೭೯ 
ಶ್ರೀ ಮಾ ವರ್ಧಮಾನ ಪೆಗ್ಗಡೆ, ಧರ್ಮಸ್ಥಳ 

(೧೫) ಮಹಮ್ಮದ ಪೈಗಂಬರರು ತ ಸ . ೮೨ 
ಶ್ರೀ ಪಿ ಕೆ ನಾರಾಯಣ, ವಿದ್ವಾನ್‌, ಮಂಗಳೂರು 

(೧೬) ಅಪೂರ್ವ ಗ್ರಂಧ: "ಮಹಾಪುರುಷ? ಸ . ೮೯ 
ಶ್ರೀ ಜಿ ಬ್ರಹ್ಮಪ್ಟ, ಎಂ ಐ, ಶಿವಮೊಗ್ಗ 

೪. ಗ್ರಂಥ ಸಂಪಾದನೆ ಮತ್ತು ಸಂಶೋದನೆ: 

(೧೭) "ದಶಭಕ್ತಿ' ಮತ್ತು "ಸಮಯಸಾರ' . ಲ .. ೯೯ 
ಸೌ ಚಂದ್ರಾವತಿ ಘೂಳಣ್ಣವರ, ಸೇಡಬಾಳೆ. 

(೧೮) ಮಿರ್ಜಿಯವರ ಸಾಹಿತ್ಯ ಸಂಶೋಧನೆ ಕ . ೧೦೨ 


ಶ್ರೀ ಎಮ್‌ ಬಿ ಪಾಟೀಲ, ಸೇಡಬಾಳ 


೫. ಪ್ರಬಂಧ ಹಾಗು ವಿಮರ್ಶೆಗಳು: 
(೧೯) “ಜೆ ೈನಧರ್ಮ'ವನ್ನು ಕುರಿತು ಕ ಕ . ೧೦೬ 


೧. ಶ್ರೀ ಡಿ. ಪುಟ್ಟಸ್ವಾಮಿ, ಬಿಎ, ಬಿ.ಎಲ್‌ 
ಸೆಂ "ವಿವೇಕಾಭ್ಯುದಯ', ಮಂಗಳೂರು 


೨ ನೃಸ್ತಿಶ್ರೀ ಅಕಲಂಕಸ್ವಾ ಮಿಗಳವರು 
೩ ಶ್ರೀ. ಜಿ ಬ್ರಹ್ಮಪ್ಪ, ಬ, ಶಿವಮೊಗ್ಗ 

(೨೦) "ಲೇಖನಕಲೆ'ಯೊಂದು ಅಭ್ಯಾಸ ದರ್ವಣ . - ೧೧೭ 
ಶ್ರೀ ಎನ್‌ ಎಸ್‌ ನಳ ಬಿಎ, ಧಾರವಾಡ 

(೨೧) ಅನುಭವಿಕ ಶಿಕ್ಟಕರ ತೈಕ್ಸಣಿಕ ಗ್ರಂಧ ಶೆ . ೧೨೦ 
ಪ್ರಿ ಎಸ್‌ ಡಿ. ಇಂಚಲ,ಬಿಎ,ಬಿಟಿ, ಹುಬ್ಬಳ್ಳಿ 

(೨೨) ಎರಡು ವಿಮರ್ಶಾ ಗ್ರಂಧಗಳು ಕ | . ೧೨೪ 
ಶ್ರೀ ಡಿ.ಎ ಬೋಗಾರ, ಬಿ ಎ, ಎಲ್‌ಎಲ್‌ ಬಿ, ಅಥಣಿ 

(೨೩) ಅಣ್ಣಾ ರಾಯರ ಸಾಂಸೃತಿಕ ಅಭ್ಯಾಸ | . ೧೨೭ 
ಶ್ರೀ ಅನಂತರಾವ ಕೆ ಭೋಸಗೆ, ಸೇಡಬಾಳ 

(೨೪) ನಡೆದು ಬಂದ ದಾರಿ (ಸಂವಾದಿತ) . 4 ಎ ೧೩೧ 


ಸುಪ್ರಸಿದ್ಧ ಕನ್ನಡ ಸಾಹಿತ್ಯಿಕ 
ಶ್ರೀ. ಮಿರ್ಜಿ ಅಣ್ಣಾರಾಯ 
ಶೀ. ದಿನಕರ ರಾಮಚಂದ್ರ ಘೋರಪಡೆ, ಬಿ.ಎ, ಜಿ.ಟಿ, ಮಿರಜ, 


ಕೆಲವು ದಿವಸಗಳ ಹಿಂದಿನ ಸಂಗತಿ. ನಾನು ರೈಲಿನಿಂದ ಪ್ರವಾಸ 
ಮಾಡುತ್ತಿದ್ದೆ. ಡಬ್ಬಿಯಲ್ಲಿ ಒಬ್ಬ ದವ್ಪ, ಹೆಚ್ಚು ಎತ್ತರವೂ ಅಲ್ಲ, ಗಿಡ್ಡೂ 
ಅಲ್ಲದಂಧ, ತುಸು ಕಪ್ಪು ವರ್ಣದ ವ್ಯಕ್ತಿಯು ಕುಳಿತಿತ್ತು. ಉಡಿಗೆ-ತೊಡಿಗೆ, 
ಹತ್ತಿರ ಇರುವ ಎರಡು ಕೈಚೀಲಗಳು, ಅವುಗಳಲ್ಲಿಯ ಸಾಮಾನು ಇವು 
ಗಳನ್ನು ನೋಡಿ, ಈ ಗೃಹಸ್ಥ ಯಾರಿರಬೇಕು?-ಎಂದು ನಾನು ಮನದಲ್ಲಿಯೇ 
ವಿಚಾರಿಸುತ್ತ ಇದ್ದೆ. ಅಷ್ಟರಲ್ಲಿ ಅವರು ಸಾವಿರ ಪುಟಗಳ ಒಂದು ದೊಡ್ಡ 
ಗ್ರಂಧವನ್ನು ಕೈಚೀಲದಿಂದ ತೆಗೆದರು ಅದರಿಂದ ನನ್ನ ಕುತೂಹಲವು 
ಇನ್ನಿಷ್ಟು ಜಾಗೃತವಾಯಿತು. ಈ ಮನುಷ್ಯನು ಯಾರಾದರೂ ಪ್ರಾಧಮಿಕ 
ಶಿಕ್ಪಕನಾಗಿರಬೇಕು-- ಎಂದು ನಾನು ಅವರ ವಿಷಯಕ್ಕೆ ಕಲ್ಪಿಸಿಕೊಂಡಿದ್ದೆ. 
ಅದಕ್ಕಾಗಿ ಅವರ ಕಡೆಗೆ ಇಷ್ಟೊಂದು ದೊಡ್ಡ ಪುಸ್ತಕ ಇದ್ದುದನ್ನು ಕಂಡು, 
ನನಗೆ ಆಶ್ಚಯವೆನಿಸಿತು. ನನ್ನ ಕಲ್ಪನೆಯನ್ನು ಒರೆಗೆ ಹಚ್ಚುವದಕ್ಕಾಗಿ 
ನಾನು ಅವರಿಗೆ ಕೇಳಿದೆ: 

“ತಾವು ಪ್ರಾಧಮಿಕ ಶಿಕ್ಸಕರಿರುವಿರೇನು?” 

*ಹೌದು.” ಎಂದು ಅವರು ಉತ್ತರವಿತ್ತರು. 

“ಅಂದಮೇಲೆ ಈ ದೊಡ್ಡ ಪುಸ್ತಕ ಯಾವುದು?” ನಾನು ಕೇಳಿದೆ. 

« "ಜೈನಧರ್ಮ. ಧರ್ಮದ ವಿಷಯದಲ್ಲಿ ತುಲನಾತ್ಮಕ ಅಭ್ಯಾಸಮಾಡಿ 
ಬರೆದ ಗ್ರಂಧವಿದು.” ಅವರು ಹೇಳಿದರು. 

“ಕನ್ನಡ ಭಾಷೆಯೊಳಗಿನ ಈ ಗ್ರಂಥವನ್ನು ಯಾರು ಬರೆದರು?” 

“ನಾಷ್ಟ 

ಎಂದು ಪ್ರಾಧಮಿಕ ಶಿಕ್ಷಕರು ಎನ್ನಲು, ನಾನು ಚಕಿತನಾದೆ. ಮತ್ತು 
ತುಸು ಹೊತ್ತು ಸುಮ್ಮನೆ ಕುಳಿತೆ. ಯಾಕೆಂದರೆ ಒಬ್ಬ ವ್ರಾಧಮಿಕ ಶಿಕ್ಷಕ 
ಇಂಧ ದೊಡ್ಡ ಗ್ರಂಧವನ್ನು ಬರೆದಿರಬೇಕು-ಎನ್ನುವ ಮಾತು ನನಗೆ ನಿಜ 
ವೆನಿಸದಾಯಿತು. ಆದರೆ ತುಸು ಹೊತ್ತಿನಲ್ಲಿ ಇನ್ನಿಷ್ಟು ಅವರೊಡನೆ ಮಾತ 
ನಾಡುವದರಿಂದ ಅವರೇ ಆ ಗ್ರಂಧವನ್ನು ಬರೆದ ಬಗ್ಗೆ ನನಗೆ ನಿಶ್ಚಿತವೆನಿಸಿತು. 


೧ 1 


ಈ ಪ್ರಾಧಮಿಕ ಶಿಕ್ಚಕ ಯಾರು? ಎಲ್ಲಿಯವರು? ಇಂಧ ದೊಡ್ಡ 
ಲೇಖಕರಾದುದು ಹೇಗೆ? ಈ ವಿಷಯದಲ್ಲಿ ನನ್ನ ಕುತೂಹಲವು ಇನ್ನಿಷ್ಟು 
ಕೆರಳಿತು. ಅವರು "ಜೈನಧರ್ಮ'ವೆಂಬ ಆ ಬೃಹದ್‌ಗ್ರಂಧವನ್ನು ಬರೆದಾಗ 
ಅವರನ್ನು ಅಭಿನಂದಿಸಿ, ವಿಖ್ಯಾತ ಕನ್ನಡ ಸಾಹಿತ್ಯಿಕ, ತತ್ವಜ್ಞ ಮತ್ತು 
ಬಿಹಾರದ ಸದ್ಯದ ರಾಜವಾಲರಾದ ನಾಮದಾರೆ ರಂಗನಾಧ ದಿವಾಕರರು 
ಅವರಿಗೆ ಬರೆದ ವತ್ರವು ನೋಡಲಿಕ್ಕೆ ಸಿಕ್ಕಿತು. ಶ್ರೀ ದಿವಾಕರರು ಈ 
ಪತ್ರದಲ್ಲಿ ಹೀಗೆ ಹೇಳುವರು: 

“ತಮ್ಮ ಮಹಾಗ್ರಂಧ ಕೈಸೇರಿತು. ಬಹಳ ಸ್ತುತ್ಯವಾದ ಪ್ರಯತ್ನವಿದೆ. 
ಕನ್ನಡದಲ್ಲಿ ತಾವು ಇಷ್ಟು ಶ್ರಮವಟ್ಟು, ವಿದ್ವತ್‌ಪ್ರಚುರವಾದ ದೊಡ್ಡ 
ಹೊತ್ತಿಗೆಯನ್ನು ಈ ಮಹತ್ವದ ವಿಷಯದ ಮೇಲೆ ಬರೆದುದು ಬಹಳ ಅಭಿ 
ನಂದನೀಯವೆಂಬಲ್ಲಿ ತಿಲಮಾತ್ರವೂ ಸಂಶಯವಿಲ್ಲ. ಎಲ್ಲ ಕನ್ನಡಿಗರು 
ಇದನ್ನು ಪ್ರೋತ್ಸಾಹಿಸಬೇಕು. ಹಾಗೂ ಈ ಬಗ್ಗೆ ಹೆಮ್ಮೆವಢಬೇಕು.” 

ಈ ರೀತಿ ಕನ್ನಡಿಗರ ಹೆಮ್ಮೆಗೆ ಪಾತ್ರರಾದ ಗೃಹಸ್ಸರೆಂದರೆ ಸುಪ್ರಸಿದ್ಧ 
ಕನ್ನಡ ಸಾಹಿತ್ಯಿಕ, ಟೀಕಾಕಾರ, ಲಘು ಕಧಾಲೇಖಕ ಮತ್ತು ಕಾದಂಬರಿ 
ಕಾರ ಶ್ರೀ ಮಿರ್ಜಿ ಅಣ್ಣಾರಾಯರು. ತಮ್ಮ ವರಿಚಯವನ್ನು ಮಾಡಿ 
ಕೊಡುತ್ತ ಅಣ್ಣಾರುಯರೆಂದರು: “ನನ್ನ ಮನೆತನವು ಮೊದಲು ಮಿರಜಿಯದು. 
ಮಿರಜಿಯಲ್ಲಿ ನನ್ನದೊಂದು ಚಿಕ್ಕ ಮನೆಯಿದೆ. ನೂರು ವರ್ಷಗಳ ಮೊದಲು 
ನನ್ನ ಅಜ್ಜ ಅಣ್ಣವ್ಸ ಮಿರಜಿ ಇವರು ಮಿರಜಿಯಿಂದ ಹತ್ತು ಹನ್ನೆರಡು ಮೈಲಿನ 
ಮೇಲಿರುವ ಸೇಡಬಾಳದಲ್ಲಿ ನಿಲ್ಲಲಿಕ್ಕೆ ಹೋದರು. ಅಲ್ಲಿಯೇ ನಾನು ಹುಟ್ಟಿ 
ಬೆಳೆದೆ. ನನ್ನ ತಂದೆತಾಯಂದಿರು ಅಕ್ಬರಗಳನ್ನು ಕೆಲಿತವರಲ್ಲ. ಆದರೆ 
ತುಂಬ ಸುಸಂಸ್ಕತರು.? 

ಮನೆಯ ಆರ್ಥಿಕ ವರಿಸ್ಥಿತಿಯು ಪ್ರತಿಕೂಲವಿದ್ದರೂ ಸಹ ಸರ್ವ 
ಕಷ್ಟಗಳಿಗೆ ಮುಖಕೊಟ್ಟು, ಮಿರ್ಜಿ ಅಣ್ಣಾರಾಯರು ಎರಡನೆಯ ವರ್ಷದ 
ಟ್ರ್ಮೀಂಡ ಶಿಕ್ಷಕರಾದರು. ಪ್ರಾಧಮಿಕ ಶಾಲೆಯಲ್ಲಿ ಅವರು ಕಲಿಯುತ್ತಿದ್ದಾಗಿ 
ನಿಂದಲೂ ಕವಿತೆ, ಕಥೆ ಮೊದಲಾದುವುಗಳನ್ನು ಬರೆಯುತ್ತಿದ್ದರು. ಟ್ರೇನಿಂಗ 
ಕಾಲೇಜಕ್ಕೆ ಹೋಗುವ ಮೊದಲು ಅವರು ಕೆಲವು ಕಾದಂಬರಿಗಳನ್ನು ಪ್ರಸಿದ್ಧಿ 
ಸಿದರು. ಅಲ್ಲದೆ "ಜಯಂತಿ', "ಜಯಕರ್ನಾಟಕ, “"ಜೀವನ' ಇವೇ 
ಮೊದಲಾದ ಮಾಸವತ್ರಿಕೆಗಳಲ್ಲಿ ವಿವಿಧ ವಿಷಯಗಳ ಮೇಲೆ ಲೇಖನ ಬರೆ 


೨ 


ಯುತ್ತಿದ್ದರು. ತಮ್ಮ ವಯಸ್ಸಿನ ಮೂವತ್ತನಾಲ್ಕು ವರ್ಷಗಳಲ್ಲಿ--ಇಷ್ಟು 
ಸ್ವಲ್ಪ ಅವಧಿಯಲ್ಲಿಯೇ.-ನಿಸರ್ಗ', "ರಾಷ್ಟ್ರ ಪುರುಷ”, "ಅಶೋಕ ಚಕ್ರ?, 
"ಪ್ರತಿ ಸರಕಾರ”, “ರಾಮಣ್ಣ ಮಾಸ್ತರು”, “ಜೈನಧರ್ಮ”, "ದತ್ತವಾಣಿ', 
"ಲೇಖನ ಕಲೆ' ಇವೇ ಮೊದಲಾದ ಹದಿನೈದಕ್ಕೂ ಮೇಲ್ಪಟ್ಟು ಪುಸ್ತ ಕಗಳನ್ನು 
ಪ್ರಕಟಿಸಿದ್ದಾರೆ. ಅದರಿಂದ ಅವರು ನವಜಾಗೃತ ಕರ್ನಾಟಕದ ಅತ್ಯಂತ 
ಅಭಿಮಾನಾಸ್ಸದ ಮತ್ತು ಪ್ರಿಯ ಲೇಖಕರಾಗಿದ್ದಾರೆ. 

"ನಿಸರ್ಗ? ಎಂಬ ಇವರ ಕಾದಂಬರಿಗೆ ಐದುನೂರು ರೂವಾಯಿಗಳ 
ಬಹುಮಾನ ಬಂದಿತು. ಕ್ರಿ. ರೆ. ೧೯೪೬ನೆಯ ವರ್ಷದ ಕನ್ನಡ ಸಾಹಿತ್ಯದಲ್ಲಿ 
ಅದು ಸರ್ವೋತ್ಚಷ್ಟ ಕಾದಂಬರಿ ಎನಿಸಿದೆ. ಮೈಸೂರು ಸರಕಾರದ ದೇವರಾಜ 
ನಿಧಿಯ ವ್ರಧಮ ವರ್ಗದ ನಾರಿತೋಷಕ ಇದಕ್ಕೆ ಲಭಿಸಿದೆ. ಧಾರವಾಡದ 
ವಿದ್ಯಾವರ್ಧಕ ಸಂಘವು ಬಹುಮಾನ ಕೊಟ್ಟು, ಇವರನ್ನು ವಿಶೇಷವಾಗಿ 
ಸತ್ಯರಿಸಿತು. ಕನ್ನಡ ಸಾಹಿತ್ಯ ವರಿಷತ್ತೊ ಕೂಡ ಇವರ ಕೃತಿಗಳಿಗೆ 
ಬಹುಮಾನಧನವನ್ನು ಸಲ್ಲಿಸಿ ಗೌರವಿಸಿದೆ. ಇವರ "ನಿಸರ್ಗ? ಕಾದಂಬರಿಯು 
ಕೆಲವು ವರ್ಷ ಮುಂಬೈ ವಿಶ್ವವಿದ್ಯಾನಿಲಯದ ಬಿ.ಎ. ವರ್ಗಕ್ಕೆ ವ ಪುಸ್ತಕ 
ವಾಗಿಯೂ ಇತ್ತು. 

ಮಹಾರಾಷ್ಟ್ರದ ಗಣ್ಯಲೇಖಕರಾದ ಪ್ರೊಫೆಸರ ನಾ. ಸಿ. ಫಡಕೆಯವರೆ 
“ಪ್ರತಿಭಾ ಸಾಧನ”ದ ಮಾದರಿಯಲ್ಲಿ ಇವರ “ಲೇಖನ ಕಲೆಯು ಕನ್ನಡದಲ್ಲಿ 
ಮಾರ್ಗದರ್ಶಕ ಗ್ರಂಥವಾಗಿದೆ. 

ಈ ರೀತಿಯ ವಿವಿಧ ಮತ್ತು ಮೌಲಿಕ ಗ್ರಂಥಗಳನ್ನು ರಚಿಸುವದಕ್ಕಾಗಿ 
ಶ್ರೀ ಅಣ್ಣಾರಾಯರು ಕನ್ನಡ, ಹಿಂದಿ, ಮರಾರಿ, ಸಂಸ್ಕೃತ ಮತ್ತು ಪ್ರಾಕೃತ 
ಗ್ರಂಧಗಳ ವ್ಯಾಸಂಗವನ್ನು ಸತತ ಮಾಡುತ್ತಾರೆ. ಅವರ ಮನೆಯಲ್ಲಿ ಗ್ರಂಧ 
ಸಂಗ್ರಹವು ವಿವಿಧ ಹಾಗೂ ವಿಪುಲವಾಗಿದೆ. ಮಿರ್ಜಿಯವರು ಆಗಾಗ 
ಹೇಳುತ್ತಾರೆ:. “ನಾನು ಒಳ್ಳೆಯ ಲೇಖಕನಾದೇನು ಎಂಬ ಅಪೇಕ್ಸೆಯಿಂದ 
ವಿಖ್ಯಾತ ಕನ್ನಡ ಸಾಹಿತ್ಯಿಕ ಪ್ರಿನ್ಸಿವಾಲ್‌ ವಿ. ಕೆ. ಗೋಕಾಕ, ಮತ್ತು 
ಪ್ರೊ. ರಂಗನಾಧ ಮುಗಳಿ ಇವರು ನನಗೆ ಮಾಡಿದ ಮಾರ್ಗದರ್ಶನವನ್ನು 
ನಾನೆಂದೂ ಮರೆಯಲಾರೆ. ಧ್ಯೇಯ ದೃಷ್ಟಿ ಹಾಗೂ ಲೇಖನಕಲೆಯ ತಂತ್ರ 
ಗಳನ್ನು ಅವರು ನನಗೆ ನೀಡಿದರು.” ಅದರಿಂದ ಇವರಿಗೆ ಸಾಹಿತ್ಯ, ಗ್ರಂಧಾ 
ಲಯಗಳೆಂದರೆ ಅಮಾಲ್ಯ ನಿಧಿಗಳಂತಾಗಿವೆ. ಅವೇ ಅವರ ಸಂಪತ್ತು, ಸೌಖ್ಯ. 


೩ 


ಶ್ರೀಯುತ ಅಣ್ಣಾ ರಾಯ ಮಿರ್ಜಿಯವರು ದಕ್ಷಿಣ ಹಿಂದುಸ್ತಾ ಸ್ಥಾನದ 
ಪ್ರವಾಸನನ್ನೆ ಲ್ಲ ಲ ಮಾಡಿದ್ದಾರೆ. ಉತ್ತರದಲ್ಲಿ ಕಫವರ್ಯನ ಬಾಗೋರರ 
ಶಾಂತಿನಿಕೇತನ), ವಂಡಿತ ಮದನಮೋಹನ ಮಾಲವೀಯವರ ಬನಾರನ 
ಹಿಂದೂ ವಿದ್ಯಾಪೀರಗಳನ್ನು ನೋಡಿದ್ದಾರೆ. ಅಲ್ಲದೆ ಕಲಕತ್ತಾ, ಆರಾ, 
ಆಗ್ರಾ, ಅಲಹಾಬಾದ, ದಿಲ್ಲಿ, ಅಬೂಗಿರಿ, ಗಿರನಾರ ಮೊದಲಾದ ಕಡೆಗೆ 
ಹೋಗಿ ಬಂದವರಿದ್ದಾರೆ. ತಮ್ಮ ಉತ್ತರ ಭಾರತದ ಪ್ರವಾಸದ ಅನುಭವ 
ಗಳನ್ನು ವಿವರಿಸುವ "ನಾನು ಕಂಡ ನಾಡು' ಎಂಬ ಗ್ರಂಧ ಒಂದನ್ನೂ 
ರಚಿಸಿದ್ದಾ ರೆ. 

ಶ್ರೀ ಮಿರ್ಜಿಯವರು ವೃತ್ತಿಯಿಂದ ರಾಷ್ಟ್ರೀಯ ಹಾಗೂ ಜಾತ್ಯಾತೀತ 
ರಿದ್ದಾರೆ. ಭಾರತದ ಸ್ವಾತಂತ್ರ್ಯ ದ ಚಳುವಳಿಯಲ್ಲಿ ಇವರು ಅವ ಪ್ರತ್ಯಕ್ಟ 
ರೀತಿಯಿಂದ ಬಹಳಷ್ಟು ಭಾಗ ತಕ್ಕೊಂಡಿದ್ದಾರೆ. ಕರ್ನಾಟಕದ ನೆ ನೇತೃಗಳಾದ 
ಶ್ರೀ ರಂಗರಾವ ದವಾ ಆದೇಶದಂತೆ ಶ್ರೀ ಮಿರಜಿಯವರು ಮೂಳವಾಡ 
ಎಂಬ ಹಳ್ಳಿ ಯಲ್ಲಿ ಕ್ರಿ . ಶೆ. ೧೯೪೨ರ ಚಳುವಳಿಯ "ಬುಲೆಟಿನ್‌? ಮುದ್ರಿಸಿ 
ಕೊಳ್ಳುವ ಔನ ಮಾಡುತ್ತಿ ದ್ದ ರು. 

ಇದೀಗ ಪ್ರಕಟವಾದ ಇವರ “ಜೈನಧರ್ಮ ಎಂಬ ಗ್ರಂಧಕ್ಕೆ ಕರ್ನಾಟಿಕ 
ವಿದ್ಯಾಪೀಠದವರು ೨೫೦ ರೂವಾಯಿಗಳ ವಾರಿತೋಷಕ ಕೊಟ್ಟಿದ್ದಾರೆ. 
ಅದರಂತೆ ಮೈಸೂರು ಸರಕಾರದವರೂ ಇದಕ್ಕೆ ಮೂರುನೂರು ರೂಪಾಯಿ 
ಗಳಷ್ಟು ಬಹುಮಾನಧನವನ್ನಿತ್ತು ಮನ್ನಿಸಿದ್ದಾರೆ. ಈ ಗ್ರಂಧದಲ್ಲಿ ಇವರು 
ವೈದಿಕ, ವೀರಶೈವ, ಇಸ್ಲಾಂ, ಕ್ರಿಸ್ತ ಮೊದಲಾದ ಧರ್ಮಗಳನ್ನು ತುಲನಾತ್ಮಕ 
ದೃಷ್ಟಿಯಿಂದ, ಆಧುನಿಕ ಕಾಲಕ್ಕೆ ಯೋಗ್ಯ ವೆನಿಸುವಂತೆ ಸಂಶೋಧನಾತ್ಮಕ 
ನಿನೇಚನೆ ಮಾಡಿದ್ದಾ ರೆ. ಈಗ್ರಂಧದ ಬಸ್ಗೆ ಅಂತರ್‌ರಾಷ್ಟ್ರೀಯ ವಿದ್ವಾಂಸ 
ರಾದ ಡಾ. ಎ. ಎನ್‌. "ಉವಾಧ್ಯೆಯವರು ಹೀನೆ ಬರೆಯುವರು. ಮ ಧು 
ಕೆಲವು ಗ್ರಂಧಗಳು ಜರ್ಮನ, ಫ್ರೆಂಚ, ಇಂಗ್ಲಿಷ ಮತ್ತು ಹಿಂದಿ ಭಾಷೆಗಳಲ್ಲಿ 
ಗ್ಲಾಸನಾಫ್‌, ಗಿರನೌ, ಜೈನಿ ಮತ್ತು ಕೈಲಾಸಚಂದ್ರ ಶಾಸ್ತ್ರಿಗಳು ಬರೆದದ್ದು 
ಅವೆ. ಈ ದೃಷ್ಟಿಯಿಂದ ವಿಚಾರಮಾಡಲಾಗಿ ಶ್ರೀ ಮಿರ್ಜಿಯವರ 4 ೈನ 
ಧರ್ಮ” ಎಂಬ ಈ ಗ್ರಂಧವು ಕನ್ನಡ ಭಾಷೆಯಲ್ಲಿ ಮೊದಲನೆಯದಾಗಿದೆ. 
ಅಲ್ಲದೆ ವಿಶಿಷ್ಟ ಹೆಮ್ಮೆಯ ಸ್ಥಾ ನವನ್ನು ದೊರಕಿಸುವದೆಂದು ಹೇಳಲು ನನಗೆ 
ಸಂಕೋಚನಿಲ್ಲ. ಈ ಗ್ರಂಥದ ವಿಷಯವ್ಕಾ ಪ್ರಿಯನ್ನು ನೋಡಿದರೆ, 


ಲ 


ಶ್ರೀಯುತ ಅಣ್ಣಾರಾಯ ಮಿರ್ಜಿಯವರ ವಿವಿಧ ವಾಚನ, ದೀರ್ಥ ಪ್ರಯತ್ನ 
ಮತ್ತು ವ್ಯಾವಕದೃಷ್ಟಿ ಇವುಗಳನ್ನು ಯಾರೂ ತ ಗ್ರಂಧದಲ್ಲಿ 
ಎಲ್ಲೆ ಡೆಗೂ ಪೆರಿವಕ್ಟವಾದ ತುಲನಾತ್ಮಕ ದ ೈ ಷ್ಟಿ, ವ್ಯಾವಕ ವಿಚಾರ ಮತ್ತು 
ಸಮನ್ವ ಯ ಬುದ್ದಿ ಇವೇ ಕಣ್ಣಿಗೆ ಬೀರುತ್ತದೆ. ಈ ಗ್ರಂಧ ಪ್ರಕಾಶನದಿಂದ 
ಜೈನಧರ್ಮದ ವಿಷಯಕ್ಕೆ ಒಂದು ತ್ರೇಷ್ಠ ಗ್ರಂಧವು ಅಭ್ಯಾಸಿಗಳಿಗೆ ಲಭಿಸಿ 
ದಂತಾಗಿದೆ. ಈ ಗ್ರಂಧದ ಸಹಾಯದಿಂದ ಕನ್ನಡ ವಂಡಿತರು ಪ್ರಾಚೀನ 
ಜೈನಾಚಾರ್ಯರ ಕನ್ನಡ ಕಾವ್ಯಗಳಲ್ಲಿ ಬರುವ ಹಲವು ಸಂದರ್ಭಗಳನ್ನು 
ಸಹಜವಾಗಿಯೂ ಸುಲಭವಾಗಿಯೂ ತಿಳಿದುಕೊಳ್ಳಬಹುದು.” ಇದೊಂದು 
ಕನ್ನ ಡೆ ವಾಜ್ಮಯದಲ್ಲಿ ಪ್ರಾ ಮಾಣಿಕ ಗ್ರಂಧನೆಂದು ಸಿನಿಕ ವಡೆದಿದೆ. 

ದಕಿ ಕ್ರಿಣಕನ್ನಡ ಜಿಲ್ಲೆ ಯ ಧರ್ಮಸ್ಸ ಳದಲ್ಲಿ ಸ್ವಲ್ಪ ದಿನಗಳ ಹಿಂದೆ ಈ 
ವರ್ಷದ ಸರ್ವಧರ್ಮ ಪರಿಷತ್ತು ಸೇರಿತ್ತು. ಈ ಸಭೆಗೆ ಶ್ರೀ ಅಣ್ಣಾರಾಯ 
ರನ್ನು ಕರೆಸಿದ್ದರು. ಅಲ್ಲಿ ಜೈನಧರ್ಮದ ವಿಷಯದಲ್ಲಿ ಇವರ ಪ್ರವಚನ 
ತುತ ಸರ್ವಧರ್ಮ ಸಮನ್ವಯವನ್ನು ಬೋಧಿಸುವ “ಜೈನಧರ್ಮ” 
ಎಂಬ ಗ್ರಂಥವನ್ನು ಇವರು ಬರೆದ ಬಗ್ಗೆ ಆ ಪರಿಷತ್ತಿನಲ್ಲಿ ಒಂದು ವಜ್ರದ 
ಉಂಗುರ ಹಾಗೂ ಐದುನೂರು ರೂಪಾಯಿಗಳನ್ನು ಬಹುಮಾನ ಕೊಟ್ಟು, 
ಶ್ರೀ ಅಣ್ಣಾರಾಯರನ್ನು ಸತ್ಕರಿಸಲಾಯಿತು. 

ಜೈನಧರ್ಮದ ಬಗ್ಗೆ ಮಾತನಾಡುತ್ತ ಅವರು ಅಂದರು: “ಇಂದಿನ 
ಜಗತ್ತಿನೊಳಗಿನ ಅಶಾಂತಿಯು ಪ್ರತಿನಿತ್ಯ ಬೆಳೆಯುತ್ತಿರುವ ಮಾನವನ ಅವಶ್ಯ 
ಕತೆ ಹಾಗೂ ಭಿನ್ನ ಭಿನ್ನ ವಿಚಾರಸರಣಿ ಇವುಗಳಿಂದ ಉಂಟಾಗಿದೆ. ಅದಕ್ಕಾಗಿ 
ಪ್ರತಿಯೊಬ್ಬ ವ್ಯಕ್ತಿ ಯು ತನ್ನ ಅವಶ್ಯಕತೆಗಿಂತ ಹೆಚ್ಚಿನ ವಸ್ತುಗಳ ಸಂಗ್ರಹ 
ಮಾಡಬಾರದು. ಇದಕ್ಕೆ ಜೈನ ವರಿಭಾಷೆಯಲ್ಲಿ 'ವರಿಗ್ರಹ ವರಿಮಾಣ' 
ಎನ್ನುವರು. ಇದರರ್ಥ: ತನ್ನ ಅವಶ್ಯ ಕತೆಗಳನ್ನು ಶಕ್ತ ವಿದ್ದಷ್ಟು ಕಡಿಮೆ 
ಮಾಡಬೇಕು. 

“ಎಷ್ಟೋ ಭಿನ್ನ ಭಿನ್ನ ವಿಚಾರಸರಣಿಗಳಿದ್ದರೂ ಸಹ ಪ್ರತಿಯೊಂದು 
ವಿಚಾರದಲ್ಲಿಯೂ ಸ್ವಲ್ಪ ಭಾಗವಾದರೂ ಸತ್ಯಾಂಶವಿರುವದು. ಆ ಸತ್ಯಾಂಶ 
ವನ್ನು ಪ್ರತಿಯೊಬ್ಬರು ಗಮನದಲ್ಲಿಟ್ಟುಕೊಂಡು, ಜಗತ್ತಿನೊಳೆಗಿನ ನಿಜವಾದ 
ಸತ್ಯವನ್ನು ತಿಳಿಯಲಿಕ್ಕೆ ಯತ್ನಿಸಬೇಕು. ಈ ದೃಷ್ಟಿಕೋಣಕ್ಕೆ ಸ್ಯಾದ್ವಾದ 
ದೃಷ್ಟಿ ಅಧವಾ ಅನೇಕಾಂತವಾದ ಎನ್ನುವರು. ಇಂದಿನ ಜಗತ್ತಿಗೆ ಜೈನ 


ಧರ್ಮದ ಈ ಸಮನ್ವಯ ದೃಷ್ಟಿಕೋಣ ಹಾಗೂ ಸಚ್ಚಾರಿತ್ರಗಳ ಅವಶ್ಯ 
ಕತೆಯು ಬಹಳವಾಗಿದೆ.” 

“ಭನ್ಮಾಸುರ” ಎಂಬ ಕಾದಂಬರಿಯಲ್ಲಿ ಮಿರ್ಜಿಯವರು ೧೯೪೨ರೆ 
ಚಳುವಳಿಯ ತರುವಾಯ ಪುಂಡರ ತಂಡವು ಹೇಗೆ ಬೆಳೆಯಿತು; ಮತ್ತು 
ಮಹಾತ್ಮರ ವಧೆಯ ನಂತರ-೧೯೪೮ರಲ್ಲಿ-ಮನೆಗಳನ್ನು ಸುಡುವ ಉದ್ಯೋಗ 
ಹೇಗೆ ಆಯಿತು? ಈ ಸಮಾಜ ವರಿವರ್ತನೆಯ ವಿಷಯ ನಿವೇಚನೆಯನ್ನು 
ಶ್ರೀ ಅಣ್ಣಾರಾಯರು ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಮಾಡಿದ್ದಾರೆ. ಬ್ರಾಹ್ಮಣರ 
ಮನೆಗಳನ್ನು ಸುಡುವಿಕೆ (ಜಾಳಪೋಳ) ಮತ್ತು ಜಾತೀಯತೆಗಳ ಬಗ್ಗೆ 
ಅಣ್ಣಾ ರಾಯರು ಹೀಗೆನ್ನುವರು: 

“ಗಾಂಧೀಜಿಯವರ ಕೊಲೆಯ ತರುವಾಯ ಕೆಲವು ಗುಂಡರಿಗೆ 
ಸಂಧಿಯು ಸಿಕ್ಕಿತು. ಆ ಪ್ರಸಂಗದ ಉವಯೋಗವನ್ನು ಅವರು ಸ್ವಾರ್ಥಕ್ಕಾಗಿ 
ಮಾಡಿಕೊಂಡರು. ಸುಡುವುದಕ್ಕೆ ಹಾಗೂ ಸುಲಿಗೆಗಳಿಗೆ ಬಹುಜನರ 
ಬೆಂಬಲ ಸಿಗಬೇಕೆಂದು ಅವರು ಬ್ರಾಹ್ಮಣ ದ್ವೇಷವನ್ನು ಹೊತ್ತಿಸಿದರು. 
ಮತ್ತು ಅದನ್ನು ಉಪಯೋಗಿಸಿಕೊಂಡರು. 

“ಹಳ್ಳಿಗಳಲ್ಲಿ ಅಶಿಕ್ಸಿತರಲ್ಲಿ ಜಾತೀಯತೆಯು ಇಲ್ಲ. ನಗರದಲ್ಲಿ ಸುಶಿ 
ಸ್ಸಿತರಲ್ಲಿ ಮಾತ್ರ ಅದು ಬೆಳೆಯುತ್ತಿದೆ; ಅದೂ ಆರ್ಥಿಕ ತಳಹದಿಯ ಮೇಲೆ. 
ಈಗೀಗ ಸುಶಿಕ್ಸಿತರಲ್ಲಿ ಅತ್ಯಂತ ಸ್ವಾರ್ಧವೃತ್ತಿಯು ಸೇರಿಕೊಂಡಿದೆ. ಎಲ್ಲ 
ಧರ್ಮಗಳಲ್ಲಿಯ ಸುಶಿಕ್ಷಿತರೂ ತಮ್ಮ ತಮ್ಮ ವೈಯಕ್ತಿಕ ಸ್ವಾರ್ಧಸಾಧನೆ 
ಗಾಗಿ, ಜಾತೀಯತೆಯನ್ನು ತಮ್ಮ ಸಮಾಜದಲ್ಲಿ ಹಬ್ಬಿಸಿ, ಆ ಭಾವನೆಯನ್ನು 
ತಮ್ಮ ಲಾಭಕ್ಕೆ ಉವಯೋಗಿಸಿಕೊಳ್ಳುತ್ತಾರೆ.” 

ಈ ಪ್ರಕಾರ ಉಚ್ಛ ವಿಚಾರ ಇಟ್ಟುಕೊಂಡು, ವಿವಿಧ ಕ್ಷೇತ್ರಗಳಲ್ಲಿ 
ಲೇಖನಕಾರ್ಯ ಮಾಡುತ್ತಿರುವ ಶ್ರೀ ಮಿರ್ಜಿ ಅಣ್ಣಾ ರಾಯರು ಹೊಟ್ಟೆಯ 
ಸಲುವಾಗಿ ಉಗಾರದಲ್ಲಿ ಶಿಕ್ಷಕನ ಕಾರ್ಯವನ್ನು ಕೈಕೊಂಡಿದ್ದಾರೆ. ಇಷ್ಟು 
ವಿವಿಧ ರೀತಿಯಲ್ಲಿ ಲೇಖನ ಶಕ್ತಿಯುಳ್ಳ ವ್ಯಕ್ತಿಯ ಬುದ್ಧಿ ಮತ್ತು ಶಕ್ತಿ ಅಲ್ಲದೆ 
ವೇಳೆಗಳನ್ನು ಹೆಚ್ಚು ಚೆನ್ನಾಗಿ ಉಪಯೋಗವಾಗುವಂತೆ ಯೋಜನೆಯಾಗ 
ವಾಗಬೇಕೆಂಬ ಇಚ್ಛೆಯಿಂದ ನಾನು ಅವರಿಗೆ ಅಂದೆ: 

“ನೀವು ಶಿಕ್ಷ ಕವೃತ್ತಿಯನ್ನು ಏಕೆ ಸ್ವೀಕರಿಸಿದ್ದೀರಿ? ನಿಮ್ಮ ಎಲ್ಲ 
ವೇಳೆಯನ್ನು ಲೇಖನ ವ್ಯವಸಾಯದಲ್ಲಿಯೇ ಏಕೆ ಕಳೆಯುವುದಿಲ್ಲ?” 


೬ 


ಬೇಡವಾದ ಪ್ರಶ್ನೆಯನ್ನು ನಾನು ಅವರಿಗೆ ಕೇಳಿದಂತೆ ಆಯಿತು; 
ಇದು ಅವರ ಮುಖಚರ್ಯೆಯಿಂದ ತಿಳಿಯಿತು. ನೀವು ಕೇಳುತ್ತೀರೆಂದು 
ಹೇಳುತ್ತೇನೆ.? ಎಂದು ಪ್ರಸ್ತಾವಿಸಿ ಮುಂದೆ ಹೇಳತೊಡಗಿದರು: 

“ನನಗೆ ಏಳು ಜನರನ್ನು ಸಂರಕಿ ಶ್ಲಿಸಬೇಕಾಗಿದೆ. ನನ್ನ ಹಿರಿಯರು 
ಸ್ವಂತ ಕಷ್ಟ ದಿಂದ ಸುಜ! ಅ ನಮ್ಮ ಸ ಸಾಗದು. 
Kp ವ ಕ್ಸ ಕನಾಗಿದ್ದೇನೆ. ಈ ಶಿಕ್ಚ ಕವ ತ್ತಿಯಕ್ಲಿ ಸಂಬಳ ಹೆಚ್ಚಾ ಗ 
ಬೇಕೆಂದು ಶಾಲಾಂತ (ಮಾಟ್ರಿಕ್‌) ಪರೀಕ್ಷೆಗೆ SRE 

“ಕಳೆದ ಹತ್ತು ವರುಷಗಳಲ್ಲಿ ನಾನು ಬರೆದ ಗ್ರಂಧಗಳ ಮಾರಾಟದಿಂದ 
ಒಂದು ಲಕ್ಷರೂವಾಯಿಗಳಾದರೂ ಬಂದಿರಬೇಕು. ಅದರಲ್ಲಿ ಹತ್ತೆಂಟು 
ಸಾವಿರ ರೂಪಾಯಿಗಳು ಮಾತ್ರ ನನ್ನ ಕೈಸೇರಿರಬೇಕು. ಆದರೆ ನಾನವನ್ನು 
ಕುಟುಂಬದ ವೆಚ್ಚಕ್ಕಾಗಿ ಉವಯೋಗಿಸಬಾರದೆಂದು ನಿಶ್ಚಯಿಸಿರುವೆ. ಸೇಡ 
ಬಾಳದಂಧ ಹಳ್ಳಿ ಯಲ್ಲಿ "ಶಾಂತಿಸೇವಾಸದನ' ಎಂಬ ಗ್ರಂಧ ಪ್ರಕಾಶನ ಸಂಸ್ಥೆ 
ಯೊಂದನ ನ್ಟ a 0ತೆ ಪ ಸಂಸ್ಥೆಯು ಹಳ್ಳಿಗಾಡ ಪ್ರದ್ಧೇಶದಲ್ಲಿ ಶಿಕ್ಷಣ, 
ಸಾಹಿತ್ಯ ಚು ಸಂಸ್ಕೃತಿಗಳ ವ್ರಸಾರಕಾರ್ಯವನ್ನು ಮಾಡುವದು ಅದಕ್ಕೆ 
ಈ ಹಣವನ್ನು ಉವಯೋಗಿಸುವೆ. ಈ ಸ ಸಂಸ್ಥೆಯ ಸಲಹೆಗಾರ ಮಂಡಲದಲ್ಲಿ 
ವ್ರಾ. ರಂ. ಶೀ ಮುಗಳಿ, ಪ್ರೊ. ಮಾಳವಾಡ, ಕವಿಭೂಷಣ ಕೃಷ್ಣಶರ್ಮ, 
ಶ್ರೀ ಟಿ.ಕೆ. ತುಕೋಳ, ಶ್ರೀಕೆ. ಎಫ್‌. ವಾಟೀಲರಂಧವರು ನಮಗೆ ದೊರೆ 
ತಿದ್ದಾರಿ. ಇಲ್ಲಿಯ ವರೆಗೆ ಈ ಸ ಸಂಸ್ಥೆ ಯಿಂದ ಹದಿನೈದು ಗ್ರ ಗ್ರಂಧಗಳು ವ ಪ್ರಕಟ 
ವಾಗಿವೆ.” 

ತಾವು ಶಿಕ್ಷಕವೃತ್ತಿಯನ್ನು ಏಕೆ ಬಿಡುವದಿಲ್ಲ? ಈ ಪ್ರಶ್ನೆಯ ಉತ್ತರ 
ವನ್ನು ಹೆಚ್ಚಿಗೆ ಸ್ಪಷ್ಟವಡಿಸುತ್ತ ಅಣ್ಣಾರಾಯರು ಮಂಡಿಸಿದ ವಿಚಾರಗಳು 
ಬಹಳ ವಿಚಾರಣೀಯವಾಗಿವೆ. ಅವರು ಹೇಳಿದರು: 

“ಹೊಟ್ಟೆ ಮತ್ತು ಲೇಖನ ವ್ಯವಸಾಯಗಳಿಗೆ ಗಂಟುಹಾಕಿದರೆ ದುಡ್ಡಿ 
ಗಾಗಿ ನಿತ್ಯ ಇಂತಿಷ್ಟು ಪುಟ ಲೇಖನ ಬರೆಯಬೇಕೆಂದಾಗುವದು. ಮತ್ತು 
ಸಂನಾರದ ಅಗತ್ಯಕಜಗಿ ಅವುಗಳನ್ನು ಕೂಡಲೆ ಪ ಪ್ರಕಟಿಸ ಲೂ ಬೇಕಾಗುವದು. 
ಅದರಿಂದ ಲೇಖನದ ಮಾಲಿಕತೆಯು ಕಡಿಮೆಯಾಗುತ್ತ ದೆ; ಅದರಲ್ಲಿ 
ಔದ್ಯೋಗಿಕತೆಯು ಸಮಾವೇಶವಾಗುತ್ತದೆ. ಮೌಲಿಕತೆ ಮತ್ತು ವೈಶಿಷ್ಟ್ಯ 
ಗಳು ನಷ್ಟವಾಗುತ್ತವೆ. ಪಾತ್ರಗಳ ಹೆಸರನ್ನು ಜೇರೆಯಾಗಿಡುವದು, ಸಂವಿ 


೭ 


ಧಾನವನ್ನು ಸ್ವಲ್ಪ ವ್ಯತ್ಯಾಸಗೊಳಿಸುವುದು, ಕಾದಂಬರಿಯ ಹೆಸರನ್ನು ಬೇರೆ 
ಯೊಂದನ್ನು ಇಟ್ಟು, ಹೊಸ ಹೆಸರಿನಲ್ಲಿ ಹಳೆಯ ಕಾದಂಬರಿಯನ್ನು ಜನತೆಗೆ 
ಕೊಡಬೇಕಾಗುವುದು. ಹೀಗೆ ಇಂದು ವ್ಯವಸಾಯ ದೃಷ್ಟಿಯಿಂದ ಸಾಹಿತ್ಯದ 
ಬೆಳವಣಿಗೆ ಆಗುತ್ತಿದೆ, ಹೀಗೆಂದು ನನಗೆ ತೋರುತ್ತಿದೆ. ನನ್ನ ಮತದಿಂದ 
ಲೇಖನದ ಪುಟಗಳು ಹೆಚ್ಚಾಗುವದಕ್ಕಿಂತ, ಹೊಸ ವಿಚಾರಗಳನ್ನು ಹೇಳುವ 
ಪ್ರಸಂಗ ಬಂದಾಗ-ಅಂತಃಪ್ರೇರಣೆಯಾದಾಗಲೇ-ಬರೆಯಬೇಕು. ಲೇಖನ 
ಕಡಿಮೆಯಾದರೂ ಅಡ್ಡಿಯಿಲ್ಲ.” 

ಶ್ರೀ ಅಣ್ಣಾರಾಯರ ಈ ವಿಚಾರ ಮತ್ತು ಅವರ ಕಾರ್ಯ ನೋಡಿ, 
ಅವರ ವಿಷಯಕ್ಕಿರುವ ನನ್ನ ಆದರವು ನೂರರಷ್ಟು ಬೆಳೆಯಿತು. 

ಇಂಧ ಹಿರಿಯ ಲೇಖಕರಿಗೆ ತಿಂಗಳಿಗೆ ಹತ್ತು ರೂವಾಯಿ ಸಂಬಳ 
ಹೆಚ್ಚಾಗಲೆಂದು ಪರೀಕ್ಷೆಗೆ ಕೂಡುವ ಪ್ರಸಂಗ ಬರಬೇಕು! ಇದರ ಬಗ್ಗೆ 
ಸಂತಾಪ ಉತ್ಪನ್ನವಾಯಿತು! ಶಾಸನ ಸಂಸೆ ಹಾಗೂ ಸಮಾಜಗಳು ಇಂಧ 
ವ್ಯಕ್ತಿಗಳ ಬಗ್ಗೆ ವಿಚಾರ ಮಾಡಬಾರದೆ?-ಎಂದು ಮನದಲ್ಲಿ ವಿಚಾರಿಸುತ್ತಲೇ 
ನಾನು ಅಣ್ಣಾ ರಾಯರನ್ನು ಬೀಳ್ಕೊಂಡೆ. ಶ್ರೀ ಮಿರಜಿಯವರಂಧ ದೊಡ್ಡ 
ಜನರ ಉನಯೋಗವು ಇಂದು ದೇಶಕ್ಕೆ ಆಗದಂತಾಗಿದೆ. ಸ್ವತಂತ್ರ ಭಾರತ 
ದಲ್ಲಿಯ ಇಂಧ ಕಾರ್ಯಕುಶಲ ನಾಗರಿಕರ ಬುದ್ಧಿಯನ್ನು ವ್ಯರ್ಧ ಕಳೆಯು 
ವುದೇ? ಎಂಬುದೇ ಇಂದಿನ ಪ್ರಕ್ನಿಯಾಗಿದೆ. 


ಪ್ರಥಿತಯಶ ಕಾದಂಬರಿಕಾರ 


ಶ್ರೀ. ಅಣ್ಣಾರಾಯ ಮಿರ್ಜಿ 
ಡಾ. ನಿಲಾಸ ಆದಿನಾಥ ಸಂಗವೆ, ಎಮ್‌.ಎ., ಪಿಎಚ್‌.ಡಿ., ಕೊಲ್ಹಾಪುರ. 


"ಎಲ್ಲಿ ಬೆಳೆಯುವದೋ ಅಲ್ಲಿ ಮಾರಾಟವಾಗುವದಿಲ್ಲ.? 
ಈ ನಾಣ್ನುಡಿಯು ಜಗತ್ತಿನೊಳಗಿನ ಬೇರೆ ಬೇರೆ ವಸ್ತುಗಳ ಉತ್ಪಾದನೆಗೆ ಎಷ್ಟು 
ಅನ್ವಯಿಸುವದೋ, ಅದಕ್ಕಿಂತಲೂ ಹೆಚ್ಚು, ಸಾಹಿತ್ಯದ ಕ್ಲೇತ್ರದಲ್ಲಿ ಅನೇಕ 
ಕಾಲಕ್ಕೆ ಸಾರ್ಧಕವೆನಿಸುತ್ತದೆ. ಕೈ. ರಾವೀಂದ್ರನಾಧ ಬಾೂಗೋರರು ವಿಪುಲ 
ವಾಗಿ ಸಾಹಿತ್ಯ ನಿರ್ಮಿತಿಯನ್ನು ಮಾಡಿದ್ದರು; ಆದರೆ ಯಾರ ಲಕ್ಷಕ್ಕೂ 
ಅದು ಬಂದಿರಲಿಲ್ಲ. ಯಾವಾಗ ಅವರಿಗೆ "ನೋಬಲ ವ್ರಾಈರುು' ಕೊಟ್ಟು, 
ಪಾಶ್ಚಿಮಾತ್ಯರು ಅವರ ಗೌರವಮಾಡಿದರೋ ಆಗ ಕೈ. ರಾನೀಂದ್ರನಾಧರಂಧ 
ಲೇಖಕರು ನಮ್ಮಲ್ಲಿ ಎಲ್ಲಿರುವರೆಂಬ ಅರಿವು ನಮಗಾಯಿತು. ಬಹುತರ 
ಇದೇ ಪರಿಸ್ಥಿತಿಯು ಶ್ರೀ. ಅಣ್ಣಾರಾಯ ಮಿರ್ಜಿಯವರದೂ ಆಗಿದೆ. 
"ಕನ್ನಡ ಸಾಹಿತ್ಯ ವರಿಷತ್ತು' ಇವರ "ನಿಸರ್ಗ? ಕಾದಂಬರಿಗೆ ಕ್ರ. ಶ. ೧೯೪೬ 
ನೆಯ ವರ್ಷದ ಕನ್ನಡ ಭಾಷೆಯೊಳಗಿನ ಸರ್ವೋತ್ಪಷ್ಟ ಕಾದಂಬರಿಯೆಂದು, 
ಪ್ರಧಮ ವರ್ಗದ ಪಾರಿತೋಷಕವನ್ನು ಕೊಟ್ಟು, ಹರವನಹಳ್ಳಿ ಸಾಹಿ 
ಸಮ್ಮೇಲನದಲ್ಲಿ ಇವರನ್ನು ಗೌರವಿಸದೆ ಇದ್ದ ರ, ಇಂಧ ಪ್ರಭಾವೀ ಲೇಖಕರು 
ನಮ್ಮ ಜೈನಸಮಾಜದಲ್ಲಿ ಇದ್ದಾರೆಂಬ ಕಲ್ಪನೆಯೂ ಕೂಡ ನಮಗೆ ಬರು 
ತ್ರಿರಲಿಲ್ಲ.. ಕೇವಲ ಕರ್ನಾಟಕ ಸಾಹಿತ್ಯ ವರಿಷತ್ತಷ್ಟೇ ಇವರನ್ನು ಗೌರವಿಸಿ 
ತೆಂದಲ್ಲ. ಮೈಸೂರು ಸರಕಾರವೂ ಇವರಿಗೆ "ದೇವರಾಜ ಬಹುಮಾನವನ್ನು 
ಸಲ್ಲಿಸಿತು. ಧಾರವಾಡದ ವಿದ್ಯಾವರ್ಧಕ ಸಂಘವೂ ಇವರನ್ನು ವಿತೇಷವಾಗಿ 
ಸನ್ಮಾನಿಸಿತು. ಆಗ ಕನ್ನಡ ಭಾಷೆಯ ಕಾದಂಬರೀಕ್ಬೇತ್ರದಲ್ಲಿ ಹೊಸ 
ಯುಗವನ್ನು ಆರಂಭ ಮಾಡುವ ತರುಣ ಲೇಖಕರೆಂದು ಎಲ್ಲ ಕನ್ನಡ ಮತ್ತು 
"ಹಿಂದು' ದಂಧ ಇಂಗ್ಲಿಷ ಪತ್ರಿಕೆಯು ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು. 
"ದಿ ಇಂಡಿಯನ್‌ ಪಿ. ಇ. ಎನ್‌.' ದಂಧ ಹೊಣೆಗಾರ ನಿಯತಕಾಲಿಕೆಯಲ್ಲಿ, 
ಕನ್ನಡದ ಪ್ರಾಧ್ಯಾಪಕರಾದ ಶ್ರೀ. ಎಸ್‌. ಎಸ್‌. ಮಾಳವಾಡ, ಎಂ. ಎ., 
ಇವರಂತೂ ಕರ್ನಾಟಕದಲ್ಲಿ ಇತ್ತೀಚೆಗೆ ವ್ರಕಟಿವಾದ ಕಾದಂಬರಿಗಳಲ್ಲಿ 
"ನಿಸರ್ಗ'ವು ಹೇಗೆ ಸರ್ವೋತ್ತಮವಾಗಿದೆ ಎಂಬುದನ್ನು ದಿಗ್ಬರ್ಶಿಸಿ, ಆ 


೯ 


ಕಾದಂಬರಿಯ ನಾಯಿಕೆ "ತಾರಾ' ಎಂಬವಳು ಕನ್ನಡ ಕಾದಂಬರೀ ವಾಬ್ಮಯ 
ದಲ್ಲಿ, ಮೊದಲ ತರಗತಿಯ ನಾಯಿಕೆಯಾಗಿ ನಿಲ್ಲುವಳೆಂದು ಹೇಳಿದ್ದಾರೆ. 

ಇಂಧ ಈ ವ್ರಧಿತಯಶ ಲೇಖಕರ ಜನ್ಮವು ದಿನಾಂಕ ೨೫ ಅಗಷ್ಟ 
೧೯೧೮ನೆಯ ಇಸ್ವಿಯಂದು ಆಯಿತು. ಇವರ ಜನ್ಮಸ್ಥ ಳವು ಸೇಡಬಾಳ 
(ಬೆಳಗಾಂವಿ ಜಿಲ್ಲೆ) ಗ್ರಾಮವಾಗಿವೆ. ಇವರ ಮನೆತನದಲ್ಲಿ ಒಕ್ಕಲತನವು 
ವರೆಂಪರಾಗತವಾಗಿ ನಡೆದು ಬಂದ ಉದ್ಯೋಗವಾಗಿದೆ. ಕೃಷಿಯ ಕಡೆಗೆ 
ಒಲವಿದ್ದ ಮನೆತನ, ಅದರಲ್ಲಿ ಅಣ್ಣಾರಾಯ ಒಬ್ಬನೇ ಮನೆತನಕ್ಕೆ ಮಗನು; 
ಇದರಿಂದಾಗಿ ಸ್ವಾಭಾವಿಕವಾಗಿಯೇ ಇವರೆ ಶಿಕ್ಷಣವು ಹೆಚ್ಚಿಗೆ ಆಗಲಿಲ್ಲ. 
ಕ್ರಿ. ಶೆ. ೧೯೩೫ರಲ್ಲಿ ಕನ್ನಡ ವ್ರಾಯಮರಿ ಸ್ಕೂಲ ಲೀವ್ಹಿಂಗ ಸರ್ಟಿಫಿಕೇಟಿನ 
ಪರೀಕ್ಷೆಯಲ್ಲಿ ಪಾಸ ಆಗಿ, ಊರಲ್ಲಿರುವ ಸಂಸ್ಕತ ಪಾಠಶಾಲೆಯಲ್ಲಿ ಹಿಂದಿ, 
ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಗಳ ಅಭ್ಯಾಸವನ್ನು ಕೆಲವು ವರ್ಷ ಮಾಡಿ 
ದರು. ಕ್ರಿ.ಶ. ೧೯೩೯ರಿಂದ ಇವರು ಪ್ರಾಥಮಿಕ ಶಿಕ್ಷಕ ವೃತ್ತಿಯನ್ನು 
ಸ್ವೀಕರಿಸಿದರು. ಅಂದಿನಿಂದ ಇವರು ಆರಂಭಿನಿದ ಲೇಖನ ಕಾರ್ಯವು 
ಅವ್ಯಾಹತವಾಗಿ ಇಂದಿಗೂ ನಡೆಯುತ್ತಿದೆ. ಇವರ ಆರಂಭದ ಲೇಖನಗಳು 
ಜಯಂತಿ, ಜೀವನ, ಜಯಕರ್ನಾಟಕ ಮಾಸಪತ್ರಿಕೆಗಳಲ್ಲಿ ಪ್ರಸಿದ್ಧವಾಗಿವೆ. 
ಇವುಗಳಲ್ಲಿ ಇವರ ಪ್ರತಿಭೆಯು ಕಂಡುಬಂದುದರಿಂದ ಕವಿಭೂಷಣ ಜೆಟಗೇರಿ 
ಕೃಷ್ಣಶರ್ಮ, ಪ್ರಾಧ್ಯಾವಕ ರಂ. ಶ್ರೀ ಮುಗಳಿ, ಪ್ರಿನ್ಸಿವಾಲವಿ. ಕೆ. ಗೋಕಾಕ 
ಇವರು ಶ್ರೀ ಮಿರಜಿಯವರಿಗೆ ಪ್ರೋತ್ಸಾಹ ಕೊಟ್ಟು, ಕಾಲಕಾಲಕ್ಕೆ 
ಮಾರ್ಗದರ್ಶನ ಮಾಡಿದರು. ಇವರ ಬರವಣಿಗೆಯು ಒಂದೇ ಸವನೆ 
ಸಾಗಿದ್ದ ರೂ ಅದಕ್ಕೆ ಸಾರ್ವಜನಿಕ ಮಾನ್ಯತೆಯು ಇನ್ನೂ ಲಭಿಸಿರಲಿಲ್ಲ. 
ಸುದೈವದಿಂದ ಆ ಪ್ರಸಂಗವು ಬಹಳ ಬೇಗನೆ ಒದಗಿತು. ಕ್ರಿ. ಶ. ೧೯೪೫ನೆಯ 
ವರ್ಷ, ಕರ್ನಾಟಕ ಸಾಹಿತ್ಯ ಪರಿಷತ್ತಿನಿಂದ ಒಂದು ಪ್ರಬಂಧದ ಮೇಲಾಟ 
ವನ್ನು ಇಡಲಾಗಿತ್ತು. ನಿಬಂಧದ ವಿಷಯವು "ಕನ್ನಡ ಭಾಷೆಯಲ್ಲಿ ಜೈನ 
ಸಾಹಿತ್ಯಿತರ ಸ್ಥಾನ, "ಕನ್ನಡ ಭಾಷೆಯಲ್ಲಿ ವೀರಶೈವ ಸಾಹಿತ್ಯಿತರ ಸ್ಥಾನ' 
ಮತ್ತು "ಕನ್ನಡ ಭಾಷೆಯಲ್ಲಿ ಬ್ರಾಹ್ಮಣ ಸಾಹಿತ್ಯಿತರ ಸ್ಥಾನ? ಎಂದು ಕೊಡ 
ಲಾಗಿತ್ತು. ಇವುಗಳಲ್ಲಿ ಮೊದಲನೆಯ ವಿಷಯವನ್ನು ಮಿರ್ಜಿಯವರು ಆಯ್ದು 
ಕೊಂಡು, ಪ್ರಬಂಧ ಬರೆದು, ವರಿಷತ್ತಿನ ಪ್ರಧಮ ತರಗತಿಯ ಬಹುಮಾನ 
ವನ್ನು ವಡೆದರು. ಈ ಸಂಶೋಧನಾತ್ಮಕ ಪ್ರದೀರ್ಥ ನಿಬಂಧವು ಕ್ರಮಶಃ 


೧೦ 


ಧಾರವಾಡದ "ಜಯಕರ್ನಾಟಕ'ದಲ್ಲಿ ಪ್ರಸಿದ್ಧವಾಗಿದೆ. ಅದರ ಹಿಂದೀ 
ಭಾಷಾಂತರವು ಬಿಹಾರದ ವಿದುಷೀರತ್ನ ಬ್ರಹ್ಮಚಾರಿ ವಂಡಿತಾ ಚಂದಾಬಾಯಿ 
ಅಭಿನಂದನ ಗ್ರಂಧದಲ್ಲಿ ಪ್ರಕಟವಾಗಿದೆ. 

ಮಿರ್ಜಿ ಅಣ್ಣಾರಾಯರ ಕೀರ್ತಿಗೆ ಕೋಭಿಸುವಂತೆ ಅವರ ಲೇಖನ 
ಪ್ರವಂಚವಿದೆ. ಮೇಲೆ ನಿರ್ದೇಶಿಸಿದ "ನಿಸರ್ಗ? ಕಾದಂಬರಿಯ ತರುವಾಯ 
ಇವರು "ರಾಷ್ಟ್ರಪುರುಷ' ಎಂಬ ಹೆಸರಿನ ೭೨೦ ವುಟಿಗಳ ದೊಡ್ಡ ಕಾದಂಬರಿ 
ಯೊಂದನ್ನು ಪ್ರಕಟಿಸಿದರು. ಜೈನ ವಾತಾವರಣದ ಮೇಲೆ ರೂಪುಗೊಂಡು, 
ರಾಷ್ಟ್ರೀಯತ್ವವನ್ನು ಪ್ರತಿಬಿಂಬಿಸುವುದೇ ಇದರ ವೈಶಿಷ್ಟ್ಯವಾಗಿದೆ. ಕ್ರಿ. ಶ. 
೧೯೨೦ರಿಂದ ೪೭ರ ವರೆಗೆ ಬೇರೆ ಬೇರೆ ರಾಜಕೀಯ ಪ್ರಸಂಗಗಳಲ್ಲಿ, ಒಂದು 
ಹಳ್ಳಿಯ ಜೈನಗೌಡರ ಮನೆತನದಲ್ಲಿ ಏನೇನು ವ್ಯತ್ಯಾಸವಾಗುತ್ತ ಹೋಯಿ 
ತೆಂಬುದರ ಮಾರ್ಮಿಕ ಚಿತ್ರಣವು " ರಾಷ್ಟ್ರವುರುಷ'ದಲ್ಲಿದೆ. ಕನ್ನಡದ 
ಸುವ್ರಸಿದ್ದ ಕವಿ "ಅಂಬಿಕಾತನಯದತ್ತ? (ಪ್ರಾ. ದ. ರಾ. ಬೇಂದ್ರೆ) ಇವರ 
ಸಮಗ್ರ ಕಾವ್ಯವನ್ನು ವಿಮರ್ಶಿಸುವ "ದತ್ತವಾಣಿ' ಎಂಬ ಪ್ರಬಂಧವನ್ನು 
ಇವರು ಇದೀಗ ಬರೆದು ಪ್ರಕಟಿಸಿದ್ದಾರೆ. ಇದರಂತೆಯೇ ಸಾಹಿತ್ಯದ 
ಕಾದಂಬರಿ, ಸಣ್ಣಕಥೆ, ನಾಟಕ, ಪ್ರಬಂಧ, ಭಾವಗೀತೆ ಮತ್ತು ವಿಮರ್ಶೆಯೇ 
ಮೊದಲಾದ ವಿವಿಧ ವಿಭಾಗಗಳನ್ನು ಸಾಂಗೋವಾಂಗವಾಗಿ ಚರ್ಚಿಸುವ 
"ಲೇಖನಕಲೆ' ಎಂಬ ಗ್ರಂಧವನ್ನು ತಮ್ಮ ಸ್ವಂತ ಪ್ರಕಾಶನ ಸಂಸ್ಥೆಯಾದ 
ನೇಡಬಾಳದ "ಶಾಂತಿಸೇವಾಸದನ'ದಿಂದ ಪ್ರಸಿದ್ಧ ಮಾಡಿದ್ದಾರೆ. ಇತರ ಲಲಿತ 
ವಾಜ್ಮಯ ರಚನೆಯ ಜೊತೆಯಲ್ಲಿಯೇ ಇವರು ಧಾರ್ಮಿಕಸ್ವರೂವದ 
ಸಾಹಿತ್ಯವನ್ನೂ ನಿರ್ಮಿಸಿದ್ದಾರೆ. ಇಂಧವುಗಳಲ್ಲಿ "ಚಿನ್ಮಯಚಿಂತಾಮಣಿ' 
ಎಂಬ ಗ್ರ ೦ಧದ ಸೆಂವಾದನ ಹಾಗೂ ವ್ಯಾಖ್ಯಾನವು ಮುಖ್ಯವಾಗಿದೆ. ಇದು 
ಕನ್ನಡದಲ್ಲಿ ಮೂಲ ಕಲ್ಯಾಣಕೀರ್ತಿ ಆಚಾರ್ಯರ ಕೃತಿಯಾಗಿದೆ. ಮತ್ತು 
"ದಶಭಕ್ತಿ'ಯಲ್ಲಿ ಭಗವದ್‌ ಜಿನಸೇನಾಚಾರ್ಯ, ಮಾನತುಂಗಾಚಾರ್ಯ, 
ಸಮಂತಭದ್ರಾಚಾರ್ಯ, ಕುಂದಕುಂದಾಚಾರ್ಯ, ಪೂಜ್ಯಪಾದಾಚಾರ್ಯ 
ಮತ್ತು ಉಮಾಸ್ವಾಮಿ, ಸಿದ್ಧಸೇನದಿವಾಕರ ಮೊದಲಾದ ಜೈನ ಕವಿಗಳ 
ಸ್ತೋತ್ರನಾಹಿತ್ಯವನ್ನೂ ಅಧ್ಯಾತ್ಮಿಕಗ್ರಂಧಗಳನ್ನೂ ಕನ್ನಡದಲ್ಲಿ ಭಾಷಾಂತ 
ರಿಸಿ, ಪ್ರತಿಯೊಂದು ಕೃತಿಯ ಭಾವಭೂಮಿಕೆಯನ್ನು ಸ್ಪಷ್ಟವಾಗಿ ತಿಳಿಸಿ 
ಹೇಳಿದ್ದಾ ರೆ 


೧೧ 


ಶ್ರೀ ಅಣ್ಣಾರಾಯರು ತಮ್ಮ ಇಲ್ಲಿಯ ವರೆಗಿನ ಲೇಖನಗಳಿಂದ ಯಾವ 
ಕೀರ್ತಿಯನ್ನು ಸಂಪಾದಿಸಿರುವರೋ, ಅದನ್ನು ಉಳಿಸಿಕೊಳ್ಳುವ ಇಲ್ಲವೆ 
ಹೆಚ್ಚಿಸುವಂಧ ನವೀನ ಗ್ರಂಧಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ "ಪ್ರತಿ 
ಸರಕಾರ”, "ರಾಮಣ್ಣ ಮಾಸ್ತರ”, "ಅಶೋಕಚಕ್ರ'ಗಳು ತಾಪಂ ಹೂಟ 
ಇವುಗಳಲ್ಲಿ ಮೊದಲನೆಯದು ರಾಜಕೀಯ ಕಾದಂಬರಿಯಾಗಿದೆ; ಉಳಿದ 
ವೆರಡು ಸಾಮಾಜಿಕವಾಗಿವೆ. ಇವಲ್ಲದೆ "ಪ್ರಣಯ ಸಮಾಧಿ', "ವಿಜಯಶ್ರೀ? 
ಎಂಬ ಎರಡು ಲಘು ಕಥಾಸಂಗ್ರಹಗಳೂ ಅಚ್ಛಿನಲ್ಲಿವೆ. ಹಾಗೆಯೇ 
"ಸಮಂತಭದ್ರರ ಸ ಸಮಾಜಶಾಸ್ತ್ರ? ಎಂಬ ಶಾಸ್ತ್ರೀಯ ಪ್ರಬಂಧ, "ಜೀವನದಲ್ಲಿ 
ರರ್ಶನೋದಯ' ವೆಂಬ ಭಗವದ್‌ಗೀತೆಯ ವಿವೇಚನೆ ಮತ್ತು "ಸೃಷ್ಟಿಯಲ್ಲಿ 
ಶಿವಾನುಭವ'ವೆಂಬ ವೀರಕೈ ವಸ ಸಾಹಿತ್ಯಸಮಾಲೋಚನೆ ಇವುಗಳನ್ನು ಮುಖ್ಯ 
ವಾಗಿ ಇಲ್ಲಿ ಉಲ್ಲೆ ನ ೇಖಿಸ ಮ 
ಯಾವ ಕನ್ನಡ ಭಾಷೆಯನ್ನು ವಂವ, ರನ್ನರಂಥ ಜೈನ ಕವಿಗಳು 
ಸಮೃದ್ಧಗೊಳಿಸಿದರೋ ಮತ್ತು ಬೇಕೆ ಬೇಕಿ ಆಚಾರ್ಯರು ಅವರಿಮಿತ 
ಗ್ರಂಧಗಳನ್ನು ನಿರ್ಮಿಸಿ, ಅದನ್ನು ಸಂರೆಕ್ಸಿಸಿದರೋ ಆ ಕನ್ನಡ ಭಾಷೆಯಲ್ಲಿ 
ಜೈನರ ಹಕ್ಕುಬಾಧ್ಯತೆಗಳನ್ನೂ ಸ್ಥಾನಮಾನಗಳನ್ನೂ ಕಾವಾಡಿಕೊಳ್ಳುವಂಧ 
ಚತುರಸ್ರ ಲೇಖಕನು ಆಧುನಿಕ ಕಾಲದಲ್ಲಿ ಜನಿಸಿರಲಿಲ್ಲ. ಆ ಕೊರತೆಯನ್ನು 
ಶ್ರೀ ಮಿರ್ಜಿಯವರು ಚೆನ್ನಾಗಿ ತುಂಬಿ ತಂದಿದ್ದಾರೆ. ಈ ಲೋಕಪ್ರಿಯ 
ಲೇಖಕರ ವ್ಯಾಸಂಗವನ್ನು ನೋಡಿದರೆ ಈಗಲೂ ಜೈನಸಮಾಜವು ತೀರ 
ನಿಃಸತ್ವವಾಗಿಲ್ಲವೆಂದು ಎನಿಸುತ್ತದೆ. ಇನ್ನೂ ಕೂಡ ಜೈನ ಜನಾಂಗದಲ್ಲಿ 
ಮಾನಮರ್ಯಾದೆಯ ಸ್ಥಾ ನವನ್ನು ವಡೆಯುವ ವ್ಯಕ್ತಿ ಗಳು ಹುಟ್ಟುವರು. 
ಮಿರ್ಜಿ ಅಣ್ಣಾರಾಯರ ಉದಾಹರಣೆಯೊಂದು ಸಮಾಜದಲ್ಲಿ ಆಶಾವಾದವನ್ನು 
ಪಸರಿಸಿ, ಜೈನತರುಣರು ವಾಜ್ಮಯಕ್ಬೇತ್ರದಲ್ಲಿ ಪ್ರವೇಶಿಸಿದರೆ ನಿಶ್ಚಿತವಾ 
ಗಿಯರಾ ಕನ್ನಡ ಸಾಹಿತ್ಯದಲ್ಲಿ ಇಷ್ಟೇ ಅಲ್ಲ, ಭಾರತೀಯ ಸಾಹಿತ್ಯವ್ರಪಂಚ 
ದಲ್ಲಿಯೇ ಜೈನತ್ಚದ ಪ್ರತಿಭೆಯು ಹಿಂದಿನಂತೆ ಮತ್ತೆ ಜೆಳಗಬಹುದೆಂದು 
ತೋರುತ್ತದೆ. ಈ ಆಶೆಯು ಅವ್ರಸ್ತುತವೆಂದು ಎನಿಸುವದಿಲ್ಲ. ಜೈನ 
ಸಮಾಜದ ದೃಷ್ಠಿ ಯಿಂದ ರ ಸಕು ಲೇಖಕರಷ್ಟೇ ಅಲ್ಲ; ಅದಕ್ಕೂ 
ಹೆಚಾಗಿ ಸಾ ಉತ್ಸಾಹೀ ಕಾರ್ಯಕರ್ತರಾಗಿದ್ದಾರೆ. ಈ ಮಾತಿಗೆ 


ಚೆ 
ಹೆಚ್ಚು ಮಹತ್ವವಿದೆ. ತಮ್ಮ ಸಮಾಜದ ಪರಿಸ್ಥಿತಿಯು ಸುಧಾರಿಸಬೇಕೆಂದೂ 


೧೨ 


ಅವರ ಅನೇಕ್ಷೆಯಿದ್ದು, ಆ ದಿಸೆಯಲ್ಲಿ ಅವರು ಪ್ರಯತ್ನವನ್ನೂ ಮಾಡುವವ 
ರಿದ್ದಾರೆ. ಇವರಂಧ ಪ್ರಭಾವೀ ಲೇಖಕರು ಈ ಸಮಾಜ ಸುಧಾರಣೆಯ 
ಹೊಣೆಯನ್ನು ಹೊತ್ತರೆ ಸಮಾಜದಲ್ಲಿ ಕ್ರಾಂತಿಯು ಉಂಟಾಗಲಿಕ್ಕೆ ಬಹಳ 
ಕಾಲವು ಹಿಡಿಯಲಿಕ್ಕಿ ಲ್ಲವೆಂದು ವಿಶ್ವಾಸಹುಟ್ಟುತ್ತಿದೆ. ಇದರಂತೆಯೇ 
ಕನ್ನಡದಲ್ಲಿ ಅವರಿಮಿತ ಅವ್ರಕಾಶಿತ ಮತ್ತು ಎಲ್ಲೆಡೆಗೂ ವಸರಿಸಿದ ಜೈನ 
ವಾಬ್ಮಯದ ಸಂಶೋಧನೆಯಾಗುವದು ಅತ್ಯವಶ್ಯವಾಗಿದೆ. ಈ ದಿಸೆಯಲ್ಲಿಯೂ 
ಶಕ್ಯವಿದ್ದ ಷ್ಟು ಪ್ರಯತ್ನಮಾಡುವ ಇಚ್ಛೆಯನ್ನು ಅಣ್ಣಾ ರಾಯರು ವ್ಯಕ್ತ ವಡಿಸಿ 
ದ್ದಾರೆ. ಈ ಕಾರ್ಯವು ಅವರ ಕೈಯಿಂದ ಬೇಗನೆ ಆಗಲೆಂದು ಎಲ್ಲರೂ 
ಅಪೇಶ್ಬಿಸುತ್ತಿದ್ದರೆ ಆಶ್ಚರ್ಯದ ಸಂಗತಿಯಲ್ಲ. 

ಕನ್ನಡ ಭಾಷೆಯ "ಜಿನವಿಜಯ'ಕೈ ಸಂವಾದಕರೆಂದು ಶ್ರೀ ಮಿರ್ಜಿ 
ಅಣ್ಣಾರಾಯರಂಧ ಲೋಕಮಾನ್ಯ ಪ್ರಭಾವೀ ಲೇಖಕರು ಲಭಿಸಿದ್ದು, ಜೈನ 
ಸಮಾಜದ ಭಾಗ್ಯವಾಗಿದೆ. ಸಮಾಜದ ಬಹಳಷ್ಟು ಆತೆ, ಆಕಾಂಕ್ಸೆಗಳು 
ಇವರಲ್ಲಿ ಕೇಂದ್ರಿತವಾಗಿವೆ. ಅವು ಅಣ್ಣಾರಾಯರಿಂದ ಬೇಗನೇ ಪೂರೈಸಲ್ಪಡ 
ಲೆಂದು ನಮ್ಮ ಮನೀಷೆಯಿದೆ. ಮಿರ್ಜಿಯವರು ಆಗಾಗ ಹೇಳುವರು: 
“ಕನ್ನಡ ಭಾಷೆಯಲ್ಲಿ ಪ್ರಭುತ್ವವನ್ನು ಪಡೆಯುವ ಲೇಖಕರು ನಮ್ಮ ಸಮಾಜ 
ದಲ್ಲಿ ಅನೇಕ ಜನರು ಹೊರಡಬಹುದು; ಆದರೆ ಅವರಿಗೆ ಯೋಗ್ಯ ಅವಕಾಶವು 
ಲಭಿಸುತ್ತ ಇಲ್ಲ.” ಈಗ ಶ್ರೀ ಮಿರ್ಜಿಯವರ ಮಾರ್ಗದರ್ಶನದಲ್ಲಿ ನವೀನ 
ಲೇಖಕರ ವರಂವಕೆಯು ನಿರ್ಮಾಣವಾದಲ್ಲಿ ಬಹಳ ದೊಡ್ಡ ಕಾರ್ಯವು 
ಆದಂತೆ ಆಗುತ್ತದೆ. ಈಗಿನ ಯುಗದಲ್ಲಿ ಲೇಖನದ ಮಾಧ್ಯಮದಿಂದ ವಿಚಾರ 
ಕ್ರಾಂತಿಯನ್ನುಂಟುಮಾಡಲು ಸುಲಭವಾಗುತ್ತದೆ. ವಿಚಾರಕ್ರಾಂತಿಯೇ ಎಲ್ಲ 
ಸುಧಾರಣೆಯ ಅಸ್ಲಿವಾರವಾಗಿದೆ. - ಅಂದ ಮೇಲೆ ಕರ್ನಾಟಕದೊಳಗಿನ 
ಜೈನಸಮಾಜದಲ್ಲಿ ವಿಚಾರಕ್ರಾಂತಿಯನ್ನು ಮಾಡುವ ದೊಡ್ಡ ಹೊಣೆಯನ್ನು 
ಇವರು ಹೊತ್ತಿದ್ದಾರೆ. ಅದನ್ನು ಇವರು ಯೋಗ್ಯರೀತಿಯಿಂದ ಮುಂದರಿ 
ಸುವರೆಂಬುದರಲ್ಲಿ ನಮಗೆ ವಿಶ್ವಾಸವೆನಿಸುತ್ತದೆ. 


ma 


ಪ್ರತಿಭೆಯ ಪ್ರಭೆಯಲ್ಲಿ : ಅಣ್ಣಾರಾಯರು 
(ಒಂದು ರೇಡಿಯೋ ಸಂದರ್ಶನ*) 


ಸಂದರ್ಶಕಃ-- ಅಣ್ಣಾರಾಯರೆ, ತಾವು ಈಗ ಕಾದಂಬರಿಕಾರರೆಂದು 
ಹೆಸರು ಗಳಿಸಿದ್ದೀರಿ; ಕಾದಂಬರಿ ರಚಿಸುವ ಮೊದಲು ಇನ್ನಾವುದಾದರೂ 
ಬಗೆಯ ಸಾಹಿತ್ಯ ರಚನೆಗೆ ಕೈಹಾಕಿದ್ದಿ ರಾ? 

ಅಣ್ಣಾ ರಾಯಃ--ನಾನು ಕಾದಂಬರಿಗಳನ್ನು ರಚಿಸುವ ಮೊದಲು 
ಪತ್ರಿಕೆಗಳಿಗೆ ಸಣ್ಣ ಕತೆಗಳನ್ನು ಬರೆಯುತ್ತಿದ್ದೆ .. ಈಗಲೂ ಆಗಾಗ ಬರೆಯು 
ತ್ತಿರುವೆ. ನನ್ನ "ಪ್ರಣಯ ಸಮಾಧಿ”, "ವಿಜಯಶ್ರೀ'ಗಳೆಂಬ ಕಧಾ ಸಂಗ್ರಹ 
ಗಳು ಪ್ರಕಟಿವಾಗಿನೆ. 

ಸಂದರ್ಶಕ: ಕಾದಂಬರಿಗಳ ಕಡೆಗೆ ನಿಮ್ಮ ಮನಸ್ಸು ಹೇಗೆ 
ಹರಿಯಿತು? 

ಅಣ್ಣಾ ರಾಯಃ-_ಜೀವನದೊಳಗಿನ ರಿನ-ವಿಷ ನಿಮಿಷಗಳನ್ನು ಸಣ್ಣ 
ಶತೆಗಳಲ್ಲಿ ಚಿತ್ರಿಸಲಿಕ್ಕೆ ಸಾಧ್ಯ. ಇದನ್ನು ಮಾಡುತ್ತಿರುವಾಗ ಸುತ್ತಲಿನ 
ಜೀವನವನ್ನು ನೋಡುವ ಒಂದು ದೃಷ್ಟಿಯು ನನ್ನಲ್ಲಿ ಉತ್ಸನ್ನವಾಯಿತು. 
ಅದರೊಡನೆ ನನ್ನ ಹೃದಯವು ಜೀವನದಲ್ಲಿಯ ವಿವಿಧ ತೆರೆಗಳಿಂದ ಅಲ್ಲೋಲ 
ಕಲ್ಲೋಲವಾಗತೊಡಗಿತು. ಅದರಿಂದಾಗಿ ನನ್ನಿಂದ ಸುತ್ತಲಿನ ಸಮಾಜದ 
ಮೇಲೆ ಕಾಯಿಕ, ವಾಚಿಕ ಮತ್ತು ಮಾನಸಿಕ ಪ್ರತಿಕ್ರಿಯೆಗಳು ನಡೆಯ 
ಹತ್ತಿದವು. ಅದಕ್ಕೆ ಉತ್ತರರೂವದಲ್ಲಿ ಸಮಾಜದಿಂದ ಉಂಟಾಗುವ 
ಪ್ರತಿಕ್ರಿಯೆಗಳು ನನ್ನನ್ನು ಕೆರಳಿಸಹತ್ತಿದವು. ಇದರಿಂದ ನನ್ನ ಅನುಭವ 
ವಿಶಾಲವಾಗುವುದರೊಡನೆ, ಸಾಮಾಜಿಕ ಸಮಸ್ಯೆಗಳೆಲ್ಲ ತಮ್ಮಷ್ಟಕ್ಕೆ ತಾವು 
ಸ್ವತಂತ್ರವಾಗಿರದೆ, ಒಂದಕ್ಕೆ ಇನ್ನೊಂದು ಕಾರಣೀಭೂತವಾಗಿರುತ್ತವೆ; 
ಜೀವನವನ್ನು ಸಮಗ್ರದೃಷ್ಟಿಯಿಂದಲೆ ಕಾಣಬೇಕೆಂಬ ಅರಿವು ಉಂಟಾಯಿತು. 





*ಆಲ್‌" ಇಂಡಿಯಾ ರೇಡಿಯೋದ ಮುಂಬೈ ಸ್ಟೇಶನ್‌ ದವರು ಶ್ರೀ ಮಿರ್ಜಿ 
ಅಣ್ಣಾರಾಯರ ಸಂದರ್ಶನ ತಕ್ಕೊಂಡು ತಮ್ಮ ರೇಡಿಯೋ ಸ್ಟೇಶನದಿಂದ ದಿನಾಂಕ 
೧೭. ಜುಲೈ ೧೯೫೬ ಇಸ್ವಿಯಂದು ಬಿತ್ತರಿಸಿದರು. ಅದನ್ನೇ ಇಲ್ಲಿ ಅವರ ಅಪ್ಪಣೆ 
ಯಿಂದ ಪ್ರಕಟಿಸಲಾಗಿದೆ. ಸಂಪಾದಕ. 


೧೪ 


ಈ ಅರಿವು ನನ್ನನ್ನು ಸಣ್ಣ ಕತೆಗಾರಿಕೆಯಿಂದ ಕಾದಂಬರೀ ಶ್ಸೇತ್ರಕ್ಕೆ ತಂದು 
ಬಿಟ್ಟಿತು. 

ಸಂದರ್ಶಕಃ- ತಾವು ಬರೆದ ಕಾದಂಬರಿಗಳಲ್ಲಿ ಮೊದಲನೆಯದು 
ಯಾವುದು? ಅದನ್ನು ಬರೆಯಲು ಕಾರಣವೇನು? 

ಅಣ್ಣಾರಾಯ: ನಾನು ಬರೆದ ಕಾದಂಬರಿಗಳಲ್ಲಿ “ನಿಸರ್ಗ” ಮೊದ 
ಲನೆಯದು. ಅದರಲ್ಲಿ ಅನಂತ ತಾರೆಯರೆಂದು ವ್ಯಕ್ತವಾಗಿರುವ ವಾತ್ರಗಳ 
ಜೀವನವನ್ನು ನಾನು ಸಣ್ಣ ವನಾಗಿರುವಾಗಿನಿಂದಲೂ ನೋಡಿ, ನೊಂದು 
ಕೊಳ್ಳುತ್ತ ಬಂದಿದ್ದೆ. ಆ ಅನುಭವವು ನನ್ನ ಮನಸ್ಸಿನ ಮೇಲೆ ಗಾಢವಾದ 
ಪರಿಣಾಮವನ್ನು ಮಾಡಿತ್ತು. ಈ ದುರಂತವನ್ನು ಜನರು ಕಾಣರಲ್ಲ!- 
ಎಂಬಕೊರಗು ಹೃದಯವನ್ನು ಕೊರೆಯುತ್ತಿ ದ್ದಿ ತು. ಇದನ್ನೊಮ್ಮೆ ಲೋಕಕ್ಕೆ 
ಹೇಳಿಬಿಡದೆ ನನಗೆ ಶಾಂತಿಯಿಲ್ಲ, ಸಮಾಧಾನವಿಲ್ಲ. ಎಂಬ ಅನಿವಾರ್ಯ 
ಒತ್ತಡಕ್ಕೊಳಗಾಗಿ ಈ ಕಾದಂಬರಿಯನ್ನು ಬರೆದೆ. ಕಾದಂಬರಿ ರಚನೆಯ 
ಯಾವ ಯೋಜನೆಯನ್ನೂ ಇಟ್ಟುಕೊಳ್ಳದೆ, ಇದ್ದು ದಿದ್ದ ತೆ ನೈಸರ್ಗಿಕ ರೀತಿ 
ಯಲ್ಲಿ ಕೃತಿಯನ್ನು ಬಿತ್ತರಿಸಿದೆ. 

ಸಂದರ್ಶಕ*:-_ ಆಂದರೆ, "ರಾಷ್ಟ್ರ ಪುರುಷ ಕಾದಂಬರಿಯನ್ನು ಬರೆಯು 
ವಾಗ ನೀವು ತಂತ್ರದ ಕಡೆಗೆ ಗಮನಕೊಟ್ಟಂತಾಯಿತೇನು? 

ಅಣ್ಣಾರಾಯಃ -- ಅಹುದು; ನಿಸರ್ಗದ ನಂತರ ರಚಿಸಿದ "ರಾಷ್ಟ್ರ 
ವುರುಷ'ದ ಬರವಣಿಗೆಯ ಕಾಲಕ್ಕೆ ಕಾದಂಬರಿಯ ತಂತ್ರವನ್ನು ತಿಳಿದು 
ಕೊಂಡು, ಅಳವಡಿಸಿಕೊಳ್ಳಲಿಕ್ಕೆ ಯತ್ನಿಸಿದೆ. ನನ್ನ ವಿದ್ಯಾರ್ಥಿ ಜೀವನದಲ್ಲಿ 
ರಾಷ್ಟ್ರೀಯ ಚಳವಳಿಯ ಪ್ರಭಾವ ನನ್ನ ಮೇಲೆ ಆಗಿತ್ತು. ಕ್ರಿ. ಶ. ೧೯೪೨ರ 
ಚಳವಳಿಯಲ್ಲಿ ಸ್ವಲ್ವ ಭಾಗವಹಿಸುವ ಅವಕಾಶಸಿಕ್ಕಿತು. ಹಳ್ಳಿಯ ವತನ 
ದಾರ ಗೌಡರ ನೆರೆಯಲ್ಲಿ ಹುಟ್ಟಿದಾಗಿನಿಂದಲೂ ಬೆಳೆದು, ಅವರ ಜೀವನ 
ರೀತಿಗಳನ್ನು ಅನುಭವಿಸಿದ್ದೆ. ನನ್ನ ಕೆಲವು ಗೆಳೆಯರು ಮುಂಜೈ ಮೊದಲಾದ 
ಕಡೆಗಳಲ್ಲಿದ್ದು, ವಿವಿಧ ರಾಜಕೀಯ ಗುಂಪುಗಳಲ್ಲಿ ಕೆಲಸಮಾಡುತ್ತಿದ್ದರು. 
ಅವರಿಂದಾಗಿ, ವಿವಿಧ ಪಾರ್ಟಿಗಳ ಚಟುವಟಿಕೆ ಹಾಗೂ ಆಯಾ ವಾರ್ಟಿ 
ಗಳಲ್ಲಿಯ ಕೆಲಸಗಾರರ ಸಂಬಂಧ ನನಗೆ ಬಂತು. ಇವೆಲ್ಲದಕ್ಕೂ ಹೆಚ್ಚಿನ 
ದೆನ್ನುವಂತೆ ಭರತಖಂಡದಲ್ಲಿ ಒಂದು ಅಖಂಡ ಚೈತನ್ಯವಿದೆ. ಅದೊಂದು 
ಯಾವುದೋ ಸಂಕೇಶಕ್ಕಾಗಿ ಒಟ್ಟುಗೂಡುತ್ತಿ ದೆ. ಎಂಬ ಅನಿಸಿಕೆಯು ರಾಷ್ಟ್ರ 


೧೫ 


ಪುರುಷವೆಂಬ ಹೆಸರನ್ನು ಸೂಚಿಸಿ ಹೋಯಿತು. ಆ ಪುರುಷನ ಶಕ್ತಿ 
ಅಜೇಯವಾಗಿದೆ; ಎನ್ನುವ ಅರಿವು ಅಜಿತನ ವಾತ್ರ ಸೃಷ್ಟಿ ಸಿಗೆ ಕಾರಣವಾಗಿ 
ಕಾದಂಬರಿಯು ರೂವುಗೊಂಡಿತು. 

ಸಂದರ್ಶಕ: ಭಾರತದ ಅಖಂಡ ಚೈತನ್ಯದ ಅಜೇಯ ಶಕ್ತಿ ಎಂದಿರಿ. 
ಇಂಥ ಒಂದು ಮಹಾಶಕ್ತಿಯ ಚಿತ್ರಣ ಬಹು ಕಷ್ಟಸಾಧ್ಯ ಎನಿಸಿರಬೇಕಲ್ಲವೇ 
ನಿಮಗೆ? 

ಅಣ್ಣಾರಾಯಃ--ಕಷ್ಟಸಾಧ್ಯವೇನು? ಬರೆಯಲಿಕ್ಕೆ ಕುಳಿತಾಗ ಅಸಾ 
ಧ್ಯವೇ ಎನಿಸಿತು. ಚಿತ್ರಿಸಬೇಕೆಂದಿರುವ ಚೈತನ್ಯ ಪುರುಷನ ಚಿದ್‌ರೂವ 
ಮನದಲ್ಲಿ ಪ್ರತಿಭೆಯಲ್ಲಿ “ಮೂಡಿ ನಿಂತಿದ್ದರೂ ಹೊರಗಿನ ಭೌತಿಕ ಜೀವನ 
ದಲ್ಲಿಯ ಘಟನೆಗಳ ಅನುಭವ ಸಾಲದೆ ಹೋಯಿತು. ಅಖಂಡ ಪ್ರಜ್ಞೆ ಗೆ 
ಅನುಗುಣವಾದ ವಿಶಾಲಭಾರತದ ಜೀವನ ಪ್ರಸಂಗಗಳನ್ನು ಅಳನಡಿಸಿ 
ಕೊಳ್ಳುವ ಯತ್ನದಲ್ಲಿ ವಿವಿಧ ಭಾಷೆಯ ಸಾಹಿತ್ಯ ಕೃತಿಗಳ ಅವಲೋಕನ, 
ಖುಣ ಹೆಚ್ಚಾಯಿತು. ಆದರೂ ಈ ಕೃತಿನಿರ್ಮಾಣದ ಕಾಲಕ್ಕೇನೇ-- 
ರಾಷ್ಟ್ರವುರುಷ ಷನ ಅಖಂಡ ಶಕ್ತಿಯನ್ನು ್ಲಿ ಅನುಭವಿಸುತ್ತಿರುವಾಗಲೇ ಇಂಧ 
ಪುರುಷನಿಗೆ ಆಧಾರಭೂತವಾಗಿರುವ MR ಪ್ರಕೃತಿಯೂ ಇದೆ ಏನೋ 
ಎಂಬ ತೋರಿಕೆ ಹೊಳೆದುಹೋಯಿತು. ಆ ತೋರಿಕೆಯು ಆಗಾಗ ಮಿಂಚ್ಶಿ 
ಮಿಂಚಿ ಕೆಲದಿನಗಳಲ್ಲಿ ಆಂತರ್ಯದ ಅರಿವಾಗಿ, ಅನಿಸಿಕೆಯ ರೂವಕ್ಕೂ 
ತಿರುಗಿತು. ಒಂದು ದಿನ ಅದು ಸ್ತ್ರೀರೂಪದಲ್ಲಿ ನಮ್ಮ ರೈತನೊಬ್ಬನ 
ಹೆಂಡತಿಯಲ್ಲಿ ಒಂದಂಶ ವ್ಯಕ್ತವಾಗಿರುವಂತೆ ಭಾಸವಾಗತೊಡಗಿತು. ಮುಂದೆ 
ಅದನ್ನು ಚಿತ್ರಿಸುವ ಯತ್ನದಲ್ಲಿ "ವದ್ಮಾವತಿ'ಯ ರೂವದಿಂದ "ಅತೋಕ 
ಚಕ್ರ' ಕಾದಂಬರಿಯು ರೂಪುಗೊಂಡು ನಿಂತಿತು. 

ಸಂದರ್ಶಕಃ-- ಹಾಗಾದರೆ ತಮ್ಮ ಮೊದಲ ಮೂರು ಕಾದಂಬರಿ 
ಗಳಿಗೂ ಒಂದು ಅಖಂಡ ಜೀವನವ್ರಜ್ಞೆಯು ಸ್ಫೂರ್ತಿಯನ್ನು ಕೊಡುತ್ತ 
ಬಂದಿತು. ಮುಂದೆಯೂ ಹೀಗೆಯೇ ಆಯಿತೇನು? 

ಅಣ್ಣಾ ರಾಯಃ--ಅಹುದು. "ಅಶೋಕ ಚಕ್ರ'ದ ವದ್ಮಾವತಿಯಲ್ಲಿ 
ಯಾವ ಪ್ರಕೃತಿ ಶಕ್ತಿಯ ಪರಿಚಯವನ್ನು ನಾನು ಸ ಮಂಡೆ 
ಅದನ್ನೇ ನನ್ನ ತಾಯಿ, ಸೋದರತ್ತೆ, ಇಬ್ರ ರು ಹೆಂಡಂದಿರಲ್ಲಿಯೂ ವಡೆದೆ. 
ಈ ನಾಲ್ಮೊಗದ ಶಕ್ತಿಯನ್ನು ಸಮನ್ವಯಿಸಿಕೊಳ್ಳುವ ಸಾಮರ್ಥ್ಯ ಸಾಲದೆ 


ಆ 


೧೬ 


ತತ್ತರಿಸಿಹೋದೆ. ಇಂಥ ವಿಘಟನದ ಒಂದು ಸಣ್ಣ ಚಿತ್ರವಾಗಿ ನನ್ನ 
«ರಾಮಣ್ಣ ಮಾಸ್ತರು' ರೂಪುಗೊಂಡಿತು. ಪ್ರಕೃತಿಯ ಈ ಶಕ್ತಿಗಳನ್ನು 
ಸಮನ್ವಯಿಸಿಕೊಂಡು, ಸುಂದರ ಜೀವನವನ್ನು ಕಟ್ಟಬೇಕೆಂಬ ವೌರುಷದ 
ಹೋರಾಟದ ಚಿತ್ರವಾಗಿ "ಶ್ರೇಯಾಂಸ' ಮೂಡಿನಿಂತಿತು. ಈ ಪ್ರಬಲವಾದ 
ಪ್ರಾಕೃತಿಕ ಶಕ್ತಿಗಳನ್ನು ನನ್ನ ಪುಟ್ಟ ಶಕ್ತಿಯು ಸಹಿಸದೆ ಚೀರಾಡಿತು. ಈ 
'ಚೀರಾಟದ ಹಿಂದಿರುವ ವ್ಯಕ್ತಿಮಾತ್ರದ ಅಶಕ್ತತೆಯನ್ನು ಸಮಾಜ ದುರುವ 
ಯೋಗ ಮಾಡಿಕೊಂಡಿತು, ಮಾಡಿಕೊಳ್ಳುವದರಲ್ಲಿದೆ. ಅದರಿಂದ ನನ್ನಲ್ಲಿಯ 
ಪೌರುಷ ಶಕ್ತಿಯು ಹೊರನೋಟದ ಸಂಸಾರದಿಂದ ವಿಮುಖವಾಗಲಿದೆ. 
ಅಂತರ್ಮುಖತೆಯತ್ತ ಇಣಿಕಿನೋಡುತ್ತಿದೆ. ಪ್ರಕೃತಿಯಿಂದ ದೂರ ಸರಿ 
ಯಲು ಹವಣಿಸುತ್ತಿದೆ. ಆದರೂ ಹೃದಯದಾಳದಲ್ಲಿ ಮಹಾಮಾತೆಯ 
ಶೂವು ನೆಲೆಯೂರುತ್ತಿದೆ. ಅದನ್ನು ಅನುಭವಿಸಿ, ವ್ಯಕ್ತಪಡಿಸುವ ಒಂದು 
ಹೊಂಚನ್ನು ಮನಸ್ಸು ಹಾಕುತ್ತಿದೆ. ಅದು ಮುಂಬರುವ ನನ್ನ "ನೆಲದಾಯಿ' 
ಎಂಬ ಕಾದಂಬರಿಯಲ್ಲಿ ರೂಪವುಗೊಂಡೀತು. 

ಸಂದರ್ಶಕ. ಪ್ರತಿಸರಕಾರ, ಭಸ್ಮಾಸುರ -- ಈ ಕಾದಂಬರಿಗಳು 
ಹೇಗೆ ಹುಟ್ಟಿದವು? 

ಅಣ್ಣಾ ರಾಯಃ-- ಈ ಒಂದು ಭಾವಪ್ರವಾಹದಲ್ಲಿ ತೇಲಿ, ಕಾಣದ 
ಕಡಲ ಹಾದಿ ಹಿಡಿದಾಗ, ರಾಷ್ಟ್ರೀಯ ಜೀವನದ ಏರುವೇರುಗಳಿಂದ ಎದ್ದ 
ಎರಡು ತೆರೆಗಳು ನನ್ನ ತಲೆಯ ಮೇಲೆ ಹಾಯ್ದು ಹೋಗಿ, ಉಸಿರುಕಟ್ಟಿ ದಂತೆ 
ಆಗಲು, ಉಸುರಾಡಿಸಲೆಂದು «ವ್ರತಿಸರಕಾರ? ಮತ್ತು "ಭಸ್ಮಾಸುರ'ಗಳನ್ನು 
ಆಗಾಗ ವಿಮರ್ಶಿಸಿದೆ. ಇಂಧದೇ ಒಂದು ವ್ರಾಚೀನಕಾಲದ ಘಟನೆಯನ್ನು 
ಚಿತ್ರಿಸುವ ಯತ್ನದಲ್ಲಿ "ನಾಮ್ರಾಟ್‌ ಶ್ರೇಣಿಕ' ಕಾದಂಬರಿಯು ರೂಪು 
ಗೊಂಡಿತು. 

ಸಂದರ್ಶಕಃ-_ ಕಾದಂಬರಿಗಳ ಜೊತೆಗೆ ತಾವು ಪ್ರವಾಸ ಪ್ರಬಂಧ, 
ಜೈನಧರ್ಮ ಹಾಗೂ ಶೈಕ್ಟಣಿಕ ವಿಷಯವಾಗಿಯೂ ಗ್ರಂಧಗಳನ್ನು ಬರೆದಿ 
ದ್ಹೀರಿ. ಈ ಗ್ರಂಧಗಳು ಹೇಗೆ ರೂವುಗೊಂಡವು ತಿಳಿಸುವಿರಾ? 

ಅಣ್ಣಾರಾಯಃ-_ಓಹೋ! ಅದಕ್ಕೇನು? ನೋಡಿ. ಜೀವನದ ವಿಶಾಲ 
ನೋಟ, ವರಿಚಯಗಳು ಕಲೆಗೆ ಅತ್ಯವಶ್ಯಕ ಎಂಬುದರ ಅರಿವು "ರಾಷ್ಟ್ರ 
ಪುರುಷ'ನನ್ನು ಚಿತ್ರಿಸುವಾಗಲೇ ನನಗೆ ಬಂತು. ಅದಕ್ಕಾಗಿ ಭಾರತ 


೧೭ 


ಯಾತ್ರೆಗೆ ಹೊರಟಿ. ಆಗಿನ ಕೆಲವು ಅನುಭವಗಳನ್ನು "ನಾನು ಕಂಡ ನಾಡು? 
ಎಂಬುದರಲ್ಲಿ ಹಿಡಿದಿಡಲು ಯತ್ನಿಸಿದ್ದೇನೆ. ನನಗೆ ಉಂಟಾಗುತ್ತಿರುವ ಒಂದು 
ಅರಿವು, ಅನಿಸಿಕೆಗಳಿಗೆ ನಮ್ಮ ವರಂವರೆಯಲ್ಲಿ ಏನಾದರೂ ತಾತ್ವಿಕ ತಳಹದಿ 
ಇದೆಯೆ? ಎಂಬ ವ್ರಶ್ನೆಗೆ ಉತ್ತರ ಹುಡುಕುವ ಯತ್ನನೇ ನನ್ನ "ಜೈನ 
ಧರ್ಮ” ಗ್ರಂಧದ ಸಂಕಲನಕ್ಕೆ ಕಾರಣವಾಯಿತು. ಶಿಕ್ಬಕ ವೃತ್ತಿಯಲ್ಲಿ 
ಇದ್ದುದರಿಂದ ತೈಕ್ಸಣಿಕ ಕ್ಷೇತ್ರದಲ್ಲಿ ಉಂಟಾದ ಹೊಸ ಮನ್ವಂತರವನ್ನು 
ಅರಿತುಕೊಳ್ಳುವ, ವೃತ್ತಿಗೆ ಅಳವಡಿಸಿಕೊಳ್ಳುವ ಯತ್ನದಲ್ಲಿ "ಮೂಲ ಶಿಕ್ಷಣದ 
ಮೌಲ್ಯಮಾವಣ' ನಿರ್ಮಾಣವಾಯಿತು. 

ಸಂದರ್ಶಕ: "ಭಾರತದ ಬೆಳಕು, ಭಾರತೀಯ ಸಂಸ್ಕೃತಿಯ 
ಹೃದಯ'ಗಳು ಆ ಮೇಲೆ ಪ್ರಕಟಿವಾದುವಲ್ಲವೆ? 

ಅಣ್ಣಾರಾಯಃ-- ಅಹುದು. ಜೈನ ಹಾಗೂ ಇತರ ಧರ್ಮಗಳ 
ಗ್ರಂಧಗಳ ಅಭ್ಯಾಸ, ಪ್ರವಾಸದಿಂದಾಗಿರುವ ವ್ಯಕ್ತಿಗಳ ವರಿಚಯ, ಸ್ಥಳ 
ಸನ್ನಿವೇಶಗಳ ನಿರೀಕ್ಷಣೆಯಿಂದ ಉಂಟಾದ ಕಲ್ಪನೆ, ಅರಿವುಗಳಿಂದಾಗಿ ಕೆಲ 
ವೊಂದು ವ್ಯಕ್ತಿಗಳ ಭಾವಚಿತ್ರ ಗಳು ನನ್ನ ಮನದಲ್ಲಿ ಮೂಡಿನಿಂತವು. ಅವು 
ಗಳನ್ನು ಚಿತ್ರಿಸಲು "ಭಾರತದ ಬೆಳಕು” ಎಂಬುದರಲ್ಲಿ ವ್ರಯತ್ನಿಸಿದೆನು. 
ಹಾಗೆಯೇ "ಭಾರತೀಯ ಸಂಸ್ಕೃತಿಯ ಹೃದಯ'ವನ್ನು ಗುರುತಿಸಲಿಕ್ಕೆ 
ಹೆಣಗಾಡಿದೆ. ನಿವೃತ್ತಿಯ ಮೇಲೆ ಕಣ್ಣಿಟ್ಟ ಪ್ರವೃತ್ತಿಯೇ ಈ ಸಂಸ್ಕೃತಿಯ 
ಜೀವಾಳವೆಂದು ಕಂಡುಕೊಂಡೆ. ಅದಕ್ಕೆ ಅನುಗುಣವಾಗಿ ಮುಂದಿನ 
ಬಾಳಿನಲ್ಲಿ ಬದುಕಲು ಹವಣಿಸುತ್ತಿರುವೆ. 

ಸಂದರ್ಶಕಃ-- ತಾವು ಕವನಗಳನ್ನು ಬರೆದಂತೆ ತೋರುವದಿಲ್ಲ. 
ಆದರೆ ಕಾವ್ಯಗಳಲ್ಲಿ ಆಸಕ್ತಿಯನ್ನಾದರೂ ಬೆಳೆಯಿಸಿಕೊಂಡು ಬಂದಿರ 
ಬೇಕಲ್ಲವೆ? 

ಅಣ್ಣಾ ರಾಯಃ- ನಾನು ಸಾಹಿತ್ಯಕ್ಕೆ ತ್ರದಲ್ಲಿ ಕಾಲಿಡುವಾಗಲೇ 
ಕೆಲವು ಕವನಗಳನ್ನು ರಚಿಸಿದೆ. ಅವು ಅಲ್ಲಲ್ಲಿ ಪತ್ರಿಕೆಯಲ್ಲಿ ಬೆಳಕನ್ನು 
ಕಂಡಿವೆ. "ನಿಸರ್ಗ? ಕಾದಂಬರಿಯನ್ನು ಬರೆಯುವ ಪೂರ್ವದಿಂದಲೂ 
ಹಳೆಗನ್ನಡ ಹಾಗೂ ಹೊಸಗನ್ನಡ ಕಾವ್ಯಗಳನ್ನು ಓದುತ್ತಿದ್ದೆ. ತಿಳಿದು 
ಕೊಳ್ಳಲೂ ಯತ್ನಿಸುತ್ತಿದ್ದೆ. ಅದರಿಂದ ನನ್ನ ಅಂತರ್ಮುಖತೆಗೆ ಅವಕಾಶ 
ಉಂಟಾಯಿತು. ಆಧುನಿಕ ಭಾವಗೀತಗಳಲ್ಲಿಯ ಕವಿಗಳ ಆಂತರಿಕ ಅರಿವನ್ನು 


೧೮ 


ನನ್ನದಾಗಿಯೂ ಮಾಡಿಕೊಳ್ಳಬೇಕೆಂಬ ಮೋಹದಲ್ಲಿ "ದತ್ತವಾಣಿ'ಯನ್ನು 
ರೂಪಿಸಿಕೊಳ್ಳಲು ಯತ್ನಿಸಿದೆ. "ರಾಷ್ಟ್ರವುರುವ' ಕಾದಂಬರಿಯ ನಿರೂವಣೆ 
ಗಾಗಿ ಸಾಹಿತ್ಯಿಕ ತಂತ್ರಗಳ ಅಭ್ಯಾಸಕ್ಕೆ ತೊಡಗಿ, "ಲೇಖನಕಲೆ? ಎಂಬುದನ್ನು 
ಬರೆದೆ. ಹೀಗೆ ನನ್ನ ಸಾಹಿತ್ಯವು ನನ್ನ ಆಂತರಿಕ ವಿಕಾಸ, ಬಾಹ್ಯ ಜೀವನದ 
ಮೇಲೆ ಅದರಿಂದಾಗುವ ವರಿಣುಮ ಇವುಗಳಿಗೆ ಒಂದು ಕನ್ನಡಿಯಂತೆ ಆಗಿ, 
ಬೆಳೆದುಬಂದಿದೆ. 

ಸಂದರ್ಶಕ: ತಮ್ಮ ಕಾದಂಬರಿಗಳಲ್ಲಿ ಯಾವುದಾದರೂ ವಿಚಾರ 
ಪ್ರಣಾಲಿ ಅಡಗಿದೆಯೇನು? 

ಅಣ್ಣಾರಾಯಃ-- ಯಾವ ಒಂದು ವಿಚಾರ ವ್ರಣಾಲಿಯ ವ್ರಚಾರ 
ಕ್ಕಾಗಿ ಯಾವ ಕಾದಂಬರಿಯನ್ನೂ ನಾನು ರಚಿಸಲಿಕ್ಕೆ ಯತ್ನಿ ಸಲಿಲ್ಲ. ನಾನು 
ಕಂಡು, ಅನುಭವಿಸಿದ ಜೀವನದ ವಿವಿಧ ಮುಖಗಳನ್ನು ಚಿತ್ರಿಸಲಿಕ್ಕೆ ಯತ್ನಿಸಿ 
ದ್ದೇನೆ. ಆ ಜೀವನಾಂಶಗಳಿಂದ ರೂವುಗೊಂಡ ಪಾತ್ರಗಳಿಗೆ ಬರುವ ಸ್ವಾಭಾ 
ವಿಕ ವಿಚಾರಗಳೇ ನನ್ನ ಕಾದಂಬರಿಗಳಲ್ಲಿಯ ವಿಚಾರಗಳು. ಆಯಾ ವಾತ್ರಗಳ 
ಸಂಗಡಿಗನಾಗಿ ಮಾತ್ರ ನಾನು ಇರಲಿಕ್ಕೆ ಪ್ರಯತ್ನಿಸಿದ್ದೇನೆ. ಅದರಿಂದ ಮೇಲು 
ನೋಟಕ್ಕೆ ವಿವಿಧ ವಿಚಾರಗಳ ತಾಕಲಾಟ, ಆಭಾಸ, ವಿರೋಧಗಳು ಕಾಣ 
ಬಹುದು. ಆದರೂ ಎಲ್ಲಕ್ಕೂ ತಳಹದಿಯಾಗಿ ಸತ್‌-ಅಸತ್‌ಗಳ ಹೋರಾಟ, 
ಅಸತ್‌ನ್ನು ಗೆಲ್ಲಲು ಸತ್‌ ವ್ರಯತ್ನಿಸುತ್ತಿರುವುದರ ಪ್ರಜ್ಞೆಯೊಂದು ಇದೆ. 

ಸಂದರ್ಶಕ: ಕಾದಂಬರಿ ಎಂಬ ಈ ಸಾಹಿತ್ಯ ವ್ರಕಾರದ ಬಗೆಗೆ 
ತಮ್ಮ ಅಭಿವ್ರಾಯಗಳೇನು? 

ಅಣ್ಣಾರಾಯ: - ಕಾದಂಬರಿಯ ರಚನೆಗೆ ಕೈಹಾಕುವ ಮೊದಲು 
ಈ ವ್ರಜ್ಞೆ ಯು ಕಾದಂಬರಿಕಾರನಿಗೆ ಅತ್ಯವಶ್ಯವೆಂದು ನಾನು ನಂಬುತ್ತೇನೆ. 
ಈ ಪ್ರಜ್ಞೆಯು ಕಾದಂಬರಿಯ ರೂವದಲ್ಲಿ ವ್ಯಕ್ತವಾಗುವಾಗ ಅದಕ್ಕೊಂದು 
ಆಕಾರ ಬೇಕಾಗುತ್ತದೆ. ಇಂಧ ಆಕಾರದಲ್ಲಿ ಕಾದಂಬರಿಯ ಕಥೆಯೊಂದು 
ಮೈಕಟ್ಟು ಇದ್ದಂತೆ. ಅದಕ್ಕೆ ಯೋಗ್ಯ ಆರಂಭ, ಮುಕ್ತಾಯಗಳು ಇರಬೇಕು. 
ಕುತೂಹಲ ಕಾಯ್ದು ಕೊಳ್ಳುವ ಸನ್ನಿವೇಶಗಳಿಂದ ಅದು ಕೂಡಿರಬೇಕು. 
ಈ ಸನ್ನಿವೇಶಗಳು ವಿನಿಧ ಸ್ವಭಾವದ ಪಾತ್ರಗಳಿಂದ ಉಂಟಾಗಬೇಕು. 
ಪಾತ್ರಗಳನ್ನು ಸನ್ನಿವೇಶಗಳೂ ರೂಪಿಸುವಂತಿರಬೇಕು. ಇವುಗಳಿಗೆಲ್ಲ 
ಜೀವನದ ವಾಸ್ತವತೆಯು ತಳಹದಿಯಾಗಿರಬೇಕು. ಅವಾಸ್ತವ ಪಾತ್ರಚಿತ್ರಣ, 


೧೯ 


ಸನ್ನಿವೇಶ ರಚನೆಗಳು ಕೃತಿಗೆ ಸಾರ್ವತ್ರಿಕತೆಯನ್ನುಂಟುಮಾಡಲಾರವು. 
ಕಲಾವಿದನ ವೈಯಕ್ತಿಕ ಅನುಭವಗಳೂ ಕೂಡ ಸಾರ್ವಜನಿಕ ಅನುಭವದ 
ಸ್ವರೂಪವನ್ನು ತಳೆದು, ಕೃತಿಯಲ್ಲಿ ರೂಪುಗೊಳ್ಳಬೇಕಾಗುತ್ತದೆ. ಸಾಮಾ 
ಜಿಕ ಪರಿಸ್ಥಿತಿಯು ವ್ಯಕ್ತಿಯ ಸವಸ್ಯೆಯು ಹೇಗಾಗುತ್ತದೆ? ವ್ಯಕ್ತಿಯು ತನ್ನ 
ಸಮಸ್ಯೆಗಳ ವರಿಹಾರಕ್ಕೆ ಹೇಗೆ ಯತ್ನಿಸುತ್ತಾನೆ? ಅಂಧ ಯತ್ನವು ಸಾಮಾಜಿಕ 
ಪರಿಸ್ಥಿತಿಯ ವರಿವರ್ತನಕ್ಕೆ ಹೇಗೆ ಕಾರಣವಾಗುತ್ತದೆ? ವರಿಹಾರ ಸೂಚಕ 
ವಾಗುತ್ತದೆ? ಇಂಧ ಸಮಸ್ಯೆಯ ಉತ್ಪತ್ತಿ, ಅದನ್ನು ಬಿಡಿಸುವ ಪಾತ್ರಗಳ 
ಪ್ರಯತ್ನ, ಸಮಸ್ಯೆಯ ಪರಿಹಾರದ ಸಂಕೇತಗಳಲ್ಲಿ ಕಾದಂಬರಿಯ ಆದಿ- 
ಮಧ್ಯ-ಅಂತ್ಯಗಳು ಇರುತ್ತವೆ. ಇವೆಲ್ಲವುಗಳಿಂದ ಕಾದಂಬರಿಗೆ ಒಂದು 
"ಆಕಾರ? ಉಂಟಾಗುತ್ತದೆ. ಅಂಗಾಂಗಗಳೆಲ್ಲದರ ಸೌಂದರ್ಯದಿಂದಲೇ 
ಒಟ್ಟು ಸೌಂದರ್ಯ ನಿರ್ಮಾಣವಾಗುವದಿರುತ್ತದೆ. 

ಸಂದರ್ಶಕ: “ತಾವು ಕಾದಂಬರಿಗಳ ರಚನೆಗೆ ಜೀವನವನ್ನು ಸಮಗ್ರ 
ವಾಗಿ ನೋಡುವ ನೋಟಿ ಅಗತ್ಯವೆಂದು ಈ ಮೊದಲು ಹೇಳಿದಿರಿ. ಈಚೆಗೆ 
ಕನ್ನಡದಲ್ಲಿ ಸಣ್ಣ ಕತೆಗಳನ್ನು ಬರೆಯುವವರ ಸಂಖ್ಯೆ ಕಡಿಮೆಯಾಗು 
ತ್ತಿದ್ದಂತಿದೆ. ಕಾದಂಬರಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಇದರಿಂದ ತಾವು 
ಹೇಳಿದ ಆ ಸಮಗ್ರದೃಷ್ಟಿ ನಮ್ಮಲ್ಲಿ ಹೆಚ್ಚಾಗಿ ಬೆಳೆದಿದೆ ಎಂದು ಹೇಳ 
ಬಹುದೇನು? 

ಅಣ್ಣಾರಾಯ: -- ನಿಜವಾಗಿ, ಸಮಗ್ರದೃಷ್ಟಿಯು ಬೆಳೆದಿದೆ ಎಂದು 
ಹೇಳುವ ಬದಲು, ನಮ್ಮ ಮನಸ್ಸೇನೇ ಅಲ್ಲಿಷ್ಟು ಇಲ್ಲಿಷ್ಟು ವಿಶಾಲ ವ್ರವಂಚ 
ದೊಳಗಿನ ಸಂಗತಿಗಳನ್ನು ಕಲೆ ಹಾಕುನ ವೃತ್ತಿಗೆ ಬಂದಿದೆ ಎಂದು ಹೇಳ 
ಬಹುದು. ಆ ಸಂಗತಿಗಳನ್ನು ಸಮಗ್ರದೃಷ್ಟಿಯಿಂದ ಅವಲೋಕಿಸಿ, 
ಅನುಭವಿಸಿ, ಹೃದಯದ ಕುಲುಮೆಯಲ್ಲಿಟ್ಟು ಕರಗಿಸಿ, ಕಲ್ಪನೆಯ ವಡಿಯಚ್ಚಿ 
ನಲ್ಲಿ, ಸ್ಫೂರ್ತಿಯ ಇಕ್ಕಳಿಕೆಯಲ್ಲಿ ಹಿಡಿದು, ಅನುಭವಾಮೃತವನ್ನು ಸುರಿ 
ಯುವ ಹದಗಾರಿಕೆ ನಮ್ಮಲ್ಲಿ ಎಷ್ಟಿದೆ ಎಂದು ಹೇಳುವುದು ಕಷ್ಟ. ಈ ಹದ 
ಬರುವ ತನಕ ಕಾದಂಬರಿಯ ವ್ರವಂಚ ಉಜ್ವಲವಾಗುವದಿಲ್ಲ. 

ಸಂದರ್ಶಕಃ--ಅಂದರೆ ನಾವು ಈಗ ಒಳ್ಳೆಯ ಕತೆಗಳನ್ನು ಬರೆ 
ಯುತ್ತಿಲ್ಲ. ಒಳ್ಳೆಯ ಕಾದಂಬರಿಗಳನ್ನೂ ಹೆಚ್ಚಾಗಿ ರಚಿಸುತ್ತಿಲ್ಲ ಎಂದು 


ಅರ್ಧನವೇನು? 


೨೦ 


ಅಣ್ಣಾರಾಯಃ-- ಒಟ್ಟಿನಲ್ಲಿ ಈ ಮಾತು ನಿಜವೆಂದು ಎನಿಸುತ್ತಿದೆ. 
ಯಾಕಂದರೆ ಸಣ್ಣ ಕತೆಗಾರಿಕೆಯ ಮನೋವೃತ್ತಿ ನಮ್ಮಲ್ಲಿ ಉಳಿದಿಲ್ಲ. 
ಕಾದಂಬರಿಯ ರಚನೆಗೆ ಬೇಕಾಗುವ ಪೂರ್ಣತೆಯನ್ನು ನಾವು ಮುಟ್ಟಿಲ್ಲ. 

ಸಂದೆರ್ಶಕಃ ಆದರೆ ಈ ಅನಿಶ್ಚಿತ ವರಿಸ್ಥಿತಿ ಜೀಗ ಬದಲಾಯಿಸು. 
ತ್ತದೆ ಎಂದು ನಾವು ಆಶಿಸಬಹುದಲ್ಲವೆ? 

ಅಣ್ಣಾರಾಯಃ.-- ಪ್ರಯತ್ನವಟ್ಟರೆ ಈ ಸ್ಥ ತಿಯನ್ನು ಬದಲಿಸಬಹುದು. 
ಅನಿಶ್ಚಿತತೆ ಇದೆ ಎಂದು ನಾವು ಹೆದರುವ ಕಾರಣವಿಲ್ಲ. ಈಗ ಕಾದಂಬರಿಯ: 
ರಚನೆಯೇನೋ ವಿಪುಲವಾಗಿ ನಡೆಯುತ್ತಿದೆ. ಇದರ ಬಗ್ಗೆ ಅಭಿರುಚಿಯೂ 
ಜನರಲ್ಲಿ ಬೆಳೆದದ್ದು ಕಂಡುಬರುತ್ತದೆ. ಇದು ನಿಜವಾಗಿಯೂ ಆಶಾದಾಯಕ 
ವಾದ ಸಂಗತಿ. ಅದರಲ್ಲಿಯೇ ನಾಲ್ಕಾರು ಜನ ಕಾದಂಬರಿಕಾರರು ಒಳ್ಳೆಯ 
ಮನೋವೃತ್ತಿ, ಕಲೆಗಾರಿಕೆಗಳನ್ನು ಬೆಳೆಯಿಸಿಕೊಂಡು, ಕೃತಿ ರಚಿಸು 
ತ್ತಿರುವುದೂ ಸಂತೋಷದ ಸಂಗತಿಯಾಗಿದೆ. 

ಸಂದರ್ಶಕ: ಅಣ್ಣಾರಾಯರೇ, ಕೊನೆಯದಾಗಿ ಒಂದು ಪ್ರಶ್ಲಿಯನ್ನು 
ಕೇಳುತ್ತೇನೆ. ಸಾಹಿತ್ಯ, ಕಲೆಗಳ ಮೂಲಕ ಭಾರತೀಯತ್ವದ ಬಗ್ಗೆ ಜನತೆ 
ಯಲ್ಲಿ ಬೆಳೆಯಬಹುದಾದ ಭಾವನೆಗಳ ಬಗೆಗೆ ತಮ್ಮ ಅಭಿಪ್ರಾಯವೇನು? 

ಅಣ್ಣಾರಾಯಃ-- ನಮ್ಮಲ್ಲಿ ವೈಯಕ್ತಿಕ ಹಿತವು ಸಾರ್ವಜನಿಕ ಹಿತ 
ದೊಡನೆ ಸಾಧ್ಯವಾಗುತ್ತದೆಂಬ ಕಲ್ಪನೆ ಉಂಟಾಗಬೇಕು. ಸಾರ್ವತ್ರಿಕವಾಗಿ 
ಬರುವ ಹಿತಕ್ಕಾಗಿ ಆಗುವ ವಿಲಂಬ, ಸ್ವಾರ್ಧದಲ್ಲಿಯ ತುಸು ತ್ಯಾಗ, ಇವು 
ಗಳಿಗಾಗಿ ಸಂಯಮದ ಅವಶ್ಯಕತೆ ಇದೆ. ಇಂಧ ಸಂಯಮ ಜೀವನದ 
ಕಲ್ಪನೆಯನ್ನು ಜನರಿಗೆ ತಂದುಕೊಡುವದರಲ್ಲಿಯೇ ಭಾರತೀಯತೆಯ ಭಾವ 
ನೆಯು ಚೆಳೆದುಬರುತ್ತದೆ. ಇಂಧ ಸಂಯಮಯುತ ಜೀವನವನ್ನು ರೂಪಿಸಿ 
ಕೊಳ್ಳಲಿಕ್ಕೆ ನನ್ನ ವಾಚನಾಭಿರುಚಿ, ಒಳ್ಳೆಯದನ್ನು ಪ್ರೀತಿಸುವುದು, ಫಲಾ 
ಪೇಕ್ಸೆಯಿಲ್ಲದೆ ಕರ್ತವ್ಯನಿರತನಾಗಿರುವುದು, ಇವೇ ಮೊದಲಾದ ಗುಣಗಳು 
ನೆರವಾಗಿವೆ. ಇದರಿಂದ ಬಾಹ್ಯಜೀವನದಲ್ಲಿ ಒದಗುವ ಆಘಾತ, ಕೊರತೆ, 
ಅವಮಾನ, ಮನಸ್ಸಿನ ವಿರುದ್ಧ ನಡೆಯುವ ಘಟನೆ, ಸೋಲು, ದುಃಖಗಳೆಲ್ಲ 
ಒಂದು ಪ್ರಯೋಗವೆಂದು ನಿರೀಕ್ಷಿಸುವ ಶಕ್ತಿಯುಂಟಾಗುತ್ತದೆ. ಈ 
ಪ್ರಯೋಗಗಳಿಂದ ಪ್ರಯೋಜನಕಾರಿಯಾದ ಇನ್ನಾವುದೋ ಒಂದು ಪ್ರೇರ 
ಣೆಯ ಸಂಕೇತ ಉಂಟಾಗುತ್ತದೆ. ಆ ಸಂಕೇತದ ಗುಂಟ ಸಾಧನೆ ಮಾಡು. 


೨೧ 


`ವದರಲ್ಲಿ ಒಂದು ಅನುಪಮ ಆನಂದ ಲಭಿಸುತ್ತದೆ. ಅಂಧ ಆನಂದಾಂಶವನ್ನು 
ಜನಕ್ಕೂ ವರಿಚಯ ಮಾಡಿಕೊಡಬೇಕೆಂಬ ಲವಲವಿಕೆಯೇ ಸಾಹಿತ್ಯಕಲೆಗಳ 
ನಿರ್ಮಾಣಕ್ಕೆ ಕಾರಣವಾಗುತ್ತದೆ. ಅದರಿಂದ ಜೀವನವೊಂದು ಪ್ರಯೋಗ 
ವೆಂದು ಭಾವಿಸಿ, ಆಸೆಯಿಂದ ಬಾಳಲಿಕ್ಕೆ ಯತ್ನಿಸಬೇಕು. ಪ್ರಯೋಗದ 
ಫಲಾಫಲಗಳು ನನ್ನವೇ ಅಲ್ಲ; ನನ್ನ ಮುಖಾಂತರ ಲೋಕಕ್ಕೆ ಸಲ್ಲತಕ್ಕವೆಂಬ 
ಭಾವನೆಯು ಇರಬೇಕು. ಇದರಿಂದ ಜೀವನವು ಸುಖಶಾಂತಿಗಳಿಂದ ಕೂಡಿ 
ರುವದಲ್ಲದೆ ಸಾರ್ಧಕವೂ ಆಗುವದು. ಯಾವ ಕೊರತೆಗಳೂ ನಮ್ಮನ್ನು 
ಬಾಧಿಸವು. 

ಸಂದರ್ಶಕ: ಈ ಮಾತಿನ ಬಗೆಗೆ ಯಾವ ಭಿನ್ನಾಭಿವ್ರಾಯವೂ 
ಸಾಧ್ಯವಿಲ್ಲ, ಎಂದು ಕಾಣುತ್ತದೆ. ಅಣ್ಣಾರಾಯರೇ, ತಮ್ಮ ಸಾಹಿತ್ಯವಿಚಾರ 
ಗಳ ಬಗೆಗೆ ಇಷ್ಟು ಸಂಗತಿಗಳನ್ನು ತಿಳಿಸಿ ಕೊಟ್ಟಿದ್ದ ಕ್ಕಾಗಿ ತಮಗೆ ವಂದನೆ 
ಗಳನ್ನು ಸಲ್ಲಿಸುತ್ತೇನೆ. 

ನಮಸ್ಕಾರ. 


೨೨ 


ಆಧುನಿಕ ರತ್ನತ್ರಯರು 
ಶ್ರೀ. ಜಿ. ಬ್ರಹ್ಮಪ್ಪ, ಎಂ.ಎ., ಶಿವಮೊಗ್ಗ. 


ರತ್ನತ್ರಯ ಎಂಬ ಮಾತು ಜೈನ ಧರ್ಮದ ಉಸಿರು ಎಂದರೊ ಅತಿ 
ಶಯೋಕ್ತಿಯಾಗದು. ರತ್ನತ್ರಯವೆ ಮೋಕ್ಬಕ್ಕಡರಲು ಸೋಪಾನತ್ರಯ 
ವಿದ್ದಂತೆ! ಇಂಧ ವವಿತ್ರವದಪುಂಜವನ್ನು ಆಗಾಗ ವ್ಯಕ್ತಿತ್ರಯಗಳಿಗೂ 
ಅನ್ವಯಿಸಿ ವಿವರಿಸಿರುವ ಸಂದರ್ಭಗಳುಂಟು. ಜೈನ ಸಂಸ್ಕೃತಿಯ ಪ್ರಚಾರಕ್ಕೆ 
ನೆರವಾದ ವವಿತ್ರಾತ್ಮರನ್ನು ವರ್ಣಿಸಲು ಪವಿತ್ರಪದ ವುಂಜದ ರೂಪಕವೇ 
ಬೇಕಾಗುವುದು. 

ಕ್ರಿ. ಶ. ೯ ಮತ್ತು ೧೦ನೆಯ ಶತಮಾನ, ಜೈನ ಸಂಸ್ಕ್ರತಿಯ ಸುವರ್ಣ 
ಯುಗ. ಜೈನಾಗಮ, ಅಂದು ಶಾಸ್ತ್ರೋಕ್ತವಾದ ವಿವರಣೆಯನ್ನು ವಡೆದು,. 
ವಿಜ್ಞಾನಾತ್ಮಕವಾಗಿ ಪ್ರಕಟವಾದ ವಾವನಯುಗ. ಆಗ ವೀರಸೇನ, ಜಿನ 
ಸೇನರು ಧವಳಗ್ರಂಧಗಳ ಜನ್ಮದಾತರಾದರು. ಜೈನ ಧರ್ಮಕ್ಕೆ ದಾರ್ಶನಿಕ 
ವಾದ ಪ್ರತಿಭಾಪೂರ್ಣವಾದ ವಿವರಣೆಯಿತ್ತರು. ಜಿನಸೇನ, ಗುಣಭದ್ರರು 
ಕಲೆತು, "ಮಹಾಪುರಾಣ'ವನ್ನು ಪೂರ್ಣಗೊಳಿಸಿದರು. ಒಂದೆಡೆ ಧಾರ್ಮಿಕ 
ಜ್ಞಾ ನರಾಶಿಯ ಪ್ರಕಟಣೆ, ಮತ್ತೊಂದೆಡೆ ಕಾವ್ಯಕಲಾನಿಧಿಯ ಜನ್ಮಧಾರಣೆ.. 
ಪಾಂಡಿತ್ಯ, ಪ್ರತಿಭೆ ಇಕ್ಕೆಲದಲ್ಲಿ ನಿಂತು, ನಟ್ಟನಡುವೆ ತವಸ್ಸು (ಆತ್ಮಜ್ಞಾನ) 
ರಾರಾಜಿಸಿ, ಆಚಾರ್ಯತ್ರಯರೇ ಅಂದಿನ ಯತಿ ರತ್ನತ್ರೆಯರಾಗಿ, ಜಿನಧರ್ಮ 
ಜಾಜ್ವಲ್ಯಮಾನವಾಗಿ ಪ್ರಕಾಶಿಸಲು ಕಾರಣಭೂತರಾದರು. ಇದರ ಜೊತೆ 
ಯಾಗಿ ತವಶ್ಯಕ್ತಿ, ವಿದ್ವತ್‌ಶಕ್ತಿ, ಪ್ರತಿಭಾಶಕ್ತಿ-- ಈ ಶಕ್ತಿ ರತ್ನತ್ರಯಗಳು 
ಬೇರೆ! 

ಕ್ರಿ. ಶೆ. ೧೦ ಮತ್ತು ೧೧ನೆಯ ಶತಮಾನಗಳು ಕನ್ನಡ ನಾಡು 
ಹಿಂದೆಂದೂ ಕಾಣದಂತಹ ಪ್ರತಿಭಾನ್ವಿತ ಪ್ರಕಾಶಪೂರ್ಣಯುಗವನ್ನು ಪಡೆದು, 
ಎಂದೆಂದಿಗೂ ಮರೆಯದಂಧ ಕಾವ್ಯವಾಹಿನಿ, ಕನ್ನಡವಾಹಿನಿಯಾಗಿ ದಿವ್ಯಧ್ವನಿ 
ಕನ್ನಡದ ಇನಿದನಿಯಾಗಿ, ಪ್ರವಹಿಸಿದ ಮಹಿಮಾನ್ವಿತ ಯುಗವದು! ಪಂವ- 
ಪೊನ್ನ-ರನ್ನ -- ಈ ಮೂವರು ಸಮಕಾಲೀನರು. ವಂಪ-ಪೊನ್ನರು ವಯಸ್ಸಿ 
ನಲ್ಲಿ ಹಿರಿಯರು. ರನ್ನನಿಗೆ ತಾರುಣ್ಯೋದಯವಾಗುತ್ತಿದ್ದಾಗ್ಗೆ ವಂವ- 
ಪೊನ್ನರಿಗೆ ಇಳಿವಯಸ್ಸಾಗುತ್ತಿದ್ದಿ ರಬಹುದು. ಈ ಮೂವರನ್ನು ಕವಿರತ್ನತ್ರಯಃ 


೨೩ 


ಪೆಂದು ಸಹಸ್ರಾ ರು ವರ್ಷದಿಂದ ಕನ್ನ ಡ ಜನ ಕೊಂಡಾಡಿದ್ದಾ ಕೆ. ಮೇಲಿನ 
ಆಚಾರ್ಯತ್ರ ಸುತ್ತ ಅಚ 4 ಕನ್ನಡಿಗಳಾದರೂ ಅವರು ಬರೆದದ್ದು ಸಂಸೃತ, 
ಪ್ರಾಕ್ಸ ತಗಲಿ. RE ಅಚ್ಚ ಕನ್ನ ಡದ ಮೊದಲನೆಯ ರತ್ನ ತ್ರ ಯರೆಂದರೆ 
ಹ ಕವಿತ್ರಯರೆ. ಕನ್ನಡ ಭಾಷಾಮೃತವನ್ನು ಕರೆದು, ವ `ಕೆನೆಗಟ್ಟಿಸಿ 
ದವನು ವಂವ. ಅದನ್ನೇ ಮಧಿಸಿ ಬೆಣ್ಣೆ ತೆಗೆದವನು ರನ್ನ! ಕನ್ನಡದೇವಿಗೆ 
ಮಂಗಳಸೂತ್ರ ವಂವ. ಕನ್ನಡ ತಾಯಿಯ ಸೌಭಾಗ್ಯದ ಕುರುಹಾಗಿ 
'ಆಕೆಯ ಕಿವಿಯಲ್ಲಿ ರಾರಾಜಿಸುವ ಓಲೆಭಾಗ್ಯವೇ ಪೊನ್ನ-ರನ್ನರು 

ಈಗ ಆಧುನಿಕ ರತ್ನೆತ್ರೆಯರತ್ತ ತಿರುಗೋಣ. ಮೈಸೂರಿನಲ್ಲಿ ರಾಜಾ 
ಶ್ರಯದಲ್ಲಿ ಬೆಳಕಿಗೆ ಬಂದ ಶಾಂತಿರಾಜ ಶಾಸ್ತ್ರಿಗಳು ಈ ರತ್ನತ್ರಯರಲ್ಲಿ 
ಮೊದಲಿಗರು. ಮಹಾಪುರಾಣನೆಂಬ ಮಹಾಮೇರುವಿನ ದರ್ಶನಕ್ಕೆ ಹಂಬಲಿ 
ನಿದ ಕನ್ನಡಿಗರಿಗಾಗಿ, ಅಚ್ಚ ಕನ್ನಡದ ವ್ಯಾಖ್ಯಾನದ ಸೋವಾನಮಾಲೆಯನ್ನು 
ವಿರಚಿಸಿದ ಕರುಣಾಮಯರೆ, ಈ ಶಾಸ್ತ್ರಿಗಳು. ಇವರು ಉಭಯಭಾಷಾ 
ಪಂಡಿತರು. ಹರಿವಂಶ, ನಾಗಕುಮಾರ ಚರಿತೆ, ರತ್ನಾಕರ ಶತಕ ಮುಂತಾದ 
ಕನ್ನಡ ಗ್ರಂಧಗಳನ್ನು ನಂವಾದಿಸಿ, ಹೊಸಗನ್ನಡದ ವ್ಯಾಖ್ಯಾನವನ್ನೂ ಅಲ್ಲಲ್ಲೆ 
ಕೊಟ್ಟು, ಮಹದುವಕಾರ ಮಾಡಿರುವರು. ಈ ಶಾಸ್ತ್ರಿಗಳು ಹೊಸ ಕೃತಿಗಳ 
ನಿರ್ಮಾಣದತ್ತ ಗಮನ ಹರಿಸದೆ, ಹಳೆಯ ಕೃತಿಗಳ ಜೀರ್ಣೋದ್ಧಾರ, 
ಪ್ರಚಾರದತ್ತ ಪೂರ್ಣ ಗಮನಕೊಟ್ಟು, ಶ್ರಮಿಸಿದರು. "ಜಿನಭಜನ ಸಾರ” 
ವೆಂಬ ಇವರ ಗ್ರಂಧವನ್ನು ಓದದ ಶ್ರಾವಕಿಯಿಲ್ಲ ಎಂದರೆ ತವ್ಪಾಗದು. ಇವರ 
ಕೈ ಸೋಂಕಿನಿಂದ ಜಾರಿಕೊಂಡ ಜೈನ ಗ್ರಂಧವಾವುದೂ ಇಲ್ಲವೆಂದರೆ ಅತಿ 
ಶಯೋಕ್ತಿಯಾಗದು. ಈ ಶಾಸ್ತ್ರಿಗಳಿಗೆ ಮೈಸೂರಿನರಸರು "ವಂಡಿತರತ್ನ' 
ಎಂದು ಬಿರುದಿತ್ತು ಮನ್ನಣೆ ತೋರಿದರು. 

ವಯಸ್ಸಿನಲ್ಲಿ ಇವರ ವಾರಿಗೆಯವರಾದ ವಿ. ಲೋಕನಾಧ ಶಾಸ್ತ್ರಿಗಳು 
ಜೈನಧರ್ಮ ಪ್ರಕಾಶನದಲ್ಲಿ ಅಸಾಧಾರಣವಾಗಿ ಶ್ರಮಿಸಿರುವರು. ಇವರು 
ಮೂಡಬಿದುರೆಯಲ್ಲಿದ್ದು ಕೊಂಡು, ಅಲ್ಲಿ ಒಂದು ಜೈನ ಸಿದ್ಧಾಂತ ಭವನವನ್ನು 
ಸ್ಥಾಪಿಸಿ, ಅಪೂರ್ವಗ್ರಂಧರತ್ನಗಳನ್ನು ಕೂಡಹಾಕಿದರು. ಸ್ತೋತ್ರ, 
ಮಂತ್ರನಾರ, ಬಾಲಬೋಧೆ, ಜೈನಧರ್ಮ, ಉಮಾಸ್ವಾಮಿ ಶ್ರಾವಕಾಚಾರ 
ಮುಂತಾದ ಗ್ರಂಧಗಳನ್ನು ಬೆಳಕಿಗೆ ತಂದರು. ಇವರು ಮಾಡಿರುವ ಧಾರ್ಮಿಕ 
ಸೇವೆ ಶಾಂತಿರಾಜ ಶಾಸ್ತ್ರಿಗಳಷ್ಟು ಹಿರಿದಾದುದು. 


೨೪ 


ಮೇಲ್ಕಂಡ ಶಾಸ್ತ್ರಿಗಳಿಬ್ಬರೂ ಸಂಸ್ಕೃತದಲ್ಲಿ ಅಸಾಧಾರಣ ಪಾಂಡಿತ್ಯ 
ವಿದ್ದವರು. ಅವರ ಕನ್ನಡವೂ ಕೂಡ ಸಂಸ್ಕೃತದಿಂದ ಕೊಬ್ಬಿ, ಉಬ್ಬಿದ 
ಕನ್ನಡ. ೨೦ನೆಯ ಶತಮಾನದ ವೂರ್ವಾರ್ಧವೆಲ್ಲ ಈ ಮಹನೀಯರ 
ಸಾಹಿತ್ಯನೇವೆಯ ಸೌರಭದಿಂದ ತುಂಬಿತುಳುಕಿರುವುದನ್ನು ಗಮನಿಸಬಹುದು. 
ಇಂದು ಈ ಇಬ್ಬರನ್ನೂ ಜೈನ ಸಮಾಜ ಕಳೆದುಕೊಂಡಿದೆ. ಇಬ್ಬರ ಜನ್ಮ 
ಭೂಮಿ ದಕ್ಷಿಣ ಕನ್ನಡ ಜಿಲ್ಲೆಯೇ. ಆದರೆ ಶಾಂತಿರಾಜ ಶಾಸ್ತ್ರಿಗಳು ಜೆಳಕಿಗೆ 
ಬಂದುದು ಮೈಸೂರಲ್ಲಿ. 

ಆಧುನಿಕ ರತ್ನತ್ರೆಯರಲ್ಲಿ ಕೊನೆಯವರು ಮಿರ್ಜಿ ಅಣ್ಣಾರಾಯರು! 
ಪಂವ-ಪೊನ್ನ-ರನ್ನ ಇವರಿಗೆ ವಯಸ್ಸಿನಲ್ಲಿ, ಸಾಹಿತ್ಯಕ್ಟೇತ್ರದಲ್ಲೂ ಇದ್ದ 
ಸಂಬಂಧ ಎಂಧದೋ ಅಂಧದೇ ಶಾಂತಿರಾಜ ಶಾಸ್ತ್ರಿಗಳು, ಲೋಕನಾಥ 
ಶಾಸ್ತ್ರಿಗಳು, ಮಿರ್ಜಿ ಅಣ್ಣಾರಾಯರ ನಡುವಣ ಸಂಬಂಧ. 

ಮಿರ್ಜಿಯವರು ಓದಿದ್ದು ಕನ್ನಡ! ಬರೆದುದು ಕನ್ನಡ! ಸಂಸ್ಕೃತೆ 
ಪ್ರಾಕೃತಗಳೂ, ಇವರಲ್ಲಿ ಜೀರ್ಣವಾಗಿ ಕನ್ನಡದ ಕಮನೀಯ ಅಮೃತವಾಗಿ 
ಹರಿಯಿತು. ಮಿರ್ಜಿಯವರು ಪ್ರಖ್ಯಾತಿಗೆ ಬಂದುದು, ಕಾದಂಬರಿ ಲೋಕ 
ದಿಂದ. “ನಿಸರ್ಗ” ಅಚ್ಛಾಯಿತೋ ಇಲ್ಲವೋ ಕನ್ನಡ ಜನ ಮಿರ್ಜಿಯವರ 
ನೈಸರ್ಗಿಕ ಪ್ರತಿಭೆಯನ್ನು ಕಂಡು, ಮಾರುಹೋಯಿತು. ನಿಸರ್ಗವನ್ನು 
ಹಿಂಬಾಲಿಸಿಕೊಂಡು, ರಾಷ್ಟ್ರ ಪುರುಷ, ರಾಮಣ್ಣ ಮಾಸ್ತರ, ಅಶೋಕಚಕ್ರ, 
ಭಸ್ಮಾಸುರ ಮುಂತಾದ ಕಾದಂಬರಿಗಳು ಕಾಣಿಸಿಕೊಂಡವು. ಅವರ ನಿಸರ್ಗ, 
ಕಾದಂಬರಿ ಲೋಕದ ಧೃವತಾರೆ. 

ಕಾದಂಬರಿಗಳು ಲೌಕಿಕ ಗ್ರಂಧಗಳಾದವು. ಆದರೆ ಧಾರ್ಮಿಕ 
ಲೋಕದ ವರಿಚಯ ಮಾಡಿಕೊಡದೆ ಯಾವ ಜೈನಕವಿ ತಾನೆ ಸುಮ್ಮನಿರ 
ಲಾದೀತು? ವಂವನನ್ನು ನೋಡಿ! ಭಾರತ ಲೌಕಿಕಕ್ಕೆ ಆದಿಪುರಾಣ ಜಿನಾ 
ಗಮಕ್ಕೆ; ಪೊನ್ನ-ರನ್ನರೂ ಇಹ ವರಗಳೆರಡರ ಸಾಹಿತ್ಯವನ್ನೂ ಕನ್ನಡಿಗರಿ 
ಗಿತ್ತರು.  ಮಿರ್ಜಿಯವರು ಹಿಂದಣ ರತ್ನತ್ರಯರಂತೆ ತಾವೂ ಆಗಮಿಕ 
ಗ್ರಂಧವನ್ನು ಬರೆಯದೆ ಬಿಡಲಿಲ್ಲ. 

ಮಿರ್ಜಿಯವರ "ಜೈನಧರ್ಮ' ಕನ್ನಡದಲ್ಲಿರುವ ಧಾರ್ಮಿಕ ಗ್ರಂಧಗಳಲ್ಲೆ 
ಶ್ರೇಷ್ಠವಾದುದು. ಇಂಧ ಬೃಹದ್‌ಗ್ರಂಥ ಕನ್ನಡದಲ್ಲಿ ವಿರಳ. ಜೈನಧರ್ಮದ 
ನಾನಾ ಮುಖಗಳ ಸಮಗ್ರ ವರಿಚಯ ಬೇಕೆನ್ನುವವರು ಈ ಗ್ರಂಧವನ್ನು 


೨೫ 


ತಪ್ಪದೆ ಅಭ್ಯಾಸಿಸಬೇಕು. ಹಿಂದಣ ಯಾವ ಜೈನ ವಿದ್ವಾಂಸರೂ ಜೈನ 
ಧರ್ಮವನ್ನು ಮಿರ್ಜಿಯವರಂತೆ ಆಧುನಿಕ ದೃಷ್ಟಿಯಲ್ಲಿ ಕ್ರೋಡೀಕರಿಸಿದವರು 
ಕನ್ನಡದಲ್ಲಂತೂ ಇಂದಿನ ತನಕ ಯಾರೂ ಇಲ್ಲ. ಅಂತು ಆಧುನಿಕ ರತ್ನ 
ತ್ರಯರಲ್ಲಿ ಮಿರ್ಜಿಯವರೂ ಒಬ್ಬರಾಗಿ ಜೈನ ಧರ್ಮಕ್ಕಾಗಿ, ಕನ್ನಡ ನುಡಿ 


ಗಾಗಿ ಶ್ರಮಿಸುತ್ತಿರುವರು. ಇಂಧ ವಿದ್ವನ್ಮಣಿಗಳನ್ನು ವಡೆಯುತ್ತಿರುವ 


ನಾವು ನಿಜವಾಗಿಯೂ ಪುಣ್ಯವಂತರು. 


೨೬ 


ಅಣ್ಣಾರಾಯರು ಮತ್ತು "ನಿಸರ್ಗ' 
ಶ್ರೀ. ನಿರಂಜನರು, ಮೈಸೂರು, 


ಮಿರ್ಜಿ ಅಣ್ಣಾರಾಯರೊಬ್ಬರು ಸರಳ ಜೀವಿ. ಅದರಂತೆ ಅವರ" 
ಕಾದಂಬರಿ "ನಿಸರ್ಗ'ವೂ ಸರಳ ಕೃತಿ. 

ಆ ನಾನ್ನೂರು ವುಟ್ಕ ಓದುಗರ ಹೃದಯ ಕೆದಕುವ, ಕರುಳು: 
ಕೊಯ್ಯುವ, ಸುಖದ ದುಃಖದ ನಾಲ್ಕು ಹನಿ ಕಣ್ಣೀರು ಸುರಿಸುವ, ತಲೆ 
ಬಾಗುವಂತೆ, ಮನ ಭಾರವಾಗುವಂತೆ ಮಾಡುವ ಒಂದು ಸುಂದರ ಕಾವ್ಯ. 

ಆರ್ಥಿಕ ವಿಷಮತೆಯಿಂದ ಕುಸಿದು ಬಿದ್ದಿರುವ, ಅಜ್ಞಾನ ಕಂದಾಚಾರ 
ಗಳಿಂದ ಹೊಲಸುಗೊಂಡಿರುವ, ಜೀವ ಜೀವಗಳನ್ನು ಅನ್ಯಾಯವಾಗಿ ಬಲಿ 
ತೆಗೆದುಕೊಳ್ಳುತ್ತಿರುವ, ನಮ್ಮ ಸಮಾಜದ ಒಂದು ಅನುವಮ ಚಿತ್ರ ಅಣ್ಣಾ 
ರಾಯರ ಕಾದಂಬರಿ. 

ಕುರುಡುತನದ ಜಾಡ್ಯ ಹಿಡಿದಿರುವ ನಮ್ಮ ಸಮಾಜದಲ್ಲಿ ತಾರೆ ಅನಂತ” 
ರಂಧವರು ಸಾವಿರ ಸಾವಿರವಿದ್ದರೆ ಚಿನ್ನದಂಥ ಜೀವಗಳನ್ನು ಹುಡುಗ 
ಹುಡುಗಿಯರನ್ನು -- ಬಲಿಕೊಡುವ ಹೇಯ ಕೃತ್ಯ ಇನ್ನೂ ಕೊನೆ ಇಲ್ಲದೆ: 
ನಡೆದಿದೆ. 

* ಜೇ ಜ್ಯ ೫ ಜೇ # 

"ನಿಸರ್ಗ? ಒಡೆದ ಬಾಳಿನ ಜೀವನ ಕಥೆ. 

ಎಳೆಯ ಹುಡುಗಿ ತಾರೆಗೆ ಲಗ್ಗವಾಗಿದೆ. ಆದರೆ ಗಂಡನೆಂದರೇನೆಂಬು: 
ದನ್ನು ಆಕೆ ತಿಳಿಯಳು. *ಪಾರಿವಾಳ ಪಟಕ್‌ . , . ಎಣ್ಣೀ ಜಟರ್ಕ್‌ ... 
ಬೆಕ್ಕಿಗೆ ಹಾಲಿಲ್ಲ... ನಾಯಿಗೆ ನುಚ್ಚಿಲ್ಲ . ೬.2? ಎಂದು ಇತರ ಎಳೆಯ: 
ರೊಡನೆ ತಾರಾ ಕಣ್ಣುಮುಚ್ಚಾಲೆಯಾಡುತ್ತಾಳೆ. 

ಆಟದಲ್ಲೂ ಮದುವೆಯಿದೆ. ಮದುವೆಯಾಟದಲ್ಲಿ ತಾರೆಯೇ ವಧು: 

. ಗಂಡನಾಗುವಾತ ತಾರೆಯ ಸಂಬಂಧಿಕ ಅನಂತ . . . ಆಕೆಗಿಂತಲೂ 
ಎಳೆಯ. 

ಆದರೆ ಜೀವನದಲ್ಲಿ ಅನಂತನ ಮದುವೆ ಬೇರೊಂದು ಕರಿಯ ಹುಡುಗಿ 
ಯೊಡನೆ ಆಗಿ ಹೋಗಿದೆ. 

. * «ನೆರೆದವರು ಕೇಳುತ್ತಾರೆ: “ತಾರಾ! ನಿನ್ನ ಗಂಡನ ಹೆಸರು ಹೇಳು.” 


೨೭ 


ನಾಚುತ್ತ ಹುಡುಗಿ ತಾರಾ ಉತ್ತರ ಕೊಡುತ್ತಾಳೆ: “ಜೋಡೆಳಿ ಮುತ್ತ 
ಜೋಮಾಲಿ ಸರಾ, ಎಂಟಿಳಿ ಮುತ್ತ ಕಂರೀಸರಾ, ಒಂಟಿಮ್ಯಾಲ ಕೂತ 
ಪೋಣಿಸತಾರ, ಆನಿಮ್ಯಾಲ ಕೂತ ದಾನಮಾಡತಾರ, ಮಂಚದಮ್ಯಾಲ 
ಕೂತ ಮಗನ ಆಡಿಸತಾರ, ಅಕ್ಕಿ ಚೀಲದಮ್ಯಾಲ ಕೂತ ಲೆಕ್ಕಾ ಮಾಡತಾರ, 
ಲೆಕ್ಕ ಬರೂಲ್ಲ ಆದಾಗ ಅಕ್ಕನ ಕರದ ಕೇಳತಾರೆ...ಭ...ರ...ಮ 
.-.ಗೊಂ...ಡ! ಭರಮ ಎನ್ನುವುದು ತಾರೆಯ ಗಂಡನ ಹೆಸರು. 

ಹೆಂಗಸರಿಲ್ಲ ಗೊಳ್ಳೆಂದು ನಗುತ್ತಾರೆ. 

ತಾವು ಬೆಂಕಿಯೊಡನೆ, -- ತಮ್ಮ ಹಸುಗೂಸುಗಳ ಭವಿತವ್ಯದೊಡನೆ 
—ಆಟಿವಾಡುತ್ತಿರುವುದರ ಕಲ್ಪನೆ ಆ ಹಳ್ಳಿಗರಿಗಿಲ್ಲ. ಹುಟ್ಟಿದ ಕೂಸಿಗೆ ಲಗ್ನ; 
ಆಮೇಲೆ ಮೊಮ್ಮಗುವಿನ ಮುಖನೋಡುವುದು-ಅವರ ನರಕಯಾತನೆಯಲ್ಲಿ, 
ಸಂಕಟದ ಜೀವನದಲ್ಲಿ. ಅದೇ ಅವರ ಸುಖ, ಆನಂದ! 

ಮದುವೆಯೆಂದರೆ ಅದೊಂದು ವ್ಯವಹಾರವೂ ಕೂಡಾ. ತಮ್ಮ ಅಲ್ಪ 
ಸ್ವಲ್ಪ ಆಸ್ತಿ ಸಂಪತ್ತು ಲಗ್ನದ ವರಿಣಾಮವಾಗಿ, ತಮ್ಮ ರಕ್ತಸಂಬಂಧಿಗಳಲ್ಲೇ 
ಉಳಿಯಬೇಕು. ಆ ಮನೆ ಈ ಮನೆಗಳ ಐಶ್ವರ್ಯ ಒಂದಾಗಬೇಕು. 
ಇದು ಅವರ ಹಂಬಲ. 

ತಾರೆಯ ಅತ್ತೆ ಚಿಮ್ಮವ್ವ, ಆಕೆಯ ತಂದೆಯ ತಂಗಿ. ಆದರೆ 
ಮಗನನ್ನೂ ಸೊಸೆಯನ್ನೂ ಆಕೆ ಎಂದೂ ಒಂದುಗೂಡಲು ಬಿಡುವವಳಲ್ಲ. 

ತಾರಾ ವುಷ್ಟವತಿಯಾದಳು; ಬೆಳೆದಳು. ಗಂಡ ಭರಮ "ಬೋದಾಳ 
ಭೀಮ'ನಾಗಿಯೇ ಉಳಿದ. 

ತಾರೆಯ ನಾಯಿ ಬಾಳಿನಲ್ಲಿ, ಆಗಾಗ್ಗೆ ಅದೇ ಊರಲ್ಲಿದ್ದ ತಾಯಿ 
ಮನೆಗೆ ಹೋಗುವುದು, ಶಾಲೆ ಕಲಿಯುವ ಅನಂತ ಚಂದೂರಿಗೆ ಅತ್ತೆಮನೆಗೆ 
ಬಂದಾಗ ಅವನೊಡನೆ ಹರಟಿ ಹೊಡೆಯುವುದು, ಇದೊಂದೇ ಇದ್ದ ಸುಖ. 

ಭರಮ ತಾರೆಯನ್ನು ಪ್ರೀತಿಸುತ್ತಿದ್ದ. ಆದರೆ ತಾಯಿಯ ಎದುರಿನಲ್ಲಿ 
ಆ ಶ್ರೀತಿಯನ್ನು ವ್ಯಕ್ತವಡಿಸುವಂತಿರಲಿಲ್ಲ. ಒಮ್ಮೆ ತಾರೆಗೆ ಸೀಜಿ ಹಣ್ಣು 
ಕೊಡಬೇಕೆಂದು ಭರಮ ಖಂಡಿತ ಮಾಡಿದ. ಕೊಡುವ ಧೈರ್ಯವಿಲ್ಲ. 
ತಮ್ಮ ಹೊಲದ ಕೊಟ್ಟಿಗೆಗೆ ಕಸಗುಡಿಸಲೆಂದು ತಾರೆ ದಿನಾಲೂ ಬರುವಳು. 
ಕಸದ ಬುಟ್ಟಿಯ ಬಳಿ ಹಣ್ಣು ಬಚ್ಚಿಟ್ಟರೆ ಆಕೆಗೆ ಸಿಗುವುದು. ತಾರಾ ತಿನ್ನು 
ವಳು . .. ಆಗ ಮಾತಾಡಿಸಬೇಕು . . . ಇದೆಲ್ಲ ಭರಮನ ಗಾಳಿಗೋಪುರ. 


೨೮ 


ಆದರೆ ಮರುದಿನ ಬೆಳಿಗ್ಗೆ ತಾರೆಯ ಬದಲು ತಾಯಿಯೇ ಬಂದಳು. 
ಹೆಂಡತಿಗೆ ಹಣ್ಣುಕೊಡುವ ಧೈರ್ಯ ತೋರಿದ ಮಗನನ್ನು ಅರೆದು ತಿಂದಳು. 

ಮಗಳ ಬಾಳು ದುಃ ಖಮಯವಾಗುತ್ತಿರುವುದನ್ನು ಕಂಡು ರತ್ನವ್ವನಿಗೆ 
ಕಸಿವಿಸಿ. ಗಂಡು ಕೂಸಿಲ್ಲದ ಆಕೆಗೆ ತಾರಕ್ಕನೇ ಸರ್ವಸ್ವ. 

“ತಾರಕೃನಿಗೆ ಸೀಬೆ ಹಣ್ಣು ಕೊಡಬೇಕೆಂದು ಅಳಿಯನ ಮನಸ್ಸಿಗೆ 
ಬಂತಲ್ಲ!” ಎಂಬುದಷ್ಟೇ ಅವಳಿಗೆ ಎಷ್ಟೋ ಸಂತೋಷ ಉಂಟುಮಾಡಿತು. 

ತಾಕೆಯ ಮಾವ ಹೂವಣ್ಣ ತನ್ನ ಹೆಂಡತಿ ಚಿಮ್ಮವ್ವೆಗೆ ಹೇಳುತ್ತಾಕೆ: 
“ನೆರಿ ಹರೆಯದವರಿಗೆ ಮೊಮ್ಮಕ್ಕಳಾದವು” ಎಂತ. ಆದರೆ ಹೆಂಡತಿಯ ಬಿರು 
ದೃಷ್ಟಿಗೆ ಹೆದರಿ, ಸೊರಗಿ ಸೊರಗಿ ಸುಟ್ಟು ಸುಣ್ಣವಾಗುತ್ತಾನೆ. ಸುಣ್ಣವಾಗಿ 
ಸಾಯುತ್ತಾನೆ. 

ಭೀಮಶಿ ಕಾಕಾನ ಮನೆಗೆ ಹೋಗಿ, ಬೇರೆಯೇ ಇರಬೇಕೆಂದು ಒಮ್ಮೆ 
ಭರಮ ಎಣಿಕೆ ಹಾಕಿದ. ತಾರೆಯ ಮನ ಒಲಿಸಲು ಯತ್ನಿಸಿದ. ಆದರೆ 
ಮನೆಯ ಸಾಲ ತೀರಿಸಲಿಕ್ಕೆ ಜೇಕಾದ ಹಣವನ್ನು ಚಿಮ್ಮವ್ವ ತನ್ನ ಭಂಡಾರ 
ವಿಂದ ತೆಗೆದು ಮಗನಿಗೆ ಕೊಟ್ಟು, ಅವನನ್ನು ತನ್ನ ಬಳಿಯಲ್ಲಿ ಇರಿಸಿ 
ಕೊಳ್ಳುತ್ತಾಳೆ. ತನ್ನ ಗಂಡನಿಗೆ "ದುರ್ಬೊದಧನೆ' ಮಾಡಿದಳೆಂಬ ಆರೋವ 
ಮಾತ್ರ ತಾರೆಯ ಮೇಲೆ ಬರುತ್ತದೆ. 

ಅನಂತ ರಜಾದಿನಗಳಲ್ಲಿ ಊರಿಗೆ ಬಂದಾಗಲೆಲ್ಲ ತಾರೆ- ಅನಂತರ 
ಸ್ನೇಹಲತೆ ಬೆಳೆಯುತ್ತಿತ್ತು. ಅನಂತನನ್ನು ಕಂಡಾಗ ತಾರೆಯ ಬಾಡಿದ 
ಜೀವ ಬೆಳಗುತ್ತಿತ್ತು. ಅನಂತ ಸುಖಿಯಾಗುತ್ತಿದ್ದ. ನೈಸರ್ಗಿಕವಾದ ಅವರ 
ಪ್ರೇಮ ವರಸ್ಪರ ದೇಹ ಸಂಬಂಧದಲ್ಲಿ ಸಹಜವಾಗಿಯೇ ಕೊನೆಗಾಣುತ್ತದೆ. 

ಈ ಘಟನೆಯ ಅನಂತರದ ಕಥೆ ರುದ್ರ ಪ್ರವಾಹವಾಗಿ ಸಿಕ್ಕಸಿಕ್ಕುದನ್ನೆಲ್ಲ 
ಕೊಚ್ಚಿಹಾಕುತ್ತ ಮುಂದೆ ಮುಂದೆ ಸಾಗುತ್ತದೆ. 

ಭರಮನ ತಾಯಿ ಅವನಿಗೆ ಬೇರೆ ಹುಡುಗಿಯನ್ನು ತರುತ್ತಾಳೆ. 

ಹಾಯ್‌ಸ್ಕೂಲಿನಲ್ಲಿ ಓದುವ ಅನಂತ ಅಂಜುತ್ತಂಜುತ್ತ ತಮ್ಮ ಊರಲ್ಲಿ 
ತಾಯಿಯೊಡನೆ “ಆಕೆಯ ಗಂಡನ ಮದುನೆ ಮಾಡಿದರು, ಈಕೆಗೆ ವಿನು?” 
ಎಂದು ಕೇಳುತ್ತಾನೆ. ತಾಯಿ ಸುಂದರವ್ವ ಎನ್ನುವದಿಷ್ಟೆ: *ಗಂಡಸವ್ಸ ಅವ; 
ಹೆಂಗಸಂದರ ಮಣ್ಣಿನ ಗಡಿಗಿ ಇದ್ದಾಂಗ. ಒಮ್ಮೆ ಮುಟ್ಟಿದರ ಕೆಟ್ಟಹೋಯ್ತು!” 

ಅನಂತ, ಜೀವನದಲ್ಲಿ ಗೊತ್ತುಗುರಿಯಿಲ್ಲದ, ನಿರ್ದಿಷ್ಟ ಧ್ಯೇಯವಿಲ್ಲದ 


೨೯ 


ಅನಂತ ವಾತಾವರಣದ ಶಿಶುವಾಗಿ ಬಾಗಿ ಹೋಗುತ್ತಾನೆ. ತಾರೆಯನ್ನೂ 
ಹತ್ತರ ಬರಗೊಡುವದಿಲ್ಲ. ಅದು ಅವನ ಬಾಳಿನ ವರಾಭವ; ಅವನತಿಯ 
ಮೊದಲ ಹಂತ. 

ತಾರೆಯನ್ನು ಇನ್ನೊಬ್ಬ ಮಧ್ಯವಯಸ್ಯನಿಗೆ "ಉಡಿಕಿ' ಮಾಡಿಕೊಡು 
ತ್ತಾರೆ. ಅದೊಂದು ಮಸಣ ಸಮಾರಂಭ. 

ಅನಂತ ಸೂಳೆಯರ ಸಾಮೀವ್ಯದಲ್ಲಿ ಹೊತ್ತು ಕಳೆಯುತ್ತಾನೆ. ಶೈಶವ 
ದಲ್ಲಿ ಅವನ ಕೈಹಿಡಿದಿದ್ದ ಕರಿಯ ಇಂದಿರಾ ಮೈನೆರೆದು ಮನೆಗೆ ಬರುತ್ತಾಳೆ. 

ಎಲ್ಲ ದೇಹಗಳನ್ನು ದಹಿಸುತ್ತಿದ್ದ ಉರಿಗೆ ಆಕೆಯೂ ಒಂದು ಆಹುತಿ. 

ತಾರಾ ಹೆರುವುದಿಲ್ಲ. ತನ್ನ ಗಂಡನಿಗೆ ಅದೇ ಊರಿನ ಸಾನಿಯೊಬ್ಬಳಲ್ಲಿ 
ಹುಟ್ಟಿದ ಹೆಣ್ಣು ಮಗುವನ್ನು ಪ್ರೀತಿಯಿಂದ ಆಕೆ ವಾಲಿಸುತ್ತಾಳೆ. 

ಒಮ್ಮೆ ತಾರೆಗೆ ಗರ್ಭಸ್ರಾವವಾಯಿತು. ಅನಂತ ಕ್ಷಯರೋಗಿಯಾಗಿ 
ಮನೆಬಿಟ್ಟು, ಎಲ್ಲಿಯೋ ತೆರಳಿದನೆಂದು ಸುದ್ದಿ ತಿಳಿದುದೇ ಇದಕ್ಕೆ ಕಾರಣ. 

ಪ್ರಮೇಹ ರೋಗಿಯಾಗಿ, ತಾರೆ ಕಣ್ಣುಮುಚ್ಚುತ್ತಾಳೆ. ಉರಿಯುವ 
ಚಿತೆಯ ಕಡೆಗೆ ಯಾವ ಊರಿಂದಲೋ ಬಂದ ಅನಂತ ಧಾವಿಸಿ, ನಿಶ್ಚೇಷ್ಟಿತ 
ನಾಗಿ ಉರುಳುತ್ತಾನೆ. 

ತ್ಯೇ ತ್ಯೇ ಜೇ ತೇ ಜೇ ತ್ಯ 

ಚಿತೆಯ ಬಳಿ ಇದ್ದವರು ಕೇಳುತ್ತಾರೆ: “ಹಂಗ್ಯಾಕ? ಹಂಗ್ಯಾಕ?” ಎಂತ. 

“ಹೀಗೆ ಯಾಕೆ?” ಎನ್ನುವ ಈ ಸವಾಲಿನ ಉತ್ತರೆ ಯಾರು ಕೊಡು 
ವವರು? 

ಈ ಕೂಟ ಪ್ರಕ್ನಿಯನ್ನು ಮುಂದಿಟ್ಟು ಮುಕ್ತಾಯವಾಗುವ ಈ 
ಕಾದಂಬರಿ ಅಮೂಲ್ಯವಾದುದು. ಇವ್ಸತ್ತನೆಯ ಶತಮಾನ ಎರಡು 
ಮೂರನೆಯ ದಶಕಗಳ ಕನ್ನಡ ಸಮಾಜದ ಜೈನ ವಿಭಾಗದ ಜನಜೀವನದ 
ಸಾಹಿತ್ಯಿಕ ಇತಿಹಾಸವಿ 

ಅಣ್ಣಾರಾಯರ ತೈಲಿ, ಭಾಷಾ ಪ್ರಯೋಗ, ದೇಸಿ ವದಗಳು-- ಇವೆಲ್ಲ 
ಕನ್ನಡದ ಸಂಪತ್ತು. 

“ನಮ್ಮ ಒಡಕು ನಸೀಬ” ಎಂದು ಆ ಬೆಳಗಾಂವಿ ಜಿಲ್ಲೆಯ ಹಳ್ಳಿಗರಿಂದ 
ಹೇಳಿಸಿ, “ಇದು ದುರ್ದೈವವಲ್ಲ; ಈ ಸ್ಥಿತಿಯನ್ನು ನಾವು ಬದಲಿಸಬೇಕು.” 
ಎಂಬ ವಿಚಾರಕ್ರಾಂತಿಯನ್ನು ಮಿರ್ಜಿ ಉಂಟುಮಾಡುತ್ತಾರೆ. 


೩೦ 


ತಾರಕ್ಕನ ತಾಯಿ ಅನಂತನಿಗೆ ತಮ್ಮ ಮನೆಯ ಉಂಡಿ (ಲಾಡು) 
ಕೊಡುತ್ತಾಳೆ. ಎಣ್ಣೆ ಉಪಯೋಗಿಸುವ ಬಡವರು ಅವರು. ಆದರೆ 
ಅನಂತನ ತಾಯಿ ಸುಂದರವ್ವ ತುಪ್ಪದ ಉಂಡಿ, ಊರಿನಿಂದ ತಾನು ತಂದು 
ದನ್ನು ತನ್ನ ಮಗನಿಗೆ ಗುಪ್ತವಾಗಿ ಕೊಟ್ಟು, ಎಣ್ಣೆಯದನ್ನು ತೆಗೆದಿಡು 
ತ್ತಾಳೆ. 

ಸುಂದರವ್ವನಿಗೆ ತಾರೆ ಎಂದರೆ ತಾರೆಯ ತಾಯಿ ಎಂದರೆ ಬಲು ಪ್ರೀತಿ. 
ಆದರೆ ಪುತ್ರವಾತ್ಸಲ್ಯ ಮುಖ್ಯ! 

ಇಂಧ ಹಲವೊಂದು ಸನ್ನಿವೇಶಗಳನ್ನು ಓದುಗರು ಎಂದಿಗೂ ಮರೆಯು 
ವುದು ಸಾಧ್ಯವಿಲ್ಲ. 

ಮಾನವ ವ್ಯಾವಾರಗಳು ನಿಸರ್ಗ ನಿಯಮಕ್ಕನುಸಾರವಾಗಿ ಆಗುತ್ತವೆ. 
ಆದರೆ ಆ ಬಾಳು? ಅದರ ವಾತಾವರಣ? ಕಾದಂಬರಿಯನ್ನೋದಿ ಮುಗಿಸಿ 
ದಾಗ ಮೈ ಜುಮ್ಮೆನ್ನುತ್ತ ದೆ. 

ಅಣ್ಣಾರಾಯರು ಚಿತ್ರಿಸಿದ ಐನಾವುರ-ತೇರದಾಳ ಬೇರೆಯಲ್ಲ; ಮಂಡ್ಯ- 
ಅರಸೀಕೆರೆ ಬೇರೆಯಲ್ಲ; ಸುಳ್ಯ-ವುತ್ತೂರು ಬೇರೆಯಲ್ಲ. 

"ನಿನರ್ಗ'? ಜೀವನದ ಒಂದು ಕೈಪಿಡಿ. ಸಮಾಜಸ್ಥಿತಿಯಲ್ಲಿ ಕ್ರಾಂತಿ 
ಕಾರಕ ಬದಲಾವಣೆಯಾಗಬೇಕೆಂದು ಇಚ್ಛಿ ಸುವವರು, ಹೊಸ ನಾಡನ್ನು 
ನಿರ್ಮಿಸಬೇಕೆಂದು ಹಂಬಲಿಸುವವರು, ಅವಶ್ಯ ಓದಬೇಕಾದ ಕಾದಂಬರಿ 
“ನಿಸರ್ಗ'. ಆಗ ಹೊಸ ಸೃಷ್ಟಿಯ ಕೆಲಸ ಎಷ್ಟು ಹಿಮಾಲಯ ಸಮಾನ 
ವಾದುದು, ಗಡುತರವಾದುದು ಎಂದು ಗೊತ್ತಾಗುತ್ತದೆ. 

ಜೇ ಜೇ ಜೇ sk ಜೇ ಜೇ 

ಎಎ. ಮಿರ್ಜಿ ಅಣ್ಣಾರಾಯರ ಕನ್ನಡ ನಾಡಿನ ಸಂಪತ್ತು, ಹೆಮ್ಮೆ, 
ಹಿರಿಮೆ. 

ಅಣ್ಣಾರಾಯರು ಇಂಗ್ಲಿಷ್‌ ಶಾಲೆಗೆ ಹೋಗಿಲ್ಲ. ಆದರೆ ಕನ್ನಡದಲ್ಲಿ 
ಸಿಗುವ ಅಲ್ಪ ಸ್ವಲ್ಪ ವಿಷಯಗಳನ್ನು ಸೂಕ್ಷ್ಮವಾಗಿ ಗ್ರಹಿಸಿ, ಹಿರಿದುಗೊಳಿಸಿ, 
ಅತ್ಯಾಶ್ಚರ್ಯಕರವಾದ ರೀತಿಯಲ್ಲಿ ಜ್ಞಾನಾರ್ಜನೆ ಮಾಡಿದ್ದಾರೆ. 

ಮಿರ್ಜಿ ವಾಸಿಸುವ ಊರು ಸೇಡಬಾಳ. ಕರ್ನಾಟಕದ ಉತ್ತರ 
ಗಡಿನಾಡು ಆ ಹಳ್ಳಿ. ನುಲ್ಕು ಮೈಲಿಗಳಾಚೆ ಉಗಾರದಲ್ಲಿ ಕನ್ನಡ ಶಾಲೆಯ 
ಅಧ್ಯಾವಕರಾಗಿದ್ದಾಗ ಮಿರ್ಜಿ "ನಿಸರ್ಗ'ವನ್ನು ಬರೆದರು. ಹಾದಿಯುದ್ದಕ್ಕೂ 


೩೧ 


ಒಬ ಸರೀ ಮನೆಗೆ ಬರುತ್ತ ತಮ್ಮ ಕೃತಿಯ ಒಂದೊಂದೇ ಅಧ್ಯಾಯವನ್ನು 
ಮನಸಿ ನಲ್ಲೇ ರಚಿಸುತ್ತಿದ್ದ ರಹಸ್ಯ NNN 

ಸಾಂಗ್ಲಿ - ಕೊಲ್ಹಾಪುರ - ಕ್‌ ಆಶ್ರಿತ ಸಂಸ್ಥಾನಗಳ ಸಮೂವ 
ದಲ್ಲಿತ್ತು ನೇಡಬಾಳ. ಮೊನ್ನೆ ಬೂ: ಬರುತ್ತ ಸೇಡಬಾಳದಲ್ಲಿಳಿದು 
ಅವರ ಮನೆಗೆ ಹೋಗಿ, ಅವರು ಕಲಿತ ಕನ್ನಡ ಶಾಲೆಯನ್ನು ನೋಡಿ 
ಬಂದೆ. 

ಹೊಲದಲ್ಲಿ ದುಡಿದು, ಬೇಳೆಕಾಳು ಬೆಳೆಸುವ ಮಣ್ಣಿನ ಮಕ್ಕಳೆ 
ಕುಟುಂಬ ಮಿರ್ಜಿಯವರದು. 

ಕೆಲವು ವರ್ಷಗಳ ಹಿಂದೆ ಸಾರ್ವತ್ರಿಕ ಮುಷ್ಕರ ಹೂಡಿದ ಮುಂಬಯಿ 
ಪ್ರಾಂತದ ನಲವತ್ತು ಸಾವಿರ ಅಧ್ಯಾವಕರಲ್ಲಿ ಅಣ್ಣಾರಾಯರೂ ಒಬ್ಬರು. 

ಇವೃುತ್ತೆಂಟು ವರ್ಷ ವಯಸ್ಸಿನ ಈ ಯುವಕರು ಕನ್ನಡ ಸಾಹಿತ್ಯ 
ಲೋಕಕ್ಕೆ ಅಪರಿಚಿತರೇನೂ ಆಗಿರಲಿಲ್ಲ. ಆದರೆ "ನಿಸರ್ಗ? ಕಾದಂಬರಿ 
ಅವರ ಜೀವನದಲ್ಲೊಂದು ಹೊಸ ಅಧ್ಯಾಯವನ್ನೇ ತೆರೆಯಿತು. 

ಕಾದಂಬರಿಕಾರ ಅಣ್ಣಾರಾಯರ ೭೨೦ ವುಟದ "ರಾಷ್ಟ್ರವುರುಷ' ಅಚ್ಚಾ 
ಗಿದೆ. ರಾಜಕೀಯ ಹಿನ್ನೆಲೆಯ ಈ ಬೃಹತ್‌ ಕಾದಂಬರಿ ಸಾಹಿ ತ್ಯಕ್ಷೆ ತ್ರದ 
ಕೊರತೆಯನ್ನು ನಿವಾರಿಸಲು ನೆರವಾಗುವದು. 

"ರಾಮಣ್ಣ ಮಾಸ್ತರು? ಎಂಬ ಚಿಕ್ಕ ಕಾದಂಬರಿಯೊಂದನ ನ್ನ್ನೂ ಇದೇ 
ಈಗ ಬರೆದು ಮುಗಿಸಿದ್ದಾರೆ. ಕನ್ನಡ ಶಾಲೆಯ ಬಡ ಅಧ್ಯಾವಕರ ಜೀವನ 
ಅದು. ಅವರ ವಾಲಿಗೆ ಮುಗಿದ ಯುದ್ಧವಲ್ಲ ಅದು; ಮುಗಿಯದ ಯುದ್ಧ. 
ಆ ಮಾಸ್ತರ ನಿರಾಶನಾಗಿ ಕಣ್ಣುಮುಚ್ಚುವದಿಲ್ಲ. ಯೋಧನಾಗಿ ಮುಂದಡಿ 
ಇಡುತ್ತಾನೆ. 

ಅವರ "ವ್ರತಿಸರಕಾರ?ದ ವ್ರ ಪ್ರಕಾಶನ ನಡೆದಿದೆ. 

ಮ, ಬಂಡಾಯದ ಒನ್ನೆ ಲೆ ತಗೊಂಡು "ಬಂಡಾಯ' ಎಂತ ಚಿಕ್ಕ 
ಕಾದಂಬರಿಯೊಂದನ್ನು RA ಮಾಡೇನಿ...7 ಎಂದು ಮೊನ್ನೆ 
ಅವರು ಒಮೆ ಲೇ ಹೇಳಿದಾಗ ನಾನು ಚಕಿತನಾದೆ. ಸೌಮ್ಯವಾಗಿ, ನಿಶ್ಶಬ್ದ 
ವಾಗಿ ಇಕೆ ಅಣ್ಣಾರಾಯರ ಹೊರೆ ಆವರಣದೊಳಗೆ ಎಂಧ ಸಾಗರ 
ಭೋರ್ಗಕೆಯುತ್ತಿದೆಯೋ ಯಾವ ಜಲವಾತವಾಗುತ್ತಿದೆಯೋ, ಯಾವ 

ಜ್ವಾಲಾಮುಖಿಯಿದೆಯೋ ಹೇಳುವುದು ಕಷ್ಟ 


೩೨ 


ಸಾಹಿತ್ಯದ ಬಗೆಗೆ ಇವರು ಬಹಳ ಅಭ್ಯಾಸ ಮಾಡಿದ್ದಾ ರೆ. ಬೇಂದ್ರೆ 
ಯವರ ಕೃತಿಗಳ ಬಗೆಗೆ ಅವರು ಬರೆದ "ದತ್ತವಾಣಿ' ಈಗಾಗಲೇ ಅಚ್ಚಾಗಿದೆ. 
ಸಾಹಿತ್ಯದ ಎಲ್ಲಾ ಅಂಗಗಳನ್ನು ಅಭ್ಯಾಸಿಸಿ ಬರೆದ "ಲೇಖನ ಕಲೆ?” ಎಂಬು 
ದೊಂದು ಇವರ ತಂತ್ರಗ್ರಂಧವಿದೆ. 

ಇಷ್ಟೆಲ್ಲ ತಿಳಿದ ಮೇಲೆ "ಇನ್ನು ಮುಂದೆ?” ಎಂದು ಯಾರಾದರೂ 
ಕೇಳಬಹುದು! 

ಹತ್ತು ವರ್ಷಗಳ ಹಿಂದೆ ಅವರು ಬರೆದಿದ್ದ "ಸಾರ್ಧಕ ಸಾಹಿತ್ಯ? ಎಂಬ 
ಲೇಖನವನ್ನು ನಾನು ಓದಿದ್ದೇನೆ. ಪ್ರಗತಿಶೀಲ ಸಾಹಿತ್ಯದ ಕೂಗು ಅದು. 

ಅಣ್ಣಾರಾಯರು ಒಳ್ಳೆಯ ಕನಸುಗಾರ; ನಾಡು ಅಭಿಮಾನದಿಂದ 
ಕರೆಯಬಹುದಾದ ವ್ರಗತಿಶೀಲ ಸಾಹಿತಿ. 

ಅವರು ಸುಗುಣಗಳ ಖನಿ, ಟೀಕೆ-ವಿಮರ್ಶೆಯನ್ನು ಅವರು ಸ್ವಾಗತಿಸು 
ತ್ತಾರೆ. ಆಶಿಸುತ್ತಾರೆ. “ಅನಂತ-ತಾರೆಯರ ಬಾಂಧವ್ಯ ಬೆಳೆದುದು ನಿಸರ್ಗ 
ನಿಯಮ. ಆದರೆ ನಾಡಿನ ಜೀವನ ಹಾಗಾಗುವುದು ನಿಸರ್ಗವಲ್ಲ. ಅದಕ್ಕೆ 
ನಮ್ಮ ಸಾಮಾಜಿಕ, ಆರ್ಧಿಕಸಿತಿ ಕಾರಣ. ಅದನ್ನು ನಿಸರ್ಗವೆನ್ನುವುದು 
ಹೇಗೆ ಸರಿ? ನಾವೆಲ್ಲ ಆ ಸ್ಥಿತಿಯನ್ನು ಬದಲಿಸುವುದು ಮುಖ್ಯ. ಸಿತಿ 
ಏನೆಂದು ತಿಳಿದುಕೊಳ್ಳಲು ನಿಮ್ಮ ಕಾದಂಬರಿ ಎಷ್ಟೋ ಸಹಕಾರಿಯಾಗು 
ತ್ತದೆ. ಅದೇ ಅದರ ಹಿರಿಮೆ.” ಎಂದು ನಾನು ಹೇಳಿದಾಗ ಅವರು ಎದು 
ರಾಡಲಿಲ್ಲ. ಅವರು ಯಾರಿಗೂ ಎದುರಾಡುವುಲ್ಲ. ಸರಿ ಕಂಡರೆ ಸರಿ. 
ಇಲ್ಲದಿದ್ದರೆ ಇಲ್ಲ. 

ಧಾರವಾಡದ ಅಧ್ಯಾವಕರ ಟ್ರೀನಿಂಗ ಕಾಲೇಜಿನ ಎರಡು ವರ್ಷ ಶಿಕ್ಟಣ 
ಮುಗಿಸಿ, ಸೇಡಬಾಳಕ್ಕೆ ಹಿಂದಿರುಗಿದ ಅಣ್ಣಾರಾಯರಿಗೆ ಅವರು ಸ್ಥಾಪಿಸಿದ 
"ಶಾಂತಿ ನೇವಾಸದನ? ಎಂಬೊಂದು ಸಂಸ್ಥೆ ಅಲ್ಲಿದೆ. ಅದನ್ನು ಅವರು 
ಬಲಿಷ್ಕಗೊಳಿಸುವರು. ನಾಡಿನ ಆ ಉತ್ತರ ಗಡಿಯಲ್ಲಿ ಕರ್ನಾಟಕ ಸಂಘ 
ಕ್ಕೊಂದು ದೊಡ್ಡ ಕಟ್ಟಡ, ವಾಚನಾಲಯ, ಒಂದು ಮುದ್ರಣಾಲಯ 
ಇಷ್ಟನ್ನು ಸಿದ್ಧಗೊಳಿಸಲು ದುಡಿಯುವರು. 

ನೇಡಬಾಳದ ಬಗೆಗೆ ವ್ಯಕ್ತವಡಿಸುವ ಅವರ ಆಕೆ ಕರ್ನಾಟಕದ ಎಲ್ಲ 
ಹಳ್ಳಿಗಳಿಗೂ ಅನ್ವಯಿಸುತ್ತದೆ. ಹಿಂದೂಸ್ಥಾನಕ್ಕೂ ಅನ್ವಯಿಸುತ್ತದೆ 


ಎಂದು ಧಾರಾಳವಾಗಿ ಹೇಳಬಹುದು. 
೨೧೯೪೬ "ಛಾಯಾ. 
೩೩ 2 


ರಸವಿಮರ್ಶೆಯಲ್ಲಿ "ನಿಸರ್ಗ' 


ಡಾ. ಹಿರೇಮಲ್ಲೂರ ಈಶ್ವರನ್‌, ಎಂ.ಎ., ಪಿ.ಎಚ್‌ಡಿ. (ಕರ್ನಾಟಕ) 
ಬಿ. ಲಿಟ್‌. (ಆಕ್ಸಫರ್ಡ). 


ಮಿರ್ಜಿ ಅಣ್ಣಾ ರಾಯರನ್ನು ನಾನು ಬಲ್ಲೆ . ಮಿತಭಾಷಿ, ಸರಳಜೀವಿ, 
ಸತತಾಭ್ಯಾಸಿ ಅಣ್ಣಾರಾಯರು. ಜೀವನದಲ್ಲಿ ಅವರು ನೆಟ್ಟಿರುವ ಶೃದ್ಧೆಯೇ 
"ನಿಸರ್ಗ? ಸೃಷ್ಟಿಗೆ ಕಾರಣ. ಮುನ್ನೂರು ಅರುವತ್ತೆಂಟು ವುಟಗಳ ಉದ್ದಕ್ಕೂ 
ಓಡುತ್ತ ನಡೆದಿರುವ ಕಥೆಯ ವಂಕ್ತಿ ವಂಕ್ತಿಗೂ ಲೇಖಕರ ಕಲೆಯ ಅರಿವು 
ಓದುಗನಿಗೆ ಆಗುತ್ತ ಹೋಗುತ್ತದೆ. ತೈಲಿಯಲ್ಲಿ ಓಟವುಂಟು. ಸಂವಾದದಲ್ಲಿ 
ಸರಳತೆಯುಂಟು, ವಾತ್ರದಲ್ಲಿ ವರಿಪೂರ್ಣತೆಯುಂಟು. ಕಾದಂಬರಿಯ 
ಕಥೆಯಲ್ಲಿ ಒಂದು ಕಡೆ ಮುಕ್ಕಿಲ್ಲ, ಅವಕ್ವತೆಯಿಲ್ಲ, ಅಸ್ವಾಭಾವಿಕತೆಯಿಲ್ಲ. 
ಅಣ್ಣಾರಾಯರ ಮನಸ್ಸು ಸರಳವಿದ್ದಂತೆ ಕಾದಂಬರಿಯ ಶೈಲಿಯೂ ಸರಳ. 
ಅವರು ಕಂಡ ಜೀವನ ನೈಸರ್ಗಿಕ; ಕೃತಿಯೂ ಅಂತೆಯೆ. 

"ಕಾದಂಬರಿಯ ಕ್ಲೇತ್ರದಲ್ಲಿ ಇದು ನನ್ನ ಮೊದಲನೆಯ ಹೆಜ್ಜೆ'-ಎಂದು 
ಅರಿಕೆಯಲ್ಲಿ ಲೇಖಕರು ಹೇಳಿದ್ದಾರೆ. ಅಣ್ಣಾರಾಯರು ಸಂಕೋಚಪಡ 
ಬೇಕಿಲ್ಲ. ಹಿಂದೊಮ್ಮೆ ನಂದಳಿಕೆಯ ಕವಿ ಲಕ್ಷ್ಮೀನಾರಣವ್ಪನವರು ಅನು 
ಭನಿಸಿದ ಅವಸ್ಥೆಯನ್ನು ಇಂದು- ಕೃತಿರತ್ನವನ್ನು ಬಿತ್ತರಿಸುವಂತಹ ನಿಮ್ಮಂಥ 
ಸಾಹಿತ್ಯಭಕ್ತರು ವಡಬೇಕಾಗಿಲ್ಲ. ನಾರಣವ್ಸನವರು ಜೀವಿಸುವಂದು ಪಟ್ಟ 
ದುಃಖ, ನೋವು ನವೆತಗಳನ್ನು ಇಂದು ಕನ್ನಡದ ರಸಿಕಕುಲ ಅರಿತು 
ಕೊಂಡು, ತನ್ನಷ್ಟಕ್ಕೆ ತಾನು ಅಸಹ್ಯವಟ್ಟುಕೊಂಡಿದೆ. ನಂದಳಿಕೆಯಂತೆ 
ನಿಮ್ಮೂರು ಸೇಡಬಾಳ. ಮುದ್ದಣ್ಣನಂತೆ ನೀವು ಹಳ್ಳಿಯ ಶಿಕ್ಷಕರು. ಬರೀ 
ಕನ್ನಡ ಮುಲ್ಕಿ ಆಗಿದೀರಿ. ಜತೆಗೆ ಸಾಹಿತ್ಯ ವರಿಷತ್ತಿನ "ಕನ್ನಡ ಜಾಣ? 
ಬಿರುದು. “ನಿಮ್ಮ ಕಲಾವಂತಿಕೆಗೆ "ಕಾರಕೂನ ಓದಿನ? ಅನುಭವ ಇರ 
ಬೇಕಿತ್ತು.” ಎಂದು ಆಡಿಕೊಳ್ಳುವ ಧೈರ್ಯ ಯಾವ ವಿಮರ್ಶಕನಿಗೆ 
ಬಂದೀತು? «ನಿಸರ್ಗ? ಕಾದಂಬರಿಯನ್ನು ಓದುಗ ಬಾಯಿತುಂಬ ಹೊಗಳದೆ 
ವಿಧಿಯಿಲ್ಲ. ಬೆಳಗಾಂವಿ ಜಿಲ್ಲೆ ಉತ್ತರ ಕರ್ನಾಟಕದ ನಿಮ್ಮ ಭಾಗದಲ್ಲಿ 
ಲೇಖಕರ ಕೊರತೆಯನ್ನು ಎತ್ತಿ ಹೇಳುವವರಿಗಿಂದು ಹಾಲು-ಸಕ್ಕರೆ ಹಂಚು 
ವಂತಹ ಪ್ರಸಂಗ ಬಂದಿದೆ. ಜತೆಗೆ ಅಂತಹರ ನುಡಿ "ನಿಸರ್ಗ' ಕಾದಂಬರಿ 


ಪ್ರಪಂಚದಲ್ಲಿ ಮೊದಲ ಹೆಜ್ಜೆ ; ಸಂತೋಷ. ಅಂತಹ ಹೆಜ್ಜೆ ಯನ್ನೇ ಇಕ್ಕುತ್ತ 
ಅದೇ ಪ್ರವಂಚದ ಅಂಚನ್ನು ಮುಟ್ಟುವ ಸಾಹಸವಿರಲಿ; ಭಗೀರಧ ಪ್ರಯತ್ನ 
ವಿರಲಿ. - ಎಂದಿರುವದಾದರೆ ಅಣ್ಣಾರಾಯರು ವಿಶ್ವಾಸದಿಂದ ಅದನ್ನೆತ್ತಿ 
ಕೊಂಡು, ಮುಂದುವರೆಯಬೇಕು. ಇಷ್ಟರಲ್ಲೆ ನಮ್ಮ ಕಾದಂಬರಿ ಪ್ರವಂಚ 
ಹೆರವರೆ ಕಣ್ಣು ಕುಕ್ಕಿಸೀತು. 

"ನಿಸರ್ಗದ ಕಥೆಯನ್ನು ಇಲ್ಲಿ ಸಂಗ್ರಹವಾಗಿ ಹೇಳುವ ಅವಶ್ಯಕತೆ 
ಇಲ್ಲ. ಜೈನನಮಾಜದ ಚಿತ್ರವನ್ನು ಚಿತ್ರಿಸುವ ಈ ಕಾದಂಬರಿ ಕನ್ನಡಿಗರ 
ಮನವನ್ನೆ ಸೂರೆಗೊಳ್ಳುವಂತಹದಾಗಿದೆ. ಬಾಳಿನಲ್ಲಿ ಕಣ್ಣಿಟ್ಟು ನೋಡಿದ 
ಕಾದಂಬರಿಕಾರರು ಅಲ್ಲಿಯ ಲೋವದೋಷಗಳನ್ನು, ಕುಂದುಕೊರತೆಗಳನ್ನು 
ಇದ್ದಂತೆ ಹೇಳುವಂದು ಕಲೆಯ ಹೃದಯವನ್ನೇ ಮೀಟಿದ್ದಾರೆ. ಕತೆಯನ್ನು 
ಓದುತ್ತ ಸಾಗಿದಂದು ಒಮ್ಮೆ ನಗು, ಒಮ್ಮೆ ರೋಷ, ಒಮ್ಮೆ ಮೌನ, ಒಮ್ಮೆ 
ತಾತ್ಸಾರ, ಒಮ್ಮೆ ದುಃಖ--ಎಲ್ಲ ಅನುಭವಿಸುತ್ತಾನೆ ಓದುಗ. ಕಾರಣ, 
ನಿಸರ್ಗಕ್ಕೆ ಹೋಲಿಕೆಯಾಗಿ ಬಂದಿದೆ, ಕಾದಂಬರಿ. ಆದರ್ಶವನ್ನಿಟ್ಟು 
ಕೊಂಡು ಲೇಖಕರು ಎಲ್ಲಿಯೂ ಹೊರಟಂತೆ ತೋರುವದಿಲ್ಲ. ಪ್ರಾದೇಶಿಕ 
ಜೀವನವನ್ನು ಬಿಂಬಿಸುವ ಕಾದಂಬರಿಯ ಕೈಲಿ, ಮೊದಮೊದಲು ಹಲವರಿಗೆ 
ಹಿಡಿಸದೆ ಹೋದೀತು. ಆದರೆ ಪುಟಗಳು ಒಂದರ ಹಿಂದೆ ಒಂದು ಸರಿದಂತೆ 
ತೈಲಿಯ ವರಿಚಯ ಗಾಢವಾಗುತ್ತದೆ; ಕಥಾವಸ್ತು ತೀರ ಸಮೀವದ್ದಾಗು 
ತ್ತದೆ; ಲೇಖಕರು ಹತ್ತಿರದವರೇ ಆಗುತ್ತಾರೆ; ವಾತ್ರಗಳು ಮನೆಯವ 
ರಂತೆಯೇ ತೋರುತ್ತಾರೆ. ಕಲೆ ಅಷ್ಟು ಸಹಜ, ವರಿಣಾಮ ಅಷ್ಟು ತೀವ್ರ, 
ಅನುಭವ ಅಷ್ಟು ಸೂಕ್ಟ ೪ 

ಕಾದಂಬರಿಯ ನಾಯಕ ನಾಯಿಕೆ -- ಅನಂತ ತಾರಕ, ಯಾವ 
ಸಮಾಜಕ್ಕೂ ಚಿರವರಿಚಿತರು.. ಚಂದೂರಿನ ಮಗದುಮರೆ ಮನೆಯ 
ಮುಂದೆ ಆಟವಾಡುವ ಅನಂತ ತಾರೆಯರ ವರಿಚಯ ಆದಂದಿನಿಂದ ಮೊದ 
ಲ್ಲೊಂಡು ಅದೇ ಊರಿನ ಮಸಣದಲ್ಲಿ ಅದೇ ಅನಂತ ತಾರೆಯರು ದೇಹ 
ವಿಡುವ ವರೆಗೂ ನಡೆಯುವ ಕಥೆಯಲ್ಲಿ ಉದ್ದ ಕ್ಕೂ ಸಹಜತೆಯುಂಟು, 
ವಾಸ್ತವಿಕತೆಯುಂಟು. ನಾಯಕ ನಾಯಿಕೆಯರಲ್ಲಿ ಹಾರಾಗಿ ಜೀವ ತುಂಬು 
ತ್ತಾರೆ ಲೇಖಕರು. ನಿಸರ್ಗಕ್ಕೆ ಸರಿಯಾಗಿ ಅವರ ಬೆಳವಣಿಗೆ. ಎಲ್ಲಿಯೂ 
ಹೊರತಾಗಿಲ್ಲ ಅವರ ನಡತೆ. ಸೋದರಮಾವನ ಮಗಳು ತಾರೆಯೊಂದಿಗೆ 


೩೫ 


ಅನಂತ ಇಟ್ಟುಕೊಂಡ ನಡತೆ ಮೊದಲಲ್ಲಿ ಎಷ್ಟು ಸಹಜವೊ ಕೊನೆಗೂ 
ಹಾಗೇನೆ. ಕಾಲಚಕ್ರಕ್ಕೆ ಸಿಲುಕಿ, ಸಮಾಜದ ಕ್ರೂರ ಚಕ್ರಕ್ಕೆ ಸಿಲುಕಿ, 
ತಾರೆ ಕೊಂದಳು, ನವೆದಳು, ಸೊರೆಗಿದಳು, ಹಿಂಡಿ ಹಿಪ್ಪಿಯಂತಾದಳು. 
ಬಾಲ್ಯದಲ್ಲಿ ಅವಳಿಗೆ ಮದುವೆಮಾಡಿದ ದೋಷ ಹಡೆದವರದು; ಹರಯದಲ್ಲಿ 
ಅಡಕೊತ್ತಿನ ಅಡಕೆಯಂತಿಟ್ಟ ದೋಷ ಅತ್ತೆಯದು; ಏರಿಕೆಯ ಯೌವನದಲ್ಲಿ 
ಮೋಹವಿಟ್ಟವನ ಕೈಯಿಂದ ಕನಿದುಹಾಕಿ, ಹುಣ್ಣಿನ ಸುಂಕುರೋಗಕ್ಕೆ 
ಅಂಟಿದವನ ಉಡಿಯಲ್ಲಿ ತಾರಕ್ಕನನ್ನು ಹಾಕಿದ ತಪ್ಪು ಸಮಾಜದ್ದು. ಅನಂತನ 
ಜೀವನವೂ ಅದೇ ರೀತಿ. ತೊಟ್ಟಿಲಕ್ಕೆ ಬಾಸಿಗ ಕಟ್ಟಿ, ಅನಂತನ ಮದುವೆ 
ಯನ್ನು ಮಾಡಿ, ತಂದೆ ತಾಯಿ ಏನು ಉಂಡರು? ನಿಸರ್ಗನಿಯಮ ಹೇಗೆ 
ತಪ್ಪೀತು? ಕೈಹಿಡಿದ ಇಂದಿರೆಯಲ್ಲಿ ಕಾಮಸಂತೃಪ್ತಿಯನ್ನು ಮಾತ್ರ 
ಹೊಂದಿದ. ಆದರೆ ನೈಸರ್ಗಿಕ ಪ್ರೇಮಕೂಟದ ರಸಮೂಹೂರ್ತವನ್ನು 
ಒಂದು ದಿನ ಮಾತ್ರ ತಾರೆಯಲ್ಲಿ ಕಂಡದ್ದನ್ನು ಮತ್ತೆ ಕಂಡನೆ?-ಸುಂದರವಾಗಿ 
ಇದನ್ನೆ ಕಾದಂಬರಿಕಾರರು ಚಿತ್ರಿಸುತ್ತಾರೆ. 

ನಾಯಕ ನಾಯಕಿಯರಲ್ಲಿ ಲೈಂಗಿಕ ದೋಷವಿದೆಯೆಂದು ಯಾರಾದರೂ 
ಅಂದಾರು. ಅದು ಅನ್ಯಾಯದ ತೀರ್ಮಾನು ಆದೀತು. ಮೈಮೇಲೆ ಹುತ್ತ 
ಬೆಳೆಯುವಂತೆ ತವಗೈದ ವಿಶ್ವಾಮಿತ್ರ ಅಂದು ಅರೆನಿಮಿಷ ಮಾತ್ರ ಮೇನಕೆ 
ಯನ್ನು ಕಂಡಾಗ ಹೊಯ್ದಾಡಿ ಹೋದನಲ್ಲ! ವರುಷ ವರುಷಗಳ ತವಸ್ಸಿದ್ದಿ 
ಯನ್ನು ಮಹರ್ಷಿ ವಿಶ್ವಾಮಿತ್ರ ನಿಮಿಷಗಳ ಸುಖಕ್ಕಾಗಿ ಮಾತ್ರ ಮೇನಕೆಯ 
ಉಡಿಯಲ್ಲಿ ಹಾಕಿಬಿಟ್ಟು, ಕಾಮಸಂತೃಪ್ತಿ ಹೊಂದಿದನಲ್ಲ! ಅದು ದೋಷ 
ವೇನು? ಅಂದು ಗಿರಿಜೆಯನ್ನು ಕಂಡ ಶಿವನೆ ಮೈಸುಖಕ್ಕೆ ಸೋತನಲ್ಲ! 
ಅದಕ್ಕೇನು ಉತ್ತರ? ಇದೆಲ್ಲ ಪುರಾಣಕಾಲದ ಮಾತು ಎಂದು ಯಾರಾದರೂ 
ನುಡಿದಾರು? ಹಾಗಲ್ಲ. ನಿಸರ್ಗದೊಂದು ರೂಢಿಗೆ ಯಾರೂ ಬಾಹಿರರಾಗ 
ಲಾರರು. "ಕೋಗಿಲೆ ಕೂಗುವುದು ವಿರಹಿಯನ್ನು ನೋಯಿಸಬೇಕೆಂದಲ್ಲ; 
ಮಲ್ಲಿಗೆ ಅರಳುವುದು ದುಃಖಿಯನ್ನು ರೇಗಿಸಬೇಕೆಂದಲ್ಲ; ಅದು ಸೃಷ್ಟಿಯ 
ನಿಯಮ ಎಂದು ಡಿ. ವಿ. ಜಿ. ಒಂದು ಕಡೆ ಹೇಳಿದ ಮಾತನ್ನೇ ಇಲ್ಲಿಯೂ 
ಅನಂತ-ತಾರೆಯರ ಜೀವನ ನೋಟಕ್ಕೆ ಹೋಲಿಸಿಕೊಳ್ಳಬಹುದಾಗಿದೆ. 
ಅವರ ಜೀವನ ರೀತಿ ಹಾಗಾಗಲೆ ಜೇಕಿತ್ತು. ಹಳ್ಳ, ತೆಗ್ಗು, ದಿನ್ನೆಗಳಲ್ಲಿ, 
ಇಳುಕಲ ಓವರಿಗಳಲ್ಲಿ ಏಳುತ್ತ ಬೀಳುತ್ತ ಹರಿದು, ಹೊಳೆಯಾಗಿ ಕಡಲ 


ಫಿ೬ 


ಸೂಡುವದೊಂದು ನಿಸರ್ಗದ ನಿಯಮವೆ. ಅನಂತ ತಾರೆಯರ ಬಾಳೂ 
ಅಂತಹ ಒಂದು ಪ್ರವಾಹ. ಅಷ್ಟು ಕಷ್ಟ ವಡಬೇಕಿತ್ತು ಅವರು. ಸಮಾಜದ 
ಲೋವದೋಷಗಳಿಗೆ, ಹೀನ ಮಾನವರ ಕುಹಕಕೃತ್ಯಗಳಿಗೆ, ಅವರು 
ತುತ್ತಾಗಬೇಕಿತ್ತು. ಅಂತಹ ವಿಷಮ ಸಮಯದಲ್ಲಿಯೆ ಒಂದು ಜಾವ ಅವರು 
ಕಂಡ ಸುಖ ನಿಸರ್ಗಕ್ಕೆ ಒಪ್ಪಿ ಗೆಯಾಯಿತು. ಆ ಒಪಿ ನ್ಬಿಗೆಯನ್ನೇ ಮುಂದಿಟ್ಟು 
ಕೊಂಡು, ಬಾಳಜೇಕೆಂದಿದ್ದ. ಅವರ ಧ್ಯ ಯ ಮಾತ್ರ. ಇಲ್ಲಿ bo ಲವಾಗಲಿಲ್ಲ. 
ಅದೂ ನಿಸರ್ಗ ನಿಯಮವೆ" ಇದನ್ನು “ಸ್ಥೆ py ಎನ್ನು ಪತೆ ತ ಪ್ರತಿಪಾದಿಸಿದ್ದಾರೆ 
ಲೇಖಕರು. 

ಅನಂತ ಭಾವಜೀವಿ. ಆತನ ಮನಸ್ಸು ಮಗುವಿನಷ್ಟು ಸರಳ; 
ಹೂವಿನಷ್ಟು ಮೃದು. ಅನಂತನ ಬಾಲ್ಯಜೀವನವನ್ನು ಸ್ಫುಟವಾಗಿ ಚಿತ್ರಿಸಿದ 
ಕಾದಂಬರಿಕಾರರು ಅವನ ಮುಂದಿನ ಜೀವನವನ್ನು ಅಷ್ಟೇ ನಿಚ್ಚಳವಾಗಿ 
ಕೊಡಬಹುದಿತ್ತು. ಆದರೆ ತಾರಕ್ಕನ ಕಡೆಗೆ ಅವರ ಎಲ್ಲ ಲಕ್ಷ್ಯವು ಒಲಿದು 
ಬಿಟ್ಟಿದ್ದ ರಿಂದರೊ ಏನೊ, ಇಂದಿರೆ, ಭಂಗಾರಿ, ತಾರೆ-ಹೀಗೆ ಮೂವರಲ್ಲಿ 
ಆಸಕ್ತನಾಗಿ ಅನಂತ ದೌರ್ಬಲ್ಯನಾದನೆಂತಲೊ ಏನೊ, ಕಾದಂಬರಿಕಾರರು 
ಅವನಿಗೆ ಕ್ಸಯ ಹಚ್ಚಿಸಿ ಬಿಟ್ಟು ನೇರವಾಗಿ ಅವನನ್ನು ತಾರೆಯ ಮಸಣ 
ದಲ್ಲಿಯೆ ತಂದು ಉರುಳಿಸಿಬಿಡುತ್ತಾರೆ. ಹೆಂಡತಿಯ ಮನೆಯಲ್ಲಿ ಅನ್ನಕ್ಕಾಗಿ 
ತನ್ನನ್ನು ಮಾರಿಕೊಳ್ಳಲಾ ಾ2ಗದೆ ಅನಂತ ತೇರದಾಳ ಬಟ್ಟು, ಹೊರಬಿದ್ದ 
ಸಂಗತಿಯನ್ನು ಓದುಗರು ಮೆಚ್ಚಿ ಯಾರು. ಆದರೆ ಶಬರಿಯಂತೆ ಕಾಯ್ದು 
ಕೊಂಡು ಕುಳಿತಿದ್ದ ಆ ತು ಧ್ಯ ನದ ಅನಂತಾಕಾಶದಲ್ಲೆಲ್ಲ ತಿರುಗಿ 
ಮೂಡದಂತಹ ಕಾರ್ಗತ ತ್ತಲೆಯನ್ನು ಹರಹಿಹೋದನಲ್ಲ ಅನಂತ! ಎಲ್ಲಿ 
ಓಡಿತು ಆ ಅನಂತನ ಆತ್ಮಶ್ರೀ? ಆತ್ಮಶಿ [ಶ್ರೀ ಎನ್ನುವುದೂ ಅವನಿಗಿದ್ದಿ ತೆ? 
ಊಹೂಂ ಇದನ್ನೆಲ್ಲ ನಾವು Sed. ನಮ್ಮ ಆದರ್ಶದೃಷ್ಟಿ 
ಈ ವಿಷಯವನ್ನು ಕೆರಳಿದರೆ ಕ್ಷಣಹೊತ್ತು ಅದನ್ನು ತಡೆಯಬೇಕು. ಏಕೆಂದರೆ 
ಕಾದಂಬರಿಕಾರೆರು "ಏನು ಆಯಿತು? ಎನ್ನುವದನ್ನು ಮಾತ್ರ ಹೇಳಿದ್ದಾ ರೆ. 
ಏನಾಗಬೇಕಿತ್ತು?' ಎಂಬುದನ್ನು ಅವರು ಹೇಳಬಾರದು. ನಿಸರ್ಗದ 
ರಹಸ್ಯವೆ ಅಲ್ಲಿದೆ. 

ತಾರೆಯ ಪಾತ್ರ ನೋಡಿ, ಅನಂತನ ಚಿತ್ರ ನಾವು ಮರೆಯಬೇಕೆನ್ನು 
ವಷ್ಟು ಜಾಗ್ರತೆ ಕಾದಂಬರಿಕಾರರು ವಹಿಸಿದ್ದಾರೆಂದು ತೋರುತ್ತದೆ. ಹುಡುಗಿ 


೩೭ 


ತಾರೆ, ಪಾ ಪ್ರಾಯಕ್ಕೆ ಬಂದ ತಾರೆ, ಉಡುಕಿ ಮೂಡಿಕೊಂಡ ತಾರಕ್ಕ, ಅನಂತನಿ 
ಗಾಗಿ ದೇಹವಿಟ್ಟ ತಾರಕ್ಕ —ಈ ನಾಲ್ಕು ಅವಸ್ಥೆಗಳ ಒಂದೊಂದು ಮಟ ಕ್ಕೂ 
ವಾಸ್ತ ವಿತ ಬಣ್ಣ ಬಳೆದು ಓದುಗರ ಅಂತಃ ಕರಣವನ್ನೆ ಮೀಟಿ ಜೇವೊಡೆ 
ದಿದ್ದಾರೆ. ಅನಂತನಲ್ಲಿ ಅವಳು ಬೆರತದ್ದು, ಅವನಿಗ, ಅವಳು ತನ್ನನ್ನೆ 
ಮುಡಿವಾಗಿರಿಸಿಕೊಂಡಿದ್ದರೂ ಭರಮನ ಮನೆ ಸೇರಿದ್ದು, ಅವ್ಬಣ್ಣನ ಮಸ 
ಸೇರಿದ್ದು, ಮುಂದೆ ಓತು ಬಂದವನಲ್ಲಿ ಸೋತುಹೋದುದು "ಅನಂತಾ” 
ಎಂದು ನೆನೆಯುತ್ತ ಚಂದೂರಿನ ಸುಡುಗಾಡು ಸೇರಿದ್ದು ಇದೆಲ್ಲ ಎಷ್ಟು 
ಸತ್ಯವಾಗಿ ಬರಬೇಕೋ, ಎಷ್ಟು ನೈಸರ್ಗಿಕವಾಗಿ ಬರಬೇಕೋ ಅಷ್ಟಾಗಿ 
ಬಂದಿದೆ. ತಾರೆಯನ್ನು ಓದುಗರು ಎಂದಿಗೂ ಮುರೆಯುವಂತಿಲ್ಲ. ಮರೆ 
ಯುವುದು ಸಾಧ್ಯವೂ ಇಲ್ಲ. 

ನಾಯಕ ನಾಯಿಕೆಯರ ಬಗ್ಗೆ ಇಷ್ಟಾಯಿತು. ಆದರೆ ಇವರನ್ನು 
ನೆನಸಿದ ಮೇಲೆ ಚಿಮ್ಮವ್ವನನ್ನು ಮರೆಯುವದಕ್ಕಾಗುತ್ತದೆಯೆ? ಕಾದಂಬರಿ 
ಕಾರರು ಅವಳ ನುಡಿಯಲ್ಲಿ ಧ್ವನಿಸಾಮರ್ಧ್ಯ ತುಂಬಿದ್ದಾರೆ. ಅತ್ತೆಯ 
ಅಧಿಕಾರವಟ್ಟವನ್ನು ಏರಿದ ಚಿಮ್ಮವ್ವ ಓದುಗರ ಸ್ಮೃತಿವಧದಿಂದ ಎಂದಿಗೂ 
ಅಳುಕಿ ಹೋಗಲಾರಳು. ಅವಳ ಕುಟಿಲಕೃತ್ಯಗಳಲ್ಲಿ ನೆರವಾದ ಭೀಮನ 
ವಾತ್ರವೂ ಅಷ್ಟೇ ಸಹಜ. ಕಾದಂಬರಿಕಾರರ ತೀಕ್ಷ್ಣ ಸಹಜವಾದ ಕೋಟ 
ಉಳಿದೆಲ್ಲ ಪಾತ್ರಗಳಂತೆ ಅವರಲ್ಲಿಯೂ ಜೀವವನ್ನು ತುಂಬಿಕೊಟ್ಟಿದೆ. 
ಚಾಂಗಲವ್ವ ಮುದುಕಿ, ನಾಭಿರಾಜ ಎಂದಿಗೂ ನಮ್ಮ ಮಮತೆಗೆ ತಕ್ಕವರು. 

ಓದುಗರಿಗೆ ಈ ಎಲ್ಲ ವಾತ್ರಗಳ ವರಿಚಯ ಬೇಗ ಆಗಿ ಕೊನೆಯ 
ವರೆಗೂ ನಿಲ್ಲುವುದು. ವ್ಯಕ್ತಿಗಳ ಗುಣದೋಷಗಳನ್ನು ಕಂಡುಹಿಡಿದು 
ಚಿತ್ರಿಸುವಂದು ಕಾದಂಬರಿಕಾರರು ಉತ್ತಮ ಮನೋಬಿಂಬಗ್ರಾಹಿಯೆಂದೆ 
ನ್ನಿಸಿಕೊಂಡಿದ್ದಾರೆ. ಪಾತ್ರದ ಹೃದಯವನ್ನೆ ಬಗೆದು ಓದುಗರಿಗೆ ಅಲ್ಲಿಯ 
ಚಲನವಲನ ಶಕ್ತಿಯನ್ನೆಲ್ಲ ಬಿಡಿಸಿಬಿಡಿಸಿ ಬೆರಳಿಟ್ಟು ತೋರಿದ್ದಾರೆ. ಯಾರೂ 
ಕೂಡ ಇದನ್ನರಿತುಕೊಳ್ಳಬಲ್ಲರು. 

ವ್ರಾದೇಶಿಕ ಜೀವನ ಬಿಂಬಿಸುವ "ನಿಸರ್ಗ?ದಲ್ಲಿ ಅಲ್ಲಲ್ಲಿ ಬಂದಿರುವ 
ರೂಢಿಗಳು, ಸಂಪ್ರದಾಯಗಳು ಇವುಗಳನ್ನರಿಯದ ಕನ್ನಡಿಗರಿಗೆ ಮೊದಲು 
ಅವು ಹೊಸತೆಂದೆನ್ನಿಸಿದರೂ ಕೊನೆಗೆ ಅರ್ಧವಾಗುವವು. ಸಮಾಜದ 
ಭಾವುಕನಂಬುಗೆಗಳನ್ನು, ಊರ ದೇವತೆಗಳಿಗೆ ಮಾಡುವ ಹಬ್ಬಗಳನ್ನು, 


೩೮ 


ಮನೆಯಲ್ಲಿಯ ಆಚಾರವಿಚಾರಗಳನ್ನು ಕಾದಂಬರಿಯ ಕಥೆಯಲ್ಲಿ ಅಲ್ಲಲ್ಲಿ 
ಎರಕಹೊಯ್ದು, ನಮ್ಮ ಜನಜೀವನದ ವಿಮರ್ಶೆಯನ್ನು ಆ ಮೂಲಕ 
ಕಾದಂಬರಿಕಾರರು ಮಾಡುವಲ್ಲಿ ದೊಡ್ಡ ಸೇವೆಯನ್ನು ಸಲ್ಲಿಸಿದ್ದಾರೆನ್ನಬೇಕು. 
ಉಡಿಕಿಯ ರೂಢಿ, ಬಾಲವಿವಾಹ ವದ್ಧತಿ, ಕೆರೆತ ಹೆಣ್ಣನ್ನು ಕೂಡಿಸುವದು-- 
ಇವೆಲ್ಲ ಏನು ಎನ್ನುವುದನ್ನು "ನಿಸರ್ಗ? ಸುಂದರವಾಗಿ ಚಿತ್ರಿಸಿದೆ. 

"ನಿಸರ್ಗದ ಮೂಲಕ ಅಣ್ಣಾರಾಯರು ಕನ್ನಡನುಡಿಗೆ ಒಂದು 
ಮಹತ್ತಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಬಾಳಿನ ಸುತ್ತುಮುತ್ತಲಿನ 
ದೇಶಿಯ ಬೆಡಗನ್ನು, ಸಹಜವಾದ ನುಡಿಯನ್ನು ಇದ್ದಕ್ಕಿದ್ದಂತೆಯೆ ಕಾದಂಬರಿ 
ಯಲ್ಲಿ ಅಳವಡಿಸಿಕೊಂಡು, ಅಣ್ಣಾರಾಯರು ಈ ಮೂಲಕ ಒಂದು ನಿರ್ದಿಷ್ಟ 
ವಾದ ಸೇವೆ ಮಾಡಿರುವರು. ಕೇಶಿರಾಜನು ಕೆಲವು ಕನ್ನಡದ ದೇಶಿಗಳನ್ನು 
ಎತ್ತಿ ಹೇಳುವಂದು "ಇವು ಕನ್ನಡದೊಳ್‌ ಚೆಲ್ವು' ಎಂದಿದ್ದಾನೆ. ಕನ್ನಡ 
ಸಿಂಗರದ ಭಾಷೆಯಾಗಬೇಕಾದರೆ ನಮ್ಮ ನಾಡಿನ ಮೂಲೆಮೂಲೆಯ ದೇಶಿ. 
ಗಳನ್ನು ಲೇಖಕರು ಪ್ರಯೋಗಕ್ಕೆ ತರಬೇಕು. ದೇಶಿಶಬ್ದಗಳನ್ನು ಸಹಜ 
ಸೌಂದರ್ಯಕ್ಕೆ ಹೋಲಿಸಬಹುದು. ನಮ್ಮ ನುಡಿಯೊಡತಿಯ ನಿಸರ್ಗ 
ಸೌಂದರ್ಯವೇ ಅಲ್ಲಿ ಹುದುಗಿರುವುದು. ಈ ದಿಶೆಯಲ್ಲಿ ಪುತ್ತೂರಿನ 
ಕಾರಂತರು, ಸೇಡಬಾಳದ ಅಣ್ಣಾ ರಾಯರು ಅಮೌಲ್ಯವಾದ ಸೇವೆ ಸಲ್ಲಿಸಿ 
ದುದನ್ನು ಕನ್ನಡಿಗರು ಕೃತಜ್ಞತೆಯಿಂದ ನೆನೆಯಬೇಕು. «ನಿಸರ್ಗ'ದಂತಹ 
ಕಥಾವಸ್ತುವನ್ನು ಅಳವಡಿಸಿಕೊಂಡು, ಯಾರಾದರೂ ಕಾದಂಬರಿ ಇಂದಿಲ್ಲ 
ನಾಳೆ ಬರೆದಾರು. ಆದರೆ ಆ ದೇಶಿಭಾಷೆಯನ್ನು ತಂದು ಕಾದಂಬರಿಯ ಕೈಲಿ 
ಸಂವಾದಗಳಲ್ಲಿ ಎರಕ ಹೊಯ್ಯುವ ಶಕ್ತಿ ಅಣ್ಣಾರಾಯರಂತಹ ಜೀವನ 
ವಿಮರ್ಶಕರಿಗೇನೇ ಸಾಧ್ಯ. ಈ ಕಾರ್ಯಕ್ಕೆ ರಾಯರನ್ನು ನಾನು ತುಂಬಿದ 
ಹೃದಯದೊಂದಿಗೆ ನೆನೆಯುತ್ತೇನೆ. ಮುನ್ನುಡಿಯಲ್ಲಿ ಪ್ರೊ. ಮುಗಳಿಯವರು 
ಈ ವಿಷಯಗಳನ್ನೆಲ್ಲ ಬಿಡಿಸಿ ಹೇಳಿದ್ದಾರೆ. ಅವೆಲ್ಲ ಅನುಭವದಿಂದ ಹೊರ 
ಹೊಮ್ಮಿ ಬಂದ ನುಡಿಗಳು. 

ಅಣ್ಣಾರಾಯರಂತಹರು ಇಂಧ ಕಾದಂಬರಿಗಳನ್ನು ಬರೆಯುತ್ತಲೆ 
ಇರಲ್ಲಿ ಸಾಹಿತ್ಯ ವಿವಿಧಮುಖವಾಗಿ ಜೆಳೆಯಲಿ. 


["ಜಯಕರ್ನಾಟಕ'ದ ಕೃಪೆಯಿಂದ. ] 


ರ್ಕಿ 


ಸ್ವಾತಂತ್ರ್ಯ ಹೋರಾಟದ ಚಿತ್ರ: "ರಾಷ್ಟ್ರಪುರುಷ'' 


ಶ್ರೀ. ಸಿ. ಎಸ್‌. ಮಂಗಸೂಳಿ, ಬಿ.ಎ., ಎಲ್‌ಎಲ್‌. ಬಿ. wR 


ಶ್ರೀ ಮಿರ್ಜಿ ಅಣ್ಣಾರಾಯರ "ರಾಷ್ಟ್ರವುರುಷ' ಕಾದಂಬರಿಯು ಭಾರತೀ 
ಯರ ಸ್ವಾತಂತ್ರ್ಯ ಸಂಗ್ರಾಮದ ಕಾಲು ಶತಮಾನದ ಚಿತ್ರವನ್ನು ಸುಂದರವಾಗಿ 
ಕೊಡುತ್ತದೆ. ಈ “ರಾಷ್ಟ್ರವುರುಷ, ಅದರ ಸಮಗ್ರ ದೃಷ್ಟಿಯನ್ನು ವಿವರಿಸುತ್ತ 
"ಸಾಹಿತ್ಯ ವಿಚಾರ'ದಲ್ಲಿ ಶ್ರೀ ನನಯ "ಮೂರೂ ರಾಜಕೀಯ 
ಆಂದೋಲನಗಳನ್ನು ೪೨23866 ವಿಸ್ತಾರವಾದ ಕಾದಂಬರಿಯನ್ನು 
ಬರೆಯಬೇಕೆಂಬ ಶ್ರೀ ಅಣ್ಣಾರಾಯರ ವ್ರ ವೃಯತ್ತ ಕವೇನೋ ಸರಿ. ಮೂರೂ 
ಆಂದೋಲನಗಳೂ ಒಂದೇ ಅದಯ. ಬರಬೇಕೆಂಬ ಹಟದಿಂದ 
ಬರೆದಿರಬಹುದೆಂಬ ಸಂಶಯ ಓದುಗನ ಮನಸ್ಸಿನಲ್ಲಿ ಸುಳಿಯದಿರಲಾರದು. 
a ಒಟ್ಟಿ ನಲ್ಲಿ "ರಾಷ್ಟ್ರವುರುಷ? ಒಂದು ದೊಡ್ಡ ಪ್ರಯತ್ನಕ್ಕೆ ಸಾಕ್ಷಿಯಾಗಿ, 
ಸತ ಕಾದಂಬರಿಕಾರನ ದಾರಿಯಲ್ಲಿಯ ಅಡೆತಡೆಗಳನ್ನು ಎತ್ತಿ 
ತೋರಿಸುವಂತಾಗುತ್ತದೆ.*--ಎಂದು ವಿಮರ್ಶಿಸುತ್ತಾರೆ. ಆದರೆ ಇಲ್ಲಿಯ 
ವರೆಗೆ ಕನ್ನಡದಲ್ಲಿ ಪ್ರಕಟವಾದ ರಾಜಕೀಯ ಕಾದಂಬರಿಗಳಲ್ಲಿ ಇದೊಂದು 
ವಿಶಿಷ್ಟ ದೃಷ್ಠಿ ಸ್ಟಿಯನ್ನು ಇಟ್ಟುಕೊಂಡು ರಚಿಸಿದ ಕೃತಿಯೆಂದು ಬಹುಜನ 
ಜಾ, ಹೇಳಿದ್ದಾರೆ. ಯಾಕೆಂದರೆ ರಾಜಕೀಯ ಕಾದಂಬರಿಗಳಲ್ಲಿ 
ಶಕ್ತಿ ಹಾಗೂ ವ್ಯಕ್ತಿಗಳೆರಡೂ ಅಷ್ಟೇ ಮುಖ್ಯವಾದವುಗಳು. ಸಾ ್ರಾತಂತ್ರ್ಯ 
ಸಂಗ್ರಾಮದ ಕಾಲದಲ್ಲಿ, ವರಸ್ಪರ ವಿರೋಧೀ ಶಕ್ತಿಗಳ ತಿಕ್ಕಾಟದಲ್ಲಿ ಕ್ರಾಂತಿ 
ಕಾರಕ ವ್ಯಕ್ತಿಗಳು ರೂಪುಗೊಳ್ಳುತ್ತವೆ. ಅಂಧ ವ್ಯಕ್ತಿಗಳು ಹೋರಾಟದ 
ರೀತಿನೀತಿಗಳನ್ನೂ ಕೆಲವೊಂದು ಸಲ ಬದಲಿಸುತ್ತವೆ. ಅಂಧ ಸಂದರ್ಭದಲ್ಲಿ 
ಕಾದಂಬರಿಯೊಳಗಿನ ವಾತ್ರಗಳು--ಅವುಗಳ ಜೀವನದೊಳಗಿನ ಘಟಿನೆಗಳು- 
ಶಕ್ತಿಯ ಸಂಕೇತಗಳೂ ಆಗಿ ನಿಲ್ಲುವ ಸಂಭವವುಂಟು. «ರಾಷ ಠೃಪುರುಷ? 
ಕಾದಂಬರಿಯ ಕೊನೆಯಲ್ಲಿ ಬರುವ ಅಜಿತ ಹಾಗೂ ಜಯತುನವಿ ಇವರ 
ವಿವಾಹದ ವಿಫಲತೆಯಲ್ಲಿ ಈ ಧ್ವನಿಯು ಇದೆ. ' ಅಲ್ಲಿ, ಸ್ವಾತಂತ್ರ್ಯ ವೂರ್ವ 


*೫ ಧಾರವಾಡದ "ಜಯಂತಿ? ಮಾಸಪತ್ರಿಕೆಯ ನವ್ಹೆ ೦ಬರ ೧೯೪೭ನೆಯ 
ಇಸ್ವಿ ಯ ಸಂಚಿಕೆಯಲ್ಲಿ ಪ್ರೊ. ವ್ಹಿ. ಎಮ್‌. ರಾಜಾ ಎಂ. ಎ. ಇವರು 
ಮಾಡಿದ “ರಾಜಕೀಯ ಬಂಗ ಎಂಬ ಸಮಾಲೋಚನೆಯಿಂದ. 


೪೦ 


ದಲ್ಲಿಯೇ, ಭಾರತದ ನೆಲಜನಗಳು ಎರಡು ಹೋಳಾಗುವವೆಂಬ ಭವಿಷ್ಯವನ್ನು 
ಲೇಖಕರು ಸೂಚಿಸಿದ್ದಾರೆ. "ರಾಷ್ಟ್ರವುರುಷ' ಕಾದಂಬರಿಯ ಇಂಧ ಒಳ್ಳೆಯ 
ಮುಕ್ತಾಯವನ್ನು ಕರ್ನಾಟಕದ ಸುಪ್ರಸಿದ್ದ ವಿಮರ್ಶಕರಾದ ಪ್ರೊ. ವಿ. 
ಸೀತಾರಾಮಯ್ಯನವರು ಬಾಯಿತುಂಬ ಹೊಗಳಿದ್ದಾರೆ, ಸ್ವಾಗತಿಸಿದ್ದಾ ರೆ.* 
ಹಿಂದೂಮುಸ್ಲಿಮ ಸಮಸ್ಯೆಯು ರಾಷ್ಟ್ರದ ಭವಿಷ್ಯತ್ತಿನ ಜೀವನದಲ್ಲಿ ಹೇಗೆ 
ಬಿಡಿಸಲ್ಪಡೆಬಹುದೆಂಬುದರ ಸಂಕೇತವನ್ನು ಕ್ರಿ. ಶ. ೧೯೪೫ರಲ್ಲಿಯೇ ಮಿರ್ಜಿ 
ಯವರು ಈ ಕಾದಂಬರಿಯಲ್ಲಿ ಕಲಾತ್ಮಕವಾಗಿ ನೀಡಿದ್ದಾರೆ. 

ಬೆಂಗಳೂರಿನ "ದೇಶಬಂಧು? ಸಾವ್ತಾಹಿಕದ ಸಾಹಿತ್ಯ ಸಮೀಕ್ಬಕರಾದ 
ಶ್ರೀ "ಕಂಡಾಡಿ'ಯವರು "ರಾಷ್ಟ್ರಪುರುಷ'ವನ್ನು ಹೀಗೆ ವಿಮರ್ಶಿಸಿದ್ದಾರೆ: 
ತಮ್ಮ "ನಿನರ್ಗ' ಕಾದಂಬರಿಯಿಂದ ಕನ್ನಡ ವಾಚಕಲೋಕದ ಅಚ್ಚು 
ಮೆಚ್ಚಿನ ಲೇಖಕರೂ ತಮ್ಮ "ಲೇಖನ ಕಲೆಯಿಂದ ಕನ್ನಡ ಸಾಹಿತ್ಯದ ವಿವಿಧ 
ತಂತ್ರಗಳ ಮೇಲೆ ತನಿಬೆಳಕು ಚೆಲ್ಲಿದವರೂ ಆದ ಅಣ್ಣಾರಾಯರ ೭೨೦ ಪುಟ 
ಗಳ ನೀಳ ಕಾದಂಬರಿ "ರಾಷ್ಟ್ರಪುರುಷ' ಓದಿದೆ. 

ರಾಷ್ಟ್ರವುರುಷ ಭಾರತದ ಕಳೆದ ಇವ್ಬತ್ತೈದ ವರ್ಷಗಳ ಕತೆ. ಕಾಲು 
ಶತಮಾನಕಾಲದಲ್ಲಿ ವಿದ್ಯುದ್ವೇಗದಲ್ಲಿ ಆಗಿಹೋದ ನೂರು ಫಟನೆಗಳ 
ಮನೋಹರವಾದ ಹೆಣಿಕೆ. ಪುಟ್ಟಪ್ಪನವರ "ಕಾನೂರು ಸುಬ್ಬಮ್ಮ'ನಂತೆ, 
ಗೋಕಾಕರ "ಇಜ್ಜೋಡು'ವಿನಂತ್ಕೆ, ಕಾರಂತರ "ಮರಳಿ ಮಣ್ಣಿಗೆ'ಯಂತೆ 
ರಾಷ್ಟ್ರವುರುಷನಾದರೂ ನಮ್ಮ ನಾಡಿನ ಒಂದು ಭಾಗದ ಜನಜೀವನದ ಇತಿ 
ಹಾಸ . . . ಒಂದು ರೀತಿಯಲ್ಲಿ ರಾಷ್ಟ್ರಪುರುಷ ಇವುಗಳನ್ನೆಲ್ಲ ಹೋಲುತ್ತದೆ. 
ಇನ್ನೊಂದು ರೀತಿಯಲ್ಲಿ ಭಿನ್ನ. ಉತ್ತರ ಕರ್ನಾಟಕದ ಸಿದ್ದಾಪುರವೆಂಬ ಹಳ್ಳಿಯ 
ಜೈನಸಂಸಾರವೊಂದರಲ್ಲಿ ಮೂಡಿದ ಮಾನವ ಕುಸುಮ ಸುತ್ತಣ ಸ್ವಾತಂತ್ರ್ಯ 
ಹೋರಾಟದ ವಾತಾವರಣದಲ್ಲಿ ಅರಳಿದ ಕಥೆಯಿದೆ. ಉಳಿದೆಲ್ಲ ಕಾದಂಬರಿ 


* «Hindu-Moslem brotherhood is truly felt by the writer 
as part of the fulfilment of national struggle for independence 
and survival—and a main plank in the Gandhian Scheme. 
Ajit, true idealist that he was, feels like compassing that also 
in his stride. But like the problem, the marriage is left over. 


Both are unfinished tasks”. 
— The Indian 2. ೫. N. April 1948. 


೪೧ 


ಗಳಂತೆ-- ನಾರ್ಥಕ ಕಾದಂಬರಿ ಇರಬೇಕಾದಂತೆ- ಇದೂ ಜನಜೀವನದ 
ಬಿಂಬಗ್ರಾಹಕವಾಗಿದೆ. ಆದರೆ ಹೀಗೆ ಹಿಡಿದ ಈ ಚಿತ್ರ ವ್ರತಿಚಿತ್ರವಾಗಿಲ್ಲ, 
ಸಜೀವ ಚಿತ್ರವಾಗಿದೆ. 

ಒಂದು ಜನತೆಯ ಆತಿ-ನಿರಾಕಿ, ಉದ್ವೇಗ-ಆಕ್ರೋಶ, ಆಗು-ಹೋಗು, 
ಬಾಳುನೆ- ಹೋಳುವೆಗಳನ್ನು ಕುರಿತ ಕೃತಿಯೇ ಸಾರ್ಧಕ ಕಾದಂಬರಿಯೆನ್ನ 
ಬಹುದಾದರೆ, "ರಾಷ್ಟ್ರವುರುಷ' ಒಂದು ಒಳ್ಳೆಯ ಕಾದಂಬರಿ. 

೧೯೨೦ರ ಸುಮಾರಿಗೆ ಈ ಕಾದಂಬರಿಯ ಕಥೆಯ ಆರಂಭ. ೧೯೪೪ರ 
ಸುಮಾರಿಗೆ ಮುಗಿತಾಯ; ಮುಗಿತಾಯವೆಂದರೆ ಅಲ್ಲಿ ಕಥೆ ಸಂವೂರ್ಣವಾಗಿಲ್ಲ. 
ಅಲ್ಲಿಗೆ ಒಂದು ಘಟ್ಟ. ಸುಮಾರು ಈ ಇವ್ಬತ್ತೈದು ವರ್ಷದಲ್ಲಿ ಭಾರತದಲ್ಲಿ 
ಹಾಗೂ ಕರ್ನಾಟಕದಲ್ಲಿ-- ನಡೆದ ಸ್ವಾತಂತ್ರ್ಯಯುದ್ಧದ ಕಥೆಯ ವರಿಯೆಂತು? 
೧೯೨೦ರ ಸುಮಾರಿಗೆ ಹತ್ತು ಹನ್ನೆರಡು ವರ್ಷದವನಿದ್ದ ಹುಡುಗ ಮುಂದಣ 
೨೫ ವರ್ಷಗಳಲ್ಲಿ ದೇಶದಲ್ಲಿ ಏನೇನು ಕಂಡ? ಏನೇನು ಉಂಡ? ಅವನ 
ವಿಚಾರಮಾರ್ಗದಲ್ಲಿ ಹಾದು ಹೋದ ವೃತ್ತಿ-ಪ್ರವೃತ್ತಿಗಳೆಂಧವು? ಇವನ 
ಸಮಕಾಲಿಕ ಸಮಾಜ, ತನ್ನ ಮಕ್ಕಳನ್ನು ನಾಡಿನ ಬಿಡುಗಡೆಗಾಗಿ ಧಾರೆಯೆರೆದ 
ಪರಿಯೆಂತು?-- ಇವನ್ನೆಲ್ಲ ವರ್ಣಿಸುವ ಸುಂದರ ಕಾದಂಬರಿ, “ರಾಷ್ಟ್ರವುರುಷ”. 

ಸಿದ್ದಾಪುರ ಉತ್ತರ ಕರ್ನಾಟಕದ ಒಂದು ಊರು. ಆದಗೌಡ ಅಲ್ಲಿಯ 
ಗೌಡ. ಅವನ ತೀರಿಹೋದ ತಮ್ಮನ ಮಗ ಅಜಿತ. ಅವನ ಅಕ್ಕ ಇಂದಿರೆ. 
ತಾಯಿ ಸರಸ್ವತಿ. ಆದಗೌಡನ ಮಗ ರಾವಸಾಹೇಬ ಅಜಿತನಗಿಂತ ಸ್ವಲ್ಪ 
ಕಿರಿಯ. ಆದಗೌಡನ ಹೆಂಡತಿ ಗಂಗವ್ವ. ತಾಯಿ ಮರುದೇವಿ-ಜೈನಸಂಸಾರ. 

೧೯೨೦ರೆ ಸುಮಾರಿನಲ್ಲಿ ಅಜಿತನಿಗೆ ಹತ್ತು-ಹನ್ನೆರಡು ವಯಸ್ಸಿರ 
ಬಹುದು. ಆಗಲೇ ಅವನಿಗೆ ಬಿಂಗರಿ ತಿರುಗಿಸಿ ದಾರ ತೆಗೆಯುವುದರಲ್ಲಿ 
ಆಸಕ್ತಿ. ಆದರೆ ಕಕ್ಕ ಆದಗೌಡ ಸಾಮ್ರಾಜ್ಯದ ನಚ್ಚಿನ ಸೇವಕ. ತನಗಂತೂ 
"ರಾವಸಾಹೇಬ' ಬಿರುದು ಬರಲಿಲ್ಲ. ತನ್ನ ಮಗನಿಗಾದರೂ ಆ ಬಿರುದು 
ಬರಲಿ ಎಂದು ಅವನಿಗೆ "ರಾವಸಾಹೇಬ? ಎಂತಲೇ ನಾಮಕರಣ ಮಾಡಿದ 
ಪ್ರಭೃತಿ! ಇನ್ನು ಅಜಿತನಿಗೂ ಅವನಿಗೂ ಘರ್ಷಣೆ ತಪ್ಪುವುದೆ? ಚಿಕ್ಕ ಹುಡುಗ 
ಅಜಿತ ಬಿಂಗರಿ ತಿರುಗಿಸಿ ಆನಂದ ಸನಿಯುತ್ತಿದ್ದಾಗ, ತಮ್ಮ ರಾವಸಾಹೇಬ 
ಚಪ್ಪಾಳೆಯಿಕ್ಳುತ್ತಿದ್ದಾಗ, ಕಕ್ಕ ಆದಗೌಡ ಬಂದು ಕೋವದಿಂದ ಅಜಿತನ 


ರವ 
ತಲೆಗೇ ಹೊಡೆಯಲು ಹೋಗಬೇಕೆ? ಆದರೆ ಆ ದೊಣ್ಣೆ. ಯ ಪೆಟ್ಟು ಅಜಿತನಿಗೆ 


೪೨ 


ತಾಕಲಿಲ್ಲ. ಗೋಡೆಗೆ ತಗುಲಿಸಿದ್ದ ವಂಚಮ ಜಾರ್ಜರ ವಟಕ್ಕೆ ಬಡಿದು, 
ಅದು ಕೆಳಗೆ ಬಿತ್ತು. 

ಹೀಗೆ ಅಜಿತ-ಆದಗೌಡರಲ್ಲಿ ವಿರಸ ಪ್ರಾರಂಭವಾದ ಕಥೆ ಉದ್ದಕ್ಕೂ 
ಹೀಗೆಯೇ ಸಾಗುತ್ತದೆ. ಅಜಿತ ಮುಂದೆ ಶಾಲೆಯ ಮುಷ್ಯರದಲ್ಲೆಲ್ಲ ಭಾಗ 
ವಹಿಸತೊಡಗಿದ.. ಆಗಲೇ ಅವನ ಮನೋ-ವಿಕಾಸವಾಗತೊಡಗಿತ್ತು. 
ಸ್ವಾತಂತ್ರ್ಯಯುದ್ದದ ಕಹಳೆಯ ಕೂಗು ಅವನಿಗೆ ಕೇಳಿಸಿತ್ತು. ಅವನನ್ನು 
ಈ ಕೆಲಸದಲ್ಲಿ ತಯಾರಿಸಿದವರು ಜಾಧವ ಮಾಸ್ತರರು. ಮುಂದೆ ಅಜಿತ 
ಹೈಸ್ಕೂಲು ಮುಗಿಸಿ, ಮುಂದಿನ ವಿದ್ಯಾಭ್ಯಾಸಕ್ಕೆಂದು ಮುಂಬಯಿಗೆ ಹೋದ. 
ತಮ್ಮನಾದ ರಾವಸಾಹೇಬ ಶಾಲೆಯಲ್ಲಿ ಗೋತ ಹೊಡೆಯುತ್ತಲೇ ಇದ್ದ. 

ಮುಂಬಯಿಯಲ್ಲಿ ಅಜಿತನಿಗೆ ಅಕ್ಕ ಇಂದಿರೆ, ಭಾವ ಸುಧೀರರ ಸಹ 
ಯೋಗ ಲಭಿಸಿತು. ಸುಧೀರನೊಬ್ಬ ಸಮಾಜವಾದಿ. ಅವನು ಕೆಲಸಕ್ಕಿದ್ದದ್ದು 
ಒಂದು ಗಿರಣಿಯಲ್ಲಿ; ಆದರೆ "ಲೈಟ್‌' ಎಂಬ ಕ್ರಾಂತಿಕಾರಕ ವತ್ರಿಕೆಯ 
ಕೆಲಸಗಾರರಲ್ಲಿ ಅವನೂ ಒಬ್ಬ. ಕೂಲಿಗಾರರ ಸಂಘಟನೆಗೆ ಅವನೂ 
ಕಾರಣವುರುಷ. 

ಅಜಿತನಿಗೆ ಈ "ಲೈಟ್‌? ಪತ್ರಿಕೆಯ ವರಿಚಯವೂ ಆಯಿತು. 
ಜತೆ- ಜತೆಯಲ್ಲಿ ಸಮಾಜವಾದ-ಗಾಂಧಿವಾದಗಳ ಪರಸ್ಪರ ತುಲನೆಯೂ 
ಆಯಿತು. ಕಾಲೇಜಿನಲ್ಲೂ ಒಂದು "ಸ್ಟಡಿಸರ್ಕಲಿ'ನ ಸ್ಥಾ ವನೆಯಾಗಿ 
ಅಲ್ಲೂ ಕ್ರಾಂತಿಕಾರಿ ಭಾವನೆಗಳ ವಿಚಾರ ಸುಳಿಯಿತು. 

ಭಂಡವಲದಾರರ ವಿರುದ್ಧಕಾರ್ಯಕ್ಕಾಗಿ ಸುಧೀರನಿಗೆ ಸೆರೆಮನೆಯ 
ವಾಸ ಲಭಿಸಿತು. ಈಚೀಚೆಗೆ ಅಜಿತನೂ "ಲೈಟ್‌? ಪತ್ರಿಕೆಯಲ್ಲಿ ಖಾರವಾಗಿ 
ಬರಯುತ್ತಿದ್ದು ದರಿಂದ ಆ ಪತ್ರಿಕೆಗೂ ತಲೆನೋವು ಬಂತು. ಅಜಿತನೂ 
ಅವನ ಕ್ರಾಂತಿಕಾರಕ ಸಂಘಕ್ಕಾಗಿ ಕಾಲೇಜಿನಿಂದ ಹೊರಗಾದ. ಅವನು 
ಲೈಬ್ರರಿಯಿಂದ ತಂದಿದ್ದ ಪುಸ್ತಕಗಳೇ ಪೋಲೀಸರ ದೃಷ್ಟಿಯಿಂದ ಆಕ್ಸೇವಕರ 
ವಾಗಿದ್ದು ವು! 

ಮುಂದೆ ಅಜಿತನಿಗೆ ನಿಲ್ಲಲು ನೆಲೆಯಿಲ್ಲವಾಯಿತು. ಒಂದು ದಿನ 
ಬೀದಿಯಲ್ಲಿ ಹೋಗುತ್ತಿದ್ದಾಗ, ಭೀಕರ ಹಿಂದೂಮುಸ್ಲಿಂ ಹೊಡೆದಾಟ 
ವಾಯಿತು. ಇದರ ನಡುವೆ ಒಂದು ಸಣ್ಣ ಹುಡುಗಿಯೊಡನೆ ಮುದುಕಿ 
ಯೊಬ್ಬಳು ಸಿಕ್ಕಿಬಿದ್ದಳು. ಮುದುಕಿ ಹಿಂದೂ, ಹುಡುಗಿ ಮುಸ್ಲಿಂ! ಮುದುಕಿ 


೪೩ 


ದೊಂಬಿಯಲ್ಲಿ ಸತ್ತಳು. ಹುಡುಗಿ ಪಾರಾದಳು. ಅಜಿತ ಆಸ್ಪತ್ರೆ ಸೇರಿದ್ದ. 
ಆ ಹುಡುಗಿಯೇ ಜಯತುನಬಿ. ಆಕೆಯ ತಾಯಿ ಹಿಂದೂ. ಸಮಾಜದ 
ಕ್ರೌರ್ಯದಿಂದ ಸೆರೆಕುಡುಕ ಮುಸ್ಲಿ ಮನೊಬ್ಬನ ಅನುವರ್ತಿಯಾಗಿದ್ದಳು. 

ತಮ್ಮನ ಮದುವೆಗೆಂದು ಭಾವನೊಡನೆ ಊರಿಗೆ ಬಂದ ಅಜಿತ ತಾನೂ 
ಮಂಗಳಸೂತ್ರದ ಕಟ್ಟಿಗೆ ಸಿಲುಕಿದ. ಆತನ ಹೆಂಡತಿ ಗುಣವಂತಿ ಗುಣ 
ವಂತಿಯೇ. 

ಮುಂದೆ ಸತ್ಯಾಗ್ರಹ ಚಳುವಳಿ ಮತ್ತೆ ಪ್ರಾರಂಭ. ಅಜಿತ ಊರಿನಲ್ಲಿ 
ಹೋರಾಟ ಹೂಡಿ, ಜನರಲ್ಲಿ ಸ್ವಾತಂತ್ರ್ಯದ ಹಂಬಲ ಬಿತ್ತಿ, ಪೋಲೀಸರಿಗೆ 
ಸಿಕ್ಕದೆ ಕಣ್ಮರೆಯಾದ. ಮರೆಯಲ್ಲಿದ್ದು ಕೆಲಸ ಮಾಡತೊಡಗಿದ. ಇದರಿಂದ 
ಆದಗೌಡನಿಗೆ ಸೆರೆಮನೆವಾಸದ ಸೌಭಾಗ್ಯ ಲಭಿಸಿತು. ಅಜಿತನ ಆಸ್ತಿ 
ಜಪ್ತಾಯಿತು. ಅಜ್ಜಿ ಮರುದೇವಿ ಕೊರಗಿನಲ್ಲಿಯೇ ಕಣ್ಣು ಮುಚ್ಚಿದಳು. 
ಸಾಯುವ ಕಾಲಕ್ಕೆ ಅವಳನ್ನು ಕಾಣಲು ಬಂದ ಅಜಿತನೂ ಆಳರಸರ 
ಬಂದಿಯಾದ. ರಾವನಾಹೇಬನ ಕಾಮದ ದೃಷ್ಟಿಗೆ ಸಿಲುಕಿದ ಗುಣವಂತಿ 
ಬಾವಿ ಹಾರಿಕೊಂಡಳು! 

ಕೊನೆಗೆ ಕಾಂಗ್ರೆಸ್ಸಿಗೆ ಪ್ರಾಂತ ಸ್ವರಾಜ್ಯ ಲಭಿಸಿದಾಗ ಅಜಿತನ ಬಿಡುಗಡೆ 
ಯಾಯಿತು. ಜಪ್ತಾಗಿದ್ದ ಹೊಲಮನಕೆ ಅವನಿಗೆ ಹಿಂದಕ್ಕೆ ಲಭಿಸಿತು. 
ತಾಯಿ-ಮಗ ಸ್ವಲ್ಪ ಕಾಲ ಸುಖವಾಗಿದ್ದ ರು. ಆದರೆ ಗುಣವಂತಿಯ ನೆನವು 
ಆಗಾಗ ಕಣ್ಣು ತೋಯಿಸುತ್ತಿತ್ತು. 

ಅಷ್ಟರಲ್ಲಿ ಮಹಾಯುದ್ಧ ಬಂತು. ೧೯೪೨ರ ಸ್ವಾತಂತ್ರ್ಯಯುದ್ಧವೂ 
ಬಂತು. ಆಗ ಕಾಂಗ್ರೆಸ್‌ ಅಧಿವೇಶನ ನೋಡಲೆಂದು, ಮುಂಬಯಿಗೆ ಹೋದ 
ಅಜಿತ, ಮುಖಂಡರ ಬಂಧನದ ಪರಿಣಾಮವಾದ ಉನ್ಮಾದದ ಸಾಗರದ ತೆಕ್ಕೆಗೆ 
ಸಿಲುಕಿದ. ದರೋಡೆಯ ಅವವಾದದ ಮೇಲೆ ಇವನ ಸೆರೆಯಾಯಿತು. 

ಜೈಲಿನಲ್ಲಿ ಗುಟ್ಟು ಹೊರಡಿಸಲು ಪೋಲೀಸರು ಇವನನ್ನು ಹೊಡೆದರು. 
ಅದರ ವರಿಣಾಮವಾಗಿ ಇವನಿಗೆ ವ್ರಜ್ಞೆತಪ್ಪಿತು. ಇವನು ಸತ್ತನೆಂದು 
ಹೆದರಿದ ಪೋಲೀಸರು, ಇವನು ತಪ್ಪಿಸಿಕೊಂಡ ಸುದ್ದಿ ಹುಟ್ಟಿಸಿ ಕಸದ 
ತೊಟ್ಟಿಯ ಬಳಿ ಹಾಕಿದರು. ಅವನ ದೇಹ ವಾಕಿಸ್ತಾನವಾದಿ ಮಾಲನವಿಗಳಿಗೆ 
ದೊರಕಬೇಕೆ? ಅಲ್ಲಿ ತರುಣಿಯೊಬ್ಬಳ ಆರೈಕೆಯಿಂದ ಬದುಕಿದ. ಆ ತರು 
ಣಿಯೇ ಜಯತುನಜ! 


ಲಲ 


ಮತ್ತೆ ಅಲ್ಲಿಂದ ಅಜಿತ ಜಯತುನಬಿಯೊಡನೆ ಹೊರಬಿದ್ದ. ಸಿದ್ದಾ 
ಪುರದಲ್ಲಿ ಮತ್ತೆ ಗುಪ್ತ ಹೋರಾಟ. ಕೊನೆಗೆ ಗಾಂಧೀಜಿಯವರ ಬಿಡುಗಡೆ. 
ಜಯತುನಬಿಯೊಡಕೆ ವಿವಾಹ ನಿಶ್ಚಯ. ಆದರೆ ಕೊನೆಯ ಗಳಿಗೆಯಲ್ಲಿ 
ಜಯತುನಬಿಯನ್ನು ಅವನಿಂದ ತಪ್ಪಿಸಲು, ಮೌಲವಿ ಒಂದು ಉಪಾಯ 
ಹೂಡಿದ. ಅದರಿಂದ ಅವಳ ಭವಿಷ್ಯವೇನಾಯಿತು? ಅಜಿತ-ಜಯತುನಬಿ 
ಯವರ ವಿವಾಹ ನಡೆಯಿತೆ? - ಎನ್ನುವುದು ಪ್ರಶ್ನೆಯಾಗಿಯೇ ಉಳಿಯುತ್ತದೆ. 

ಜೇ ಜೇ ತ್ಯೇ ಜ್ಯ ೫ ಜೇ 

ಹೀಗೆ ಒಂದು ವಿಸ್ತಾರವಾದ ಕಧಾವಸ್ತುವಿನ ಮೇಲೆ, ಒಂದು ಇಡೀ 
ಜನವದದ ಹೋರಾಟದ ಸಾಮಗ್ರಿಯ ಸಹಾಯದಿಂದ ರಚಿತವಾದ ಈ 
ಕಾದಂಬರಿ ನಿಜಕ್ಕೂ ಕನ್ನಡಕಾದಂಬರಿಗೊಂದು ಹೊಸಹಾದಿ ಹಾಕಿ 
ಕೊಟ್ಟಿದೆ. 

ಅಜಿತನ ನೂರೆಂಟು ವಿಚಾರಧಾರೆ ನಾಡಿನಲ್ಲಿ ಈ ಕಾಲು ಶತಮಾನದಲ್ಲಿ 
ಮಿಂಚಿ ಮರೆಯಾದ, ಸುಳಿದು ನುಸುಳಿಕೊಂಡ ನೂರೆಂಟು ರಾಜಕೀಯ 
ವಿಚಾರಗಳ ವ್ಯಾಖ್ಯಾನರೂವವಾಗಿದೆ. ಸಾವರಕರರ ಹಿಂದೂ ಮಹಾಸಭೆ 
ಯಿಂದ ಜಿನ್ನರ ಪಾಕಿಸ್ತಾನ ಪ್ರಶ್ನೆಯ ವರೆಗೆ, ಕಮ್ಯುನಿಜಂ, ರಾಯಿಸಂ 
ಮುಂತಾದ ಎಲ್ಲ ವಿಚಾರಮಾರ್ಗಗಳೂ ಬಂದುಹೋಗಿವೆ. ನೇತಾಜಿ 
ಬೋಸರ ಅಜಾದ್‌ ಹಿಂದ್‌ ಘೌಜಿನ ಮಾತಾದರೂ ಬರದೆ ಹೋಗಿಲ್ಲ. 
ಇಂತಿಗಿ ಇದೊಂದು ರಾಜಕೀಯ ಸಂವುಟಿ. ಆದರೆ ಎಲ್ಲೂ ಕಧನಕಲೆಯ 
ಒವ್ಪ ಹೆಚ್ಚಾಗಿ ಕೆಟ್ಟಿಲ್ಲ. ಮಾನವೀಯತೆಯ ದೃಷ್ಟಿ ಮರೆಯಾಗಿಲ್ಲ. ಇದು 
ಅಣ್ಣಾರಾಯರ ಹೃದಯವಂತಿಕೆಯ ಪ್ರಭಾವ,* 

ಜ್ಯ ಶೇ ಜೇ ಜೇ ಜೇ ತೇ 

ಇಲ್ಲಿ ಅಜಿತನನ್ನು ಹೊಡೆಯಲು, ಆದಗೌಡನು ಎತ್ತಿದ ಬಡಿಗೆ 
ವಂಚಮ ಜಾರ್ಜರ ಭಾವಚಿತ್ರಕ್ಕೆ ಬಡಿದು, ಅದು ಕೆಳಗೆ ಬೀಳುತ್ತದೆ. ಇಲ್ಲಿ 
ಬ್ರಿಟಿಷ ಸಾಮ್ರಾಜ್ಯದ ಅಳಿಗಾಲದ ಧ್ವನಿಯಿದೆ. ಹಿಂದೂ ಮುದುಕಿಯ 
ಮಗ್ಗುಲ ಕೂಸಾದ ಜಯತುನಬಿ ಬಾಳಿ ಬೆಳೆಯುವುದು, ಹಿಂದುಸ್ತಾನ 
ವಾಕಿಸ್ತಾನಗಳ ಪ್ರತೀಕವಾಗಿದೆ. ಇಂಧ ಜನಾಂಗದ ರಾಜಕೀಯ ಶಕ್ತಿಗಳ 
ಕ್ರಿಯೆ ಪ್ರತಿಕ್ರಿಯೆಗಳನ್ನು ಧ್ವನಿಯ ಮೂಲಕ ಕಾದಂಬರಿಯುದ್ದಕ್ಕೂ ವ್ಯಕ್ತ 

* ದೇಶಬಂಧು ೧೨-೧೦-೧೯೪೭ ಇಸ್ವಿಯ ಸಂಚಿಕೆ. 


೪೫ 


ಪಡಿಸಿದ್ದಾ ಕೆ. ಆದರೂ ಇದು ಶಕ್ತಿ ಪ್ರಧಾನ ಕಾದಂಬರಿಯೆನಿಸದು. ವ್ಯಕ್ತಿ 
ಪ್ರಧಾನ ಕಾದಂಬರಿಗಳ ಮಾಲಿಕೆಯಲ್ಲಿಯೇ ನಿಲ್ಲು ವುದು. ಆ ವ್ಯಕ್ತಿಗಳನ್ನು 
ರಾಷ್ಟ್ರದ ಶಕ್ತಿಗಳು ಪ್ರಚೋದಿಸಿದ ಸೂಕ್ಷ್ಮ ಅಂಶಗಳನ್ನು ಮಾತ್ರ ಇದರಲ್ಲಿ 
ಕಾಣಬಹುದಾಗಿದೆ. 

ಶ್ರೀ ಪಾಟೀಲ ಶಂಕರರು ಈ ಕಾದಂಬರಿಯನ್ನು ವಿಮರ್ಶಿಸುತ್ತ 
"ವಾಹಿನಿ'ಯಲ್ಲಿ *ಹೀಗೆ ವಿವರಿಸಿದ್ದಾರೆ: -- "ವ್ಯಕ್ತಿ ಕಾದಂಬರಿ'ಯಾಗಿ ಗ್ರಹಿಸಿ 
ವಿಮರ್ಶಿಸಿದಾಗ *ರಾಷ್ಟ್ರಪುರುಷ' ಕನ್ನಡದ ಒಳ್ಳೇ ಕಾದಂಬರಿಗಳ ಮಾಲಿಕೆ 
ಯಲ್ಲಿ ಸೇರಲು ಅರ್ಹವಾದುದು ಎಂದು ನಿಸ್ಸಂಕೋಚವಾಗಿ ಹೇಳಬಹುದು. 
ಪಾತ್ರ ರಚನೆಯಲ್ಲಿ ಲೇಖಕರು ಅವ್ರತಿಮ ಕೌಶಲವನ್ನೂ, ಮಾನವನ ಅಂತ 
ರೆಂಗದ ಅರಿವನ್ನೂ ತೋರ್ಪಡಿಸಿದ್ದಾರೆ. ಆದರ್ಶ ಸಾಧನೆಗಾಗಿ ಹಾತೊರೆ 
ಯುವ ಅಜಿತ, ದರ್ಪವೇ ಮೂರ್ತಿಮತ್ತಾದ ಆದಗೌಡರು, ವಾತ್ಸಲ್ಯಮಯಿ 
ಅಜ್ಜಿ ಮರುದೇವಿ, ಕಷ್ಟಸಹಿಷ್ಣು ಸರಸ್ವತಿ, ಹೆಸರಿಗೆ ತಕ್ಕಂತೆ ಇರುವ 
ಗುಣವತಿ, ಕಾಮತೃಷೆವೇದಿತ ರಾವಸಾಹೇಬ, ಎಲ್ಲರೂ ನಿತ್ಯಜೀವನದ 
ಸಜೀವ ವ್ಯಕ್ತಿಗಳು. ಯಾವುದರಲ್ಲಿಯೂ ಕೃತ್ರಿಮತೆಯಿಲ್ಲ. ಈ ಕಾದಂಬ 
ರಿಯ ಇನ್ನೊಂದು ಹೆಚ್ಚಳವೆಂದರೆ, ಪ್ರತಿಯೊಂದು ಪಾತ್ರದ ಮಾನಸಿಕ 
ವ್ಯಾಪಾರದ ನೈಜ ಚಿತ್ರಣ. ಲೇಖಕರು ವ್ಯಕ್ತಿಯ ಮನಸ್ಸನ್ನು ಒಳಹೊಕ್ಕು 
ಅಲ್ಲಿ ನಡೆಯುವ ವಿಚಿತ್ರ ವ್ಯಾಪಾರ, ವಿಚಾರಗಳ, ಭಾವಗಳ, ಕಲ್ಪನೆಗಳ 
ತಿಕ್ಕಾಟ, ಹೋರಾಟ, ಎಲ್ಲವನ್ನೂ ಹೊರಗೆಡಹಿದ್ದಾರೆ. ಆದರ್ಶವಾದಿ 
ಯೆಂದರೆ ಸಂಪೂರ್ಣ ದೋಷರಹಿತ ಆದರ್ಶವಾದಿ, ನೀಚವೆಂದರೆ ಸಂಪೂರ್ಣ 
ನೀಚ ಹೀಗೆ ನೈಜ ಜೀವನದಲ್ಲಿ ಯಾರೂ ಇರುವದಿಲ್ಲ. ನಮ್ಮ ಸಹಜ 
ವೃತ್ತಿಗ್ಯೂ ನಮ್ಮ ಅಂತರಾತ್ಮನಿಗೂ ಯಾವಾಗಲೂ ಹೋರಾಟಿ ನಡೆದೇ 
ಇರುತ್ತದೆ. ಆ ಸೂಕ್ಷ್ಮತಮ ಹೋರಾಟವನ್ನು ಲೇಖಕರು ಚಿತ್ರಿಸಲು 
ವ್ರಯತ್ನಿಸಿದ್ದಾ ಕೆ. ಸಂಪೂರ್ಣವಲ್ಲದಿದ್ದ ರೂ ಕೆಲಮಟ್ಟಿಗಾದರೂ ಅದನ್ನು 
ಸಾಧಿಸಿದ್ದಾರೆ. ಉಳಿದ ಕಾದಂಬರಿಗಳಲ್ಲಿದ್ದಂತೆ ಇಲ್ಲಿ ಆದರ್ಶದ ಹುಚ್ಚು 
ಹೊಳೆ ಹರಿದಿಲ್ಲ. ಅಜಿತ ಆದರ್ಶವಾದಿ ನಿಜ. ಆದರೆ ಅವನು ಮನುಷ್ಯನೂ 
ಹೌದು. ಅವನಲ್ಲಿಯೂ ಬೇರಿ ಬೇರೆ ಪ್ರವೃತ್ತಿಗಳ ಹೋರಾಟಿ ನಡೆದೇ 
ಇರುತ್ತದೆ. ಯಾವ ಕಾರ್ಯವನ್ನೇ ಮಾಡಲೆಸಗಲಿ, ಆಗ ಅವನ ಮನಸ್ಸು 

* "ವಾಹಿನಿ' ಸಾಪ್ತಾಹಿಕ, ಸಪ್ಟೆಂಬರ ೧, ೧೯೪೭ನೆಯ ಇಸ್ವಿ. 


೪೬ 


ತೂಗುಯ್ಯಾಲೆಯಾಡುತ್ತಿರುತ್ತದೆ. ಅದನ್ನು ಮೂರಿ ಆತ ಕಾರ್ಯವೆಸಗು 
ತ್ತಾನೆ. ಎಲ್ಲ ವಾತ್ರಗಳಲ್ಲಿಯೂ ಈ ಮನೋವ್ಯಾಪಾರವನ್ನು ಚಿತ್ರಿಸಿದ್ದಾರೆ 
ಲೇಖಕರು. ಸರ್ವಸಾಮಾನ್ಯವಾಗಿ ಎಲ್ಲ ಕಾದಂಬರಿಗಳಲ್ಲಿ ಬರುವ ಅಸಹಜ, 
ಅವಕ್ಟ ಪ್ರಣಯದ ಹುಚ್ಚಾಟ ಈ ಕಾದಂಬರಿಯಲ್ಲಿ ಇಲ್ಲದಿರುವುದು 
ಇನ್ನೊಂದು ಹೆಚ್ಚಳ. ಅದಕ್ಕಾಗಿ ಅಣ್ಣಾ ರಾಯರು ಅಭಿನಂದನೀಯರು. 

ಈ ಕಾದಂಬರಿಯ ಅಜಿತ ನಿಜವಾಗಿಯೂ ರಾಷ್ಟ್ರಜೀವಿ. ಇಲ್ಲಿಯ 
ಕಥೆಯ ಹರವು ಕಾದಂಬರಿಗೆ ರಾಷ್ಟ್ರೀಯ ಸ್ವರೂಪವನ್ನು ತಂದುಕೊಟ್ಟಿದೆ. 
ಇದನ್ನೆಲ್ಲ ಅವಲೋಕಿಸಿ ವಿಮರ್ಶಕರು "ರಾಷ್ಟ್ರವುರುಷ'ವನ್ನು ಕುರಿತು ಹೀಗೆ 
ಉದ್ಗಾರ ತೆಗೆದಿದ್ದಾರೆ: “ಇಲ್ಲಿ ಬರುವ ವಿಷಯವಿಸ್ತಾರವನ್ನು ನೋಡಿದರೆ 
ಲೇಖಕರು "ಏನನ್ನು ಬಿಟ್ಟಿದ್ದಾರೆ?” - ಎನ್ನಿಸುವುದು. ಅವರು ಇದನ್ನು 
ಬರೆಯುವಲ್ಲಿ ಅದೆಷ್ಟು ತಾಳ್ಮೆವಹಿಸಿದ್ದಾರೆನ್ನುವುದೇ ಅವರ ಮಹಾಸಾಹಸ. 
ಅವರ ಈ ಗುಣದಿಂದ ನಾವಿನ್ನೂ ಅವರಿಂದ ಅನೇಕ ಕೃತಿಗಳನ್ನು ಕಾಣುವ 
ಯೋಗವಿದೆ.3* ವಿಮರ್ಶಕರ ಈ ಅಪೇಕ್ಷೆಯನ್ನು ಇಲ್ಲಿಯ ವರೆಗೂ 
ಅಣ್ಣಾರಾಯರು ಪೂರೈಸುತ್ತ ಬಂದುದನ್ನು ಅವರೆ ಮುಂದಿನ ಸಾಹಿತ್ಯಕೃತಿ 
ಗಳನ್ನು ಅವಲೋಕಿಸಿದ ಯಾರೂ ಹೇಳಬಹುದಾಗಿದೆ. 


ಶ್ರೀ ದತ್ತಾತ್ರಯ ಕುಲಕರ್ಣಿ ಇವರು ಮೈಸೂರಿನ "ಪುಸ್ತಕ ಪ್ರಪಂಚ? 
ಪತ್ರಿಕೆಯ ಸಂಪುಟ ೨; ಸಂಚಿಕೆ ೬ರಲ್ಲಿ ಮಾಡಿದ ನಿವರ್ಶೆಯಿಂದ. 


೪೭ 


ಅಣ್ಣಾರಾಯರ "ಅಶೋಕ ಚಕ್ರ' 


ಶಿ 


ಶ್ರಿ. ನಿ. ವ್ಯಾ. ಬ್ಲ, ಮುಂಬಯಿ. 


“ಸ್ಪಾ ತಂತ್ರ ಬಂದಿದೆ; ಸ್ವರಾಜ್ಯ ಬಂದಿಲ್ಲ. ಹಳ್ಳಿ-ಹಳ್ಳಿಗಳಲ್ಲಿಯೂ 
ಬಡ ಒಕ್ಕಲಿಗರ ಸುತ್ತಲೂ ಅವರ ಅಜ್ಞಾನದ ಲಾಭವನ್ನು ಹೊಂದಿ, 
ಕೊಬ್ಬಿರುವ ಘಟಸರ್ವವೊಂದು ಸುರುಳಿಸುತ್ತಿ ಕೂತಿದೆ. ಅದೊಂದು ವಿಷ- 
ವರ್ತುಲ . ... ಇದು ಎಷ್ಟು ಭೀಕರವಾಗಿದೆಯೆಂಬುದನ್ನು ಇಲ್ಲಿ ಚಿತ್ರಿಸಲು 
ಯತ್ನಿಸಿದ್ದೇನೆ!” ನಿರಾಡಂಬರದ ಈ ಎರಡು ಮಾತುಗಳಲ್ಲಿ ಓದುಗರಿಗೆ ತನ್ನ 
ಹೊಸ ಕಾದಂಬರಿಯ ವರಿಚಯ ಮಾಡಿಸಿಕೊಟ್ಟಿದ್ದಾರೆ, ಶ್ರೀ ಮಿರ್ಜಿ 
ಅಣ್ಣಾ ರಾಯರು. ಹಳ್ಳಿ -ಹಳ್ಳಿ ಯಲ್ಲಿಯೂ ಬಡ ಒಕ್ಕಲಿಗರ ಅಜ್ಜಾ ನದ 
ಲಾಭವನ ವ್ಸ ಹೊಂದಿ, ಕೊಬ್ಬಿರುವ ಘಟಸರ್ವದ ವಿಷವರ್ತುಲದ ಚಿತ್ರಣ 

ಫಿ ಚಕ್ರ. ಆ ಚಿತ್ರದಲ್ಲಿ ವಾಸ್ತವತೆಯಿದೆ, ಭೀ ಕರತೆಯಿದೆ, ಹಿಂದಿನ 
ನ ಇಂದಿನ ಅಸಮಾನ ಆರ್ಥಿಕ ವ್ಯವಸ್ಥೆಯ ಸಹಜ ಪ್ರತಿಕ್ರಿಯೆಗಳ 
ನಿರೂವಣೆಯಿದೆ ಕಾದಂಬರಿಕಾರರ ಲೆಕ್ಕಣಿಕೆಯ ಹಿಂದೆ, ಸಂವೇದನೆಯ, 
ಅನುಕಂವದ, ಅನುಭವದ, ಸೂಕ್ಷ್ಮದೃಷ್ಟಿಯ ಹಿನ್ನೆಲೆಯಿದೆ. ಇವೆಲ್ಲ 
ಕಾರಣಗಳಿಂದಾಗಿ ಮೊದಲನೆಯ ವರ್ಗದ ಕಾದಂಬರಿಗಳ ಮಟ್ಟಕ್ಕೇರುವ 
ಕನ್ನಡ ಕಾದಂಬರಿ ಅಣ್ಣಾರಾಯರ "ಅಶೋಕ ಚಸ್ಸ?. 

"ಅಶೋಕ ಚಕ್ರ” ಒಂದು ಆದರ್ಶ ವ್ಯಕ್ತಿಯ ಜೀವನ ಚಿತ್ರಣವಲ್ಲ. 
ಒಂದು ಸಾಮಾನ್ಯ ವ್ಯಕ್ತಿಯ ಬಾಳಿನಲ್ಲಿ ತುಂಬಿರುವ ಗೋಳಿನ ಚಿತ್ರಣ. 
"ಅಶೋಕ ಚಕ್ರ'ದ NRE ಓದುಗರ ಕಣ್ಣ ಮುಂದೆ ನಿಲ್ಲುವ ವ ವ್ಯಕ್ತಿ 
ಬಾಬಣ್ಣ ಚ ಉತ್ತರ ಕರ್ನಾಟಕಕ್ಕೆ ಸ ಸಂಬಂಧಿಸಿದವನಲ್ಲ. ಭಾರತದ ಬಡ 
ಏಳುನೂರು ಸಾವಿರ ಹಳ್ಳಿ ಗಳಲ್ಲಿ ಕೋಟಿಗಟ್ಟಲೆ ಬಾಬಣ್ಣ ನವರು ಇದ್ದಾರೆ. 
ಎಂತಲೇ ಈ ಲ ಭಾರತದ ಸ ಸಾಮಾಜಿಕ ಸಮಸ್ಯೆಯ -- 
ಅಲ್ಲ ಆರ್ಥಿಕ ಸಮಸ್ಯೆಯ ಸ್ವರೂವದರ್ಶನ ಮಾಡಿಸಿಕೊಡುತ್ತದೆ. ಆ 
ಸಮಸ್ಯೆಯ ಮೂಲ ಬಡತನ. ಆ ಸಮಸ್ಯೆಯ ಉತ್ತರ ಈ ಕಾದಂಬರಿ 
ಯಲ್ಲಿಲ್ಲ. ಅದನ್ನು ದೊರಕಿಸಿಕೊಡುವದು ಕಾದಂಬರಿಕಾರರ ಕೆಲಸವೂ ಅಲ್ಲ. 

"ಅಶೋಕ ಚಕ್ರ'ದ ಕಥೆ ದುರಂತ. ಉತ್ತರ ಕರ್ನಾಟಕದ ಒಂದು 


ಹಳಿ ಕಧಾಕ್ಟೇತ್ರ. ಉತ್ತರ ಕರ್ನಾಟಕದ ಹಳ್ಳಿಗರ ಸಾಮಾನ್ಯ ಜೀವನ 


೪ 


೧೨೮೮ 


ಕ್ರಮವೇ ಕಥಾವಸ್ತು. ಕಧಾನಾಯಕ ಬಾಬಣ್ಣನ ಮದುವೆಯ ಪ್ರಕರಣ 
ಬಿಂದ ಕಥೆ ಆರಂಭವಾಗುತ್ತದೆ. ನಾಲ್ಕು ಕೂರಿಗೆ ಅಡವಿಯ ಅಧಿವತಿ, 
ನಾಲ್ಕು ಮಕ್ಕಳ ತಂದೆಯಾಗಿ, ನಾಲ್ಕು ಕೂರಿಗೆ ಅಡವಿಯನ್ನು ಕಳೆದು 
ಕೊಂಡು, ಅಕಾಲ ಮರಣಕ್ಕೆ ಆಹುತಿಯಾಗುವಲ್ಲಿ ಕಥೆ ಅಂತ್ಯವಾಗುತ್ತದೆ. 
ಈ ನಾಲ್ಕು ಕೂರಿಗೆ ಅಡವಿ ಕೈತಪ್ಪಿಹೋಗಲು ಕಾರಣವಾದ ವಾತಾವರಣ, 
ಮತ್ತು ಸಂದರ್ಭಗಳ ಚಿತ್ರಣದಲ್ಲಿ ಕಥೆಯ ಮಹತ್ವವನ್ನು ಕಂಡುಕೊಳ್ಳ 
ಬೇಕು. ಹಳ್ಳಿಗರ ಸಂಪ್ರದಾಯ ಶರಣತೆಯ, ಅದೃಷ್ಟವಾದದ, ಅಜ್ಞಾನ 
ದಾರಿದ್ರ್ಯಗಳ, ಪ್ರತಿಕ್ರಿಯೆಯಿಂದಾಗಿ ಅಳಿಯುವ ಸಂಸಾರಗಳ ಕಣ್ಣೀರ 
ಬಾಳುವೆಯ ವರಿಚಯ ಬೇಕಾದರೆ ಅಶೋಕ ಚಕ್ರ' ಓದಬೇಕು. 

"ಅಶೋಕ ಚಕ್ರದಲ್ಲಿ ಬರುವ ಎಲ್ಲಾ ವಾತ್ರಗಳೂ ವಾಸ್ತವ ಜೀವನ 
ದಲ್ಲಿ ಕಂಡುಬರುವಂಧ ವಾತ್ರಗಳೇ. ಕಲ್ಪನೆಯ ಮಿರುಗು ಎಳ್ಳಷ್ಟಾದರೂ 
ಇಲ್ಲ. ಬಾಬಣ್ಣ ತನ್ನ ಮಡುವೆಯಾದಂದಿನಿಂದ ಜೀವನವನ್ನಿದಿರಿಸುವಾಗ 
ಕಂಡುಬರುವ ಎಲ್ಲಾ ಅನುಕೂಲ ಪ್ರತಿಕೂಲ ಸನ್ನಿವೇಶಗಳಲ್ಲಿಯೂ 
ವಾಸ್ತವತೆಯು ಒಡೆದು ಕಾಣುತ್ತಿದೆ. ವಾಸ್ತವತೆಯೇ ಈ ಕಾದಂಬರಿಯ 
ಜೀವಾಳ. 

ನಾಲ್ಕು ಕೂರಿಗೆ ಅಡವಿ ಕೈಬಿಟ್ಟುದೂ ಸಾಲದ ವಿಷಚಕ್ರದಿಂದಾಗಿ. 
ಬಾಬಣ್ಣನ ಜೀವನದ ಅಕಾಲ ಕೊನೆಗೆ ಕಾರಣವಾದ ಈ ಆರ್ಧಿಕ ಸಮಸ್ಯೆ 
ಎಷ್ಟು ಕೋಟಿ ಹಳ್ಳಿಗರನ್ನು ಇಂದು ಕಾಡುವುದಿಲ್ಲ! ಈ ಸಮಸ್ಯೆಗೆ ಪೋಷಕ 
ವಾಗಿ ಬಂದು ನಿಂತಿದ್ದಾರೆ, ಸಹಾಯಕ ವಾತ್ರಗಳಾದ-- ಸಾರ್ಥ ದುರುದ್ದೇಶ 
ಗಳಿಂದ ಪ್ರೇರಿತನಾಗಿ ಬಾಬಣ್ಣನ ಅವನತಿಗೆ ಕಾರಣನಾದ ದಾಯಾದಿ ಕಲ್ಲವ್ಸ, 
ಅಪ್ರಾಮಾಣಿಕ ವ್ಯವಹಾರದಿಂದಲೇ ಬೊಕ್ಕಸ ತುಂಬುವ ಸೆಟ್ಟಿರು, ಗೌಡರು, 
ಅನುಕೂಲ ಪ್ರತಿಕೂಲ ವಾತಾವರಣದಲ್ಲೆಲ್ಲ ತನ್ನ ಸ್ವಾರ್ಧ, ಮಾತ್ಸರ್ಯ 
ಗಳನ್ನು ಪೋಷಿಸಿಕೊಂಡು ಬರುವ ಗಂಗವ್ವನಂಧ ವ್ಯಕ್ತಿಗಳು. ವರರಿಗೇ 
ನಾದರೇನು, ತನ್ನ ಮನೆ-ಹೊಲಗಳ ಭದ್ರತೆ, ನಾರ್ವಭೌಮ ಎಂದು ತಿಳಿದ 
ಆದವ್ಸ ಮಾಸ್ತರರ ತಂದೆ, ತನ್ನ ಯೌವನದ ಅಸಹಾಯ ವರಿಸ್ಥಿ ತಿಯಲ್ಲಿ, 
ತಾನು ದಾರಿತಪ್ಪಿ ನಡೆದು, ಬಾಬಣ್ಣನಿಗೂ ಅಸಹಾಯ ಪರಿಸ್ಥಿತಿಯನ್ನು 
ತಂದೊಡ್ಡುವ ಗಂಗವ್ವನ ಮಗಳು ಸುಂದರಿ, ಇವರೆಲ್ಲ ಬಾಬಣ್ಣನ ಜೀವನದ 
ಒಂದು ಮೈಯನ್ನು ರೂಪಿಸಲು ಕಾರಣರಾಗುವವರು. ಇದು ಬಡತನ 


ರ್ಳ 


ದಲ್ಲಿಯ ದುಃಖದ ಮೈ. ಇನ್ನು ಕಾದಂಬರಿಯ ಉಳಿದ ಪಾತ್ರಗಳು, 
ಬಾಬಣ್ಣನ ದುಃಖ ಜೀವನದಲ್ಲೂ ಕೆಲವು ಕಾಲ ತೃಪ್ತಿ ಯ ನಗುವರಳಿಸುವ 
ಪಾತ್ರಗಳು. ಅಳಿಯನ ಸುಖಜೀವನದ ಹಂಬಲ ಒಂದೆಡೆ, ತನ್ನ ಜೀವನದಲ್ಲಿ 
ಕವಿದ ಅತೃಪ್ತಿಯಿಂದಾಗಿ ರೂಪುಗೊಂಡ ಪ್ರಣಯಪ್ರಸಂಗವೊಂದರಿಂದ 
ಸ್ವಾಭಾವಿಕವಾಗಿ ಹುಟ್ಟುವ ಸ್ವಾರ್ಥ ಇನ್ನೊಂದೆಡೆ, ಇವೆರಡರ ಮಧನದಲ್ಲಿ 
ಅಳಿಯನ ಸಂಸಾರದ ಸುಖಜೀವನಕ್ಕಾಗಿ ಈತ ಮಾಡಬೇಕಾಗಿ ಬರುವ 
ತ್ಯಾಗದಲ್ಲಿ ಬಾಬಣ್ಣನ ಮಾವನ ವ್ಯಕ್ತಿತ್ವವನ್ನರಿತುಕೊಳ್ಳಬೇಕು. ಹೀಗೆಯೇ 
ಅದೃಷ್ಟವಾದ-- ವ್ಯವಹಾರಗಳನ್ನು ಬೆರೆಸಿ, ಬಾಬಣ್ಣನಿಗೆ ಸಾಮಾನ್ಯ ವೇದಾಂತ 
ವನ್ನುವದೇಶಿಸುವ ಚಂದ್ರವ್ವ, ಎಲ್ಲ ದುಃಖಕ್ಕೂ ಅಜ್ಞಾನವೇ ಕಾರಣ, 
ಅದಕ್ಕಾಗಿ ಶಿಕ್ಷಣದಿಂದಲೇ ಎಲ್ಲಾ ಸಮಸ್ಯೆಗಳಿಗೆ ವರಿಹಾರೋವಾಯಗಳನ್ನು 
ಕಂಡುಕೊಳ್ಳಬೇಕು ಎನ್ನುವ ಭಾವಜೀವಿ ಆದವ್ಸ ಮಾಸ್ತರ, ತಮ್ಮನ ಜೀವನ 
ದಲ್ಲಿ ಕವಿದಿರುವ ದುಃಖವನ್ನು ಕಂಡು, ಅಸಹಾಯಳಾಗಿ ಮರುಗುವ ಬಾಳವ್ವ, 
ಮತ್ತು ಕಾದಂಬರಿಯ ವಾತ್ರಗಳಲ್ಲಿ ಅತ್ಯಂತ ಸುಂದರವಾಗಿ ಪೋಷಿಸಲ್ಪಟ್ಟು, 
ಓದುಗರ ಕಣ್ಣ ಮುಂದೆ ಅಚ್ಚಳಿಯದಂತೆ ನಿಲ್ಲು ವ ಬಾಬಣ್ಣ ನ ಮಡದಿ 
ವದ್ಮಾವತಿ ಇವರೆಲ್ಲ ಬಾಬಣ್ಣ ನ ಜೀವನದ ತೃಪ್ತಿಯ ಮೈಯನ್ನು ರೂಪಿಸು 
ವವರು. 

ಹಿಂದೆಯೇ ಹೇಳಿದಂತೆ ಮದೆಯಿಂದ ಸಾಲಗಾರನಾಗಿ ಮೆರೆಯುವ 
ಬಾಬಣ್ಣ ಬೆಳೆಯುವ ಸಾಲದಿಂದ ನಾಲ್ಕು ಕೂರಿಗೆ ಅಡವಿಗಳು ತನ್ನ ಕೈಬಿಡು 
ವದನ್ನು ಕಾಣುತ್ತಾನೆ. ಅದನ್ನು ತಡೆಗಟ್ಟಲು ಶತಪ್ರಯತ್ನ ಮಾಡುತ್ತಾನೆ. 
ಎಲ್ಲವೂ ವಿಫಲ. ಈ ಆರ್ಧಿಕ ದುರಂತದ ಪ್ರತಿಕ್ರಿಯೆಗಳನ್ನು ಚಿತ್ರಿಸುವ 
ಸನ್ನಿವೇಶಗಳು ಕಾದಂಬರಿಯಲ್ಲಿ ಹಲವಾರು ಇವೆ. ಆ ಸನ್ನಿವೇಶ ಚಿತ್ರಣದಲ್ಲಿ 
ಅಣ್ಣಾರಾಯರ ಸೂಕ್ಷ್ಮದೃಷ್ಟಿ ಮತ್ತು ಪ್ರತಿಭೆಗಳನ್ನು ಕಾಣಬೇಕು. ಇವು 
ಗಳಿಂದಾಗಿಯೇ ಈ ಕಾದಂಬರಿ ಲೇಖಕರ "ನಿಸರ್ಗ'ದ ಮಟ್ಟಕ್ಕೆ ಬಂದು 
ನಿಲ್ಲುತ್ತದೆ. "ರಾಷ್ಟ್ರಪುರುಷ'ದ ಕೊರತೆಗಳನ್ನು ಮರೆಸುತ್ತದೆ. 

ಇನ್ನೊಂದು ಈ ಕಾದಂಬರಿಯ ವಿಶೇಷ: ವ್ಯಕ್ತಿಗಳ ಮೇಲೆ ಆವರಣ 
ದಿಂದುಂಟಾಗುವ ಸಹಜ ಪ್ರತಿಕ್ರಿಯೆಯ ಸ್ಪಷ್ಟ ಚಿತ್ರಣ. ಅದೂ ಕಾದಂಬರಿ 
ಬಡತನದ ಆರ್ಥಿಕ ಸಮಸ್ಯೆಯನ್ನು ಚಿತ್ರಿಸುವದರಿಂದ ಹೆಜ್ಜೆ ಹೆಜ್ಜೆಗೂ 
ಓದುಗನಿಗೆ ದಾರಿದ್ರ್ಯದ ಬಾಳಿನಲ್ಲಿರುವ ಕಣ್ಣೀರು, ಅಲ್ಪತೃಪ್ತಿಗಳ ಹಿಂದೆ 


on 


ಅಡಗಿರುವ ವೇದನೆಯ ಅರಿವಾಗುತ್ತದೆ. ಗಂಡನ ಊಟಕ್ಕೆಂದು ಹೊಲಕ್ಕೆ 
ಬುತ್ತಿ ತುಂಬಿಕೊಂಡು ಹೋಗುವ ವದ್ಮಾವತಿ ಹೊಲದ ಸೀಮೆ ಸವೂಪಿಸು 
ವಾಗ, ಹಸುರು ಹುಲ್ಲಿನ ಮೇಲೆ ಕಾಲಿಡುವಾಗ "ಎಷ್ಟು ಚೆನ್ನಾಗಿ ಬೆಳೆದಿದೆ 
ಹುಲ್ಲು ; ಎಮ್ಮೆಯೊಂದಿದ್ದ ರೆ ಹೊಟ್ಟಿ ತುಂಬ ಮೇಯಿಸಿಕೊಂಡು ಹೋಗ 
ಬಹುದಿತ್ತು” ಎಂದುಕೊಳ್ಳುತ್ತಾಳೆ. ಹೊಲ ಮಾರಿ ಕೈಬಿಟ್ಟು ಹೋದ 
ಮೇಲೆ, ಅದನ್ನು ದಾಟಿ ತನ್ನ ಇನ್ನೊಂದು ಹೊಲಕ್ಕೆ ಹೋಗುವಾಗ ಬೆಳೆ 
ತುಂಬಿ ನಿಂತ ತಮ್ಮ ಹೊಲವನ್ನು ಕಂಡು, ಕೆ ಬಿಟ್ಟು ಹೋಯಿತಲ್ಲಾ; ಅದು 
ಮರಳಿ ಕೈಗೆ ಬಂದೀತೆ' ಎಂದು ಕನವರಿಸುತ್ತಾಳೆ. ಇಂಧ ಸನ್ನಿವೇಶಗಳಲ್ಲಿ 
ಬಾಬಣ್ಣ ನ ಜೀವನ ಒಡೆಯುವಿಕೆಯಿಂದ ಪ್ರಕಟವಾಗುವ ವೇದನೆಯನ್ನು 
ಮನಗಾಣಬೇಕು. ಸುಂದರಿಯ ಬಲೆಯಲ್ಲಿ ಬಿದ್ದು, ದಾರಿ ತಪ್ಪಿದ ಬಾಬಣ್ಣ 
ಅಪರಾಧ ಬಯಲಿಗೆ ಬಂದಾಗ, ಮನೆ ಬಿಟ್ಟು ಹೋದಾಗ, ವದ್ಮಾವತಿಯ 
ವ್ಯಕ್ತಿ ತ್ವದ ಹಿರಿಮೆ, ತಾತೋಬಾನ ತ್ಯಾಗ-ನಿಷ್ಠೆಗಳ ಸುಂದರ ಚಿತ್ರಣವಿದೆ. 
ಮಾವ ತಂದುಕೊಟ್ಟ ಎಮ್ಮೆಯಿಂದಾಗಿ ಜೀವನ ನಿರ್ವಹಿಸುವಾಗ "ತುಂಬಿದ 
ಬಸಿರೆಯಾದರೂ ಪದ್ಮಾವತಿ ಮಕ್ಕಳನ್ನು ಕರೆದುಕೊಂಡು, ಎಮ್ಮೆಯನ್ನು 
ಹೊಡೆದುಕೊಂಡು ಹೊಲಕ್ಕೆ ಹೋಗುವಳು. ಸಂಜೆಯ ವರೆಗೆ ಅಲ್ಲಿಯೇ 
ಕಳೆಯುವಳು. ಹೊಲದಲ್ಲಿಯ ಬೆಳೆಯನ್ನು ಕಂಡು, ಹಿರಿ ಹಿರಿ ಹಿಗ್ಗುವಳು. 
«ಬೆಳೆ ಬಂತು, ತಿನ್ನುವವರು ಇಲ್ಲವಾದರಲ್ಲ' ಎಂದು ಮರುಗುವಳು'-- 
ಇಂಧ ಸನ್ನಿವೇಶಗಳಲ್ಲಿ ಕಂಡುಬರುವ ಕಟುಕ ವ್ಯಂಗ್ಯ, ಆ ವ್ಯಂಗ್ಯದ ಹಿಂದೆ 
ಅಡಗಿರುವ ಸಮಸ್ಯೆಯ ಸ್ಪಷ್ಟ ವರಿಚಯ ಮಾಡಿಕೊಡುವದು. 

ಕಥೆಯ ಆದಿಗಿಂತಲೂ ಮಧ್ಯ ಮತ್ತು ಕೊನೆಯ ಭಾಗಗಳು ಅತ್ಯಂತ 
ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ. ನಾಲ್ಕು ಕೂರಿಗೆ ಅಡವಿಯೂ ಕೈಬಿಟ್ಟ 
ಮೇಲೆ ಬಾಬಣ್ಣ ಉದರ ನಿರ್ವಹಣಕ್ಕಾಗಿ ಮಾಡುವ ಹೋರಾಟದ 
ಗಾಂಭೀರ್ಯ ಮೊದಲು ಕಂಡುಬರುವದಿಲ್ಲ. ಒಂದು ದೃಷ್ಟಿಯಿಂದ ಇದು 
ಸ್ವಾಭಾವಿಕವೇ. ಬಿಡಿಸಿಕೊಳ್ಳಲಾಗದ ಬಲೆಯಲ್ಲಿ ಸಿಕ್ಕಿಬಿದ್ದಿ ರುವೆ ಎಂದು 
ಆತ ತಿಳಿದಿದ್ದರೂ ಒಣ ಅಭಿಮಾನ ಮತ್ತು ಲಹರಿಯ ಮನೋವೃತ್ತಿ, ಆತ 
ಹೆಜ್ಜೆಯಿಂದ ಹೆಜ್ಜೆಗೂ ತಪ್ಪಿಬೀಳುನಂತೆ ಮಾಡುತ್ತವೆ. ಆತನ ಜೀವನ 
ಕೊಂದು ನಿಯಂತ್ರಣ ತೆರಲು ಪದ್ಮಾವತಿ ವಡುವ ಸಾಹಸ ಕಣ್ಣೀರಿಳಿಸು 
ವಂಥದು. ಈ ಹೋರಾಟದಿಂದಾಗಿಯೇ ಕನ್ನಡ ಕಾದಂಬರಿಗಳಲ್ಲಿ ಕಂಡು 


೫೧ 


ಬರುವ ಸ್ತ್ರೀ ಪಾತ್ರಗಳಲ್ಲಿ ಮೇಲ್ಮಟ್ಟಿದ ಪಾತ್ರಗಳ ಸಾಲಿನಲ್ಲಿ ನಿಲ್ಲಬಹುದಾ 
ದಂಧ ವಾತ್ರ ಸದ್ಮಾವತಿಯದು. 

ಗಂಡನಿಗಾಗಿ ಎಂಧ ತ್ಯಾಗವನ್ನೂ ಮಾಡಲು ಸಿದ್ಧ ಳಾದ ಪದ್ಮಾವತಿಯ 
ಪಾತ್ರದಲ್ಲಿ ಭಾರತೀಯ ಸ್ತ್ರೀತ್ವದ ಹಿರಿಮೆಯಿದೆ. ಸುಖದಲ್ಲಿ ಕಳೆದ ಬಾಲ್ಯ 
ಜೀವನದ ಸ್ಮ ಗಳನ್ನು ಮರೆತು, ಕಷ್ಟನಿಷ್ಕುರಗಳನ್ನು ಸಹಿಸುವ ಅವಳ 
ಸಹಿಷ್ಣುತೆಯಲ್ಲಿ ಕೆಚ್ಚೆದೆಯ ಕಿಡಿಯಿದೆ. ಅಡ್ಡದಾರಿ ಹಿಡಿದ ಗಂಡನನ್ನು 
ಕ್ರಮಿಸಿ, ನ್ನೈಡೆಗೆ ಸೆಳೆದುಕೊಳ್ಳುವ ಅವಳ ಗುಣವಿಶೇಷದಲ್ಲಿ, ಅನನ್ಯ ಪ್ರೀತಿ 
ಇದೆ. ಮನೆಯಲ್ಲಿ ಇನ್ನೊಂದು ಜೀವ ಹೆಚ್ಚಾಗಿ ಹೊಟ್ಟೆಯ ಪ್ರಕ್ನೆ ಬರುವಾಗ 
"ಊರಲ್ಲಿ ಇನ್ನೊಬ್ಬ ಗುದ್ದಲಿ ಗೆಣೆಯ ಹುಟ್ಟಿದ” ಎಂದು ಆಕೆ ಹೇಳುವಾಗ, 
ಆರ್ಧಿಕ ವಿಷಮತೆಯ ದುರಂತದ ಪ್ರತಿಕ್ರಿಯೆಯ ಅರಿವಿದೆ. ಹೊಲಗಳನ್ನು 
ಮರಳಿ ಕೊಡಿಸುವ ಆಶೆಯಿಂದ ಆದವ್ಪ ಮಾಸ್ತರರು ಬರೆಯಬೇಕಾದ 
ಅರ್ಜಿಗೆ ಬಾಬಣ್ಣ ಮನೆಬಿಟ್ಟು ಹೋದುದರಿಂದ ಪದ್ಮಾವತಿಯ ಅಂಕಿತಕ್ಕೆಂದು 
ಆಕೆಯ ಬಳಿ ಬಂದಾಗ ಅವಳು ಹೇಳುಐ "ಬಂಗಾರದಂಧ ಅವರೇ ಹೋದ 
ಮೇಲೆ ಈ ಹೊಲ ಮನೆ ತಗೊಂಡ ಏನ ಮಾಡಬೇಕಾಗೇದ ನನಗೆ? ಎನ್ನುವ 
ಮಾತಿನಲ್ಲಿ ವತಿಯೇ ಸರ್ವಸ್ವವೆಂಬ ಭಕ್ತಿಯ ಚಿತ್ರಣವಿದೆ. ಈ ಎಲ್ಲ 
ಉಬ್ಬರ ಇಳಿತಗಳಲ್ಲಿ ತೇಲುತ್ತ ತನ್ನ ವಿಶೇಷ ವ್ಯಕ್ತಿತ್ವದಿಂದ ತನಗೊಂದು 
ವಿಶಿಷ್ಟಸ್ಥಾ ನವನ್ನು ಗಳಿಸಿಕೊಂಡ ವದ್ಮಾವತಿಯ ವಾತ್ರ ಮರೆಯಲಾಗದ 
ವಾತ್ರ. 

ಬಾಬಣ್ಣನ ಕೊನೆಯ ದಿನಗಳನ್ನು ರೂಪಿಸುವಾಗ ಕಾದಂಬರಿಕಾರರು 
ತಮ್ಮ ವೇದನೆಯನ್ನೆಲ್ಲ ಹೆೊರಗೆಡಹಿದ್ದಾ ರೆ. ಆತ ತನ್ನ ಅಸಹಾಯ ವರಿಸ್ಥಿತಿ 
ಯಲ್ಲಿ ಬಾಣಂತಿ ಹೆಂಡತಿಯ ಮತ್ತು ಮಕ್ಕಳ ಹೊಟ್ಟೆ ತುಂಬಿಸಲು ಕಳವು 
ಮಾಡಬೇಕಾಗಿ ಬಂದು, ಅದರಿಂದಾಗಿ ಅವಮಾನಿತನಾಗಿ ತನ್ನ ಸಾವನ್ನು 
ತಾನೇ ತಂದುಕೊಳ್ಳುವ ಕೊನೆ ಅತ್ಯಂತ ಭಯಾವಹ ಮತ್ತು ಗಂಭೀರ. 
ಆದರಿದು ಸತ್ಯ. ಈ ರುದ್ರ ಚಿತ್ರಣದಲ್ಲಿ ಭಾರತದ ಕೋಟಿಗಟ್ಟಲೆ ಬಾಂಧವರೆ 
ಕೂಗು ಮೂಡಿದೆ. 

ಕಾದಂಬರಿಯ ಸಹಾಯಕ ಪಾತ್ರಗಳೆಲ್ಲವೂ ಚೆನ್ನಾಗಿ ಪೋಷಿಸಲ್ಪಟ್ಟಿವೆ. 
ಕಾದಂಬರಿಯ ಬೆಳವಣಿಗೆಗೆ ಸಹಾಯಕವಾಗಿಯೇ ಇವೆ. ಕಾದಂಬರಿಯ 
ಹೆಸರು ಮಾತ್ರ "ಅಶೋಕ ಚಕ್ರ? ಎಂದಿರುವುದು ಸರಿಯೆಂದು ಕಂಡುಬರು 


೫೨ 


ಮುನ್ನುಡಿಕಾರರು ಹೇಳಿದಂತೆ ಗ್ರಾಮ್ಯ ಗ್ರಾಂಧಿಕಗಳ ಜೆರಕೆಯಿಂದ: 
ಮಾತ್ರ ಕೆಲವು ಕಡೆಗಳಲ್ಲಿ ಹದಗೆಟ್ಟಿದೆ. ಇದೊಂದು ಕೊರತೆ 
ದ್ದರೆ ಕಾದಂಬರಿ ಇನ್ನೂ ಉತ್ತಮವಾಗಬಹುದಿತ್ತು. 
ಇಂಧ ಉತ್ತಮ ಕಾದಂಬರಿಯನ್ನು ಓದುಗರಿಗೆ ಒದಗಿಸಿಕೊಟ್ಟ, 
ರಾಯರಿಗೆ . . . ಎಲ್ಲರ ಕೃತಜ್ಞತೆಗಳು ಸಲ್ಲಬೇಕು. 


["ನುಡಿ'ಯ ಕೃಪೆಯಿಂದ.] 


೫೩ 


ಚಿಕ್ಕ ಮಹಾಕಾವ್ಯ: "ರಾಮಣ್ಣ ಮಾಸ್ತರು' 
ಇ ಅಧ 
ಪ್ರೊ. ಸ. ಸ. ಮಾಳವಾಡ ಎಂ. ಎ. ಧಾರನಾಡ 


“ಕನ್ನಡದಲ್ಲಿ ಇತ್ತೀಚೆಗೆ ಪ್ರಕಟವಾದ ಕಾದಂಬರಿಗಳಲ್ಲಿ "ನಿಸರ್ಗವು 
ಒಂದು ಸರ್ವೋತ್ಚಷ್ಟವಾದ ಕಾದಂಬರಿಯೆಂದು ಮನ್ನಿಸಲ್ಪಟ್ಟದೆ ಮ 
ಮಿರ್ಜಿ ಅಣ್ಣಾರಾಯರ ಈ ಕೃತಿಯಲ್ಲಿ ವಾಸ್ತವತೆ ಹಾಗೂ ಕಲೆಗಳು 
ಹಾಸುಹೊಕ್ಕಾಗಿವೆ. ಇದು ಜೀವನದ ಸತ್ಯಪೂರ್ಣ ಮತ್ತು ಮನೋ 
ಮೇಧಕ ದಿಗ್ನರ್ಶನವಿದ್ದಂತಿದೆ”.* ಎಂದು "ನಿಸರ್ಗವನ್ನು ವಿಮರ್ಶಿ 
ಸಿದ ಪ್ರೊ. ಮಾಳವಾಡರವರು "ರಾಮಣ್ಣ ಮಾಸ್ತರು? ಕೃತಿಗೆ "ಮುನ್ನು 
ಡಿಯ ಮಂಗಲತಿಲಕವನ್ನಿಟ್ಟು ಹರಸಿದ್ದಾರೆ'. ಅದು ಹೀಗಿದೆ: 


ಸಾಹಿತಿಯು ತಾನು ಸರಿಯಾಗಿ ಅರಿತ ಅನುಭವವನ್ನು ತಾನು ವಡೆದ 
ಪ್ರಚೋದನೆಯಿಂದ ಸಾಹಿತ್ಯಕ್ಕೆ ಇಳಿಸಿದರೆ ಕೃತಿಯು ಹಿತಕಾರಿಯಾಗುವ 
ದೆಂದು ನಂಬುವವರಲ್ಲಿ ನಾನೊಬ್ಬ. ಅಂತಹ ಅನುಭವದ ತೀವ್ರವಾದ 
ಪ್ರಚೋದನೆಯಿಂದ ರೂಪುಗೊಂಡ ಈ ಕೃತಿಯು ಸಹಜ ಸೌಂದರ್ಯ 
ದೊಂದಿಗೆ ಕೂಡಿ ಪರಿಣಾಮಕಾರಿಯಾಗಿದೆ. ತನಗೆ ಸಲ್ಲದ ಅನುಭವದ 
ಚಿತ್ರ ಕೃತಕವಾಗಿರುವಂತೆ ಉದ್ದಿಷ್ಟ ಕಾರ್ಯದಲ್ಲಿ ಸಫಲತೆಯನ್ನು ವಡೆ 
ಯುವದಿಲ್ಲ. "ರಾಮಣ್ಣ ಮಾಸ್ತರು? ಕಾದಂಬರಿ ಇಂತಹ ದೋಷಕ್ಕೆ ವಕ್ಕಾ 
ಗಿಲ್ಲ. ಅಂತೆಯೇ ಇದು ಸಫಲ ಕೃತಿಯಾಗಿದೆ. 

ಪ್ರಾಧಮಿಕ ಶಾಲೆಯ ಶಿಕ್ಷಕನ ಬಾಳಿನ ಗೋಳಿನ ಚಿತ್ರವೇ ಈ 
ಕಾದಂಬರಿ. ಉದಾತ್ತ ಆದರ್ಶ, ಅನುಕೂಲತೆಗಳ ಅಭಾವ, ಅಡೆತಡೆಗಳ 
ಪ್ರಾಬಲ್ಯ ಈ ಸುಳಿಯಲ್ಲಿ ಸಿಕ್ಕವ ರಾಮಣ್ಣ ಮಾಸ್ತರ. ಅಣ್ಣಾ ರಾಯ 
ಮಾಸ್ತರರೂ ಅದೇ ಗುಂಪಿಗೆ ಸೇರಿದವರು. ಆದುದರಿಂದ ಇಲ್ಲಿಯ ಚಿತ್ರ 


* Nisarga has been hailed as one of the best novels 
produced recently in Karnataka , . . . We have in Shri Mirji 
Annarao’s novel realism blended withart, a faithful but 
attractive representation of life. 

—§. 5. MaLwaD. 
—The 770408 P. ೫, 77. June 1947. 


೫೪ 


ನಿರ್ದುಷ್ಟವಾಗಿದೆ. ನಮ್ಮ ಸಮಾಜದಲ್ಲಿ ಪ್ರಾಥಮಿಕ ಶಾಲೆಯ ಶಿಕ್ಷಕನ 
ಜೀವನ, ಸ್ಥಾನ ಮೇಲ್ಮಟ್ಟಿದಲ್ಲಿ ಇಲ್ಲ. ಆತನ ಮೈ ಮುದುಡುವ ಇರುವಿಕೆ 
ಹಾಸ್ಯಾಸ್ಪದವಾಗಿದೆ. ಆದರೂ ಮುಂಬಯಿ ಪ್ರಾಂತದಲ್ಲಿ ಲ್ಲ ವ್ಯಾಪಿಸಿದ 
ಶಿಕ್ಷಕರ ಸಂಪು ನಮ್ಮ ದೇಶದ ೧೯೪೨-೪೭ರ ಇತಿಹಾಸದಲ್ಲಿ ಮಾಸ್ತರ 
ವರ್ಗಕ್ಕೆ ಒಂದು ಮಹತ್ವದ ಸ್ಥಾನವನ್ನು ದೊರಕಿಸಿಕೊಟ್ಟಿತು. ಇಲಿ 
ಯಂತಿದ್ದ ಶಿಕ್ಚಕ ಆಗ ಹುಲಿಯಂತೆ ತೋರಿದ. ಆ ಸಂಘಟನೆಗೆ ಬೆರಗಾಗ 
ದವರೇ ಇಲ್ಲ. ಆ ಸಂಪಿನ ಬಿರುಗಾಳಿಗೆ ಸಿಕ್ಕ ಒಂದು ತರಗೆಲೆಯ ಚಿತ್ರ ಈ 
ಕಾದಂಬರಿಯಲ್ಲಿದೆ. ಅದರೊಂದಿಗೆ ಹಳ್ಳಿಯ ಮಾಸ್ತರನ ಜೀವನಕ್ಕೆ ಅಂಟಿ 
ಕೊಂಡು ಬಂದ ಹಳ್ಳಿಯ ಕುಲಕರ್ಣಿ, ವಂಚ, ಸಿರಿವಂತ ರೈತ, ಶೆಟ್ಟರು, 
ಹೆಡ್‌ಮಾಸ್ತರ ಇವರ ವಾತ್ರ ಪ್ರದರ್ಶನವೂ ಇದೆ. 

ಸಹಜವೂ ಸ್ವಾರಸ್ಯಕರವೂ ಆದ ಸಂಭಾಷಣೆಯೇ ಈ ಕಾದಂಬರಿಯ 
ಜೀವಾಳ. ಮೊದಲಿನಿಂದ ಕೊನೆಯ ವರೆಗೂ ಅಂತಹ ಸಂಭಾಷಣೆಯಿಲ್ಲಿದೆ. 
ಅಲ್ಲಲ್ಲಿ ವರ್ಣನೆಯ ತುಣುಕುಗಳೂ ಬಂದಿವೆ. ರಾಮಣ್ಣ ಮಾಸ್ತರರ 
ಸಾಯಕಲ್‌ ಮೇಲಿನ ಪ್ರವಾಸದಲ್ಲಿ ಉತ್ಪ್ರೇಕ್ಸಾಲಂಕಾರದ ರೀತಿ ಕಂಡು 
ಬರುತ್ತಿದೆ... ಈ ಕಾದಂಬರಿಯ ಸಂಭಾಷಣೆ, ವರ್ಣನೆಗಳು ಲೇಖಕರ 
ಲೇಖನ ಕಲೆಯ ಮಾದರಿಯನ್ನು ತೋರುವಂತಿವೆ. 

ನಿಸರ್ಗ ಕಾದಂಬರಿಯ ಹರವು ದೊಡ್ಡದು; ಸಮಸ್ಯೆ ಆಳವಾಗಿರುವಂತೆ 
ನಿಸರ್ಗಕೃತವೂ ಅಹುದು. ಹಳ್ಳಿಯ ಮಾಸ್ತರನ ಜೀವನದ ವ್ಯಾಪ್ತಿ ಸಣ್ಣದೇ 
ಸರಿ, ಇಲ್ಲಿಯ ಸಮಸ್ಯೆ ಮನುಷ್ಯಕೃತವೂ ಅಹುದು. ನಿಸರ್ಗಕೃತ 
ಸಮಸ್ಯೆಯನ್ನು ಕುರಿತು ನಿಟ್ಟುಸುರು ಬಿಡುವುದಾದರೆ ಮನುಷ್ಯಕೃತ ಸಮ 
ಸೈಯ ಬಗೆಗೆ ಸಂತಾವ ಸೂಚಿಸಬೇಕಾಗುತ್ತದೆ. ಆ ಕಾರ್ಯ ಇಲ್ಲಿ 
ನಡೆದಿದೆ. "ನಿಸರ್ಗ? ಕಾದಂಬರಿಯ ಭಾಷೆಯಲ್ಲಿ ನಿಸರ್ಗದ ರೀತಿಯಿದ್ದರೆ 
ಮಾಸ್ತರನ ಜೀವನದಲ್ಲಿ ಸ್ವಲ್ಪ ತಿದ್ದಿ ಮಾತನಾಡುವ ಭಾಷೆಯಿದೆ. ಆದರೂ 
ದೇಸಿಯ ಚೆಲುವನ್ನು ಕಾಯ್ದು ಕೊಳ್ಳಲಾಗಿದೆ. ಜೈನರ ಮನೆಮಾತಿನ 
ಸ್ವಾರಸ್ಯವೂ ಅಲ್ಲಲ್ಲಿ ಹಣಕಿಹಾಕಿದೆ. 

ಹಳ್ಳಿಯ ಜೀವನ, ಪಾತ್ರವನ್ನು ಕೆತ್ತುವಲ್ಲಿ ವಳಗಿದ ಅಣ್ಣಾರಾಯರ 
ಕೈಯು ಇಲ್ಲಿ ರಾಮಣ್ಣ ಮಾಸ್ತರ, ಇಂದಿರೆ, ಸಕ್ಕವ್ವ ಮುದುಕಿ, ಭರಮಪ್ಪ, 
ಭೀಮವ್ವ, ಸಿದ್ದವ್ವ, ವಂಚರು, ಇವೇ ಮೊದಲಾದ ವಾತ್ರಗಳನ್ನು ಚಿತ್ರಿಸಿದೆ. 


ಈ ಪಾತ್ರಗಳಲ್ಲೆ ಲ್ಲ ಜೀವಕಳೆಯಿದೆ; ಸ್ವಾಭಾವಿಕತೆಯಿದೆ. ಶ್ರೀ ಮಿರಜಿ 
ಅಣ್ಣಾರಾಯರು, ಗೋರೂರರು, ಕಾರಂತರು, ಹಿ. ಈಶ್ವರನ್ನರು ಸಾಹಿತ್ಯ 
ಕ್ಲೇತ್ರದಲ್ಲಿ ಪದಾರ್ವಣೆ ಮಾಡುವದಕ್ಕೆ ಮೊದಲು, ನಮ್ಮ ಸಾಹಿತ್ಯ ವ್ರನಂಚದ 
ಪಾತ್ರರಚನೆಯು ಅಪೂರ್ಣವಾದಂತಿತ್ತು. ನಮ್ಮ ದೇಶದ ಬಹುಭಾಗವಾದ 
ಹಳ್ಳಿಯ ಜೀವನದ ವಾತ್ರಗಳ ಯಧಾರ್ಧ ಚಿತ್ರಣದ ಕೊರತೆ ತೋರುತ್ತಿತ್ತು. 
ಶ್ರೀ ಗೋರೂರರ ಪಾತ್ರರಚನೆ ಕರ್ಣಾಟಕದ ಒಂದು ಭಾಗದ ಹಳ್ಳಿಯ 
ಪಾತ್ರಗಳನ್ನು ಕಾರಂತರು ಇನ್ನೊಂದು ಭಾಗದ ವಾತ್ರಗಳನ್ನು ಸಾಹಿತ್ಯ 
ಲೋಕಕ್ಕೆ ತಂದರೂ ಉತ್ತರ ಕರ್ಣಾಟಿಕದ ಹಳ್ಳಿಯ ಜೀವನದಲ್ಲಿ ಸಮರಸ 
ರಾದವರ ಲೆಕ್ಕಣಿಕೆಯು ಅಂತಹ ಪಾತ್ರಗಳನ್ನು ಚಿತ್ರಿಸುವ ಕಾರ್ಯವು 
ಉಳಿದಿತ್ತು. ಈಚೆಗೆ ಆ ಕೊರತೆ ಕೆಲವಂಶದಲ್ಲಿ ತುಂಬಿ ಬರಹತ್ತಿದೆ. 
ಈ ಕಾದಂಬರಿಯಲ್ಲಿ ಹಳ್ಳಿಯ ಜೀವನದ ಒಂದು ಪ್ರಾತಿನಿಧಿಕ ಚಿತ್ರ ಕಂಡು 
ಬರುತ್ತಿದೆ. ಇಲ್ಲಿಯ ವಾತ್ರಗಳ ವಾಸ್ತವತೆಯನ್ನು ಹಳ್ಳಿಯಿಂದಲೇ ಬಂದ 
ನಾನಂತೂ ಮನಸಾರೆ ಮೆಚ್ಚಿಕೊಂಡಿದ್ದೇನೆ. ಆಆ ಪಾತ್ರಗಳನ್ನು ಅರ್ಧ 
ವತ್ತಾಗಿ ಚಿತ್ರಿಸಲಾಗಿದೆ. ಅಲ್ಲದೆ ನಮ್ಮ ಕೌಟುಂಬಿಕ ಜೀವನದ "ಚಿರಂತನ 
ತ್ರಿಕೋಣ'ವಾದ, ತಾಯಿ, ಮಗ, ಸೊಸೆಯರ ಸಮಸ್ಯೆಯು ಸ್ವಲ್ಪದರಲ್ಲಿ 
ಯಾದರೂ ಸ್ವಾರಸ್ಯ ಪೂರ್ಣವಾಗಿ ಬಂದಿದೆ. ಶಿಕ್ಟಕರ ಸಂಪಿನ ಪ್ರಾಸಂಗಿಕ 
ಚಿತ್ರದೊಂದಿಗೆ ಕಂಟ್ರೊಲ್‌, ಬ್ಲಾಕ್‌ಮಾರ್ಕೇಟ್‌, ಹಳ್ಳಿಯ ರಾಜಕಾರಣ 
“ಇವೂ ಸೇರಿಕೊಂಡಿವೆ. ವ್ರಚಾರದ ಉದ್ದೇಶವಿಲ್ಲದಿದ್ದರೂ ಯಧಾರ್ಧವಾದ 
ಚಿತ್ರವನ್ನೇ ಕೊಟ್ಟು, ಸಾಹಿತ್ಯಕೃತಿಯನ್ನು ಆಕರ್ಷಕ ಮಾಡಬಹುದೆಂಬು 
ದಕ್ಕೆ "ರಾಮಣ್ಣ ಮಾಸ್ತರು' ಕಾದಂಬರಿಯು ಒಂದು ಉದಾಹರಣೆಯಾಗ 
ಬಲ್ಲದು. "ನಿಸರ್ಗ' ಕಾದಂಬರಿಯ ವ್ಯಾಪ್ತಿಯು ದೊಡ್ಡದಾಗಿರುವಂತೆ ಆ 
ಕಥೆಯ ಕಾಲಾವಧಿಯೂ ವಿಸ್ತಾರವಾದುದು. ಇಲ್ಲಿಯ ಕ್ಷೇತ್ರ ಸಣ್ಣದು; 
ಕಾಲಾವಧಿಯೂ ಚಿಕ್ಕದು. ಆರೇಳು ದಿನಗಳ ಘಟನೆಗಳನ್ನೇ ಇಲ್ಲಿ ಪೋಣಿಸಿ 
ಕೊಳ್ಳಲಾಗಿದೆ. ಗ್ರಂಧಕರ್ತರು ಅವಧಿಯ ಐಕ್ಯವನ್ನು ಜಾಣ್ಮೆಯಿಂದ 
ಸಾಧಿಸಿದ್ದಾರೆ. ಕಾರಂತರ "ಮುಗಿದ ಯುದ್ಧದಲ್ಲಿ ಅಚ್ಯುತನ ಜೀವನದ 
ವಿಶಾಲ ಭಾಗ ಬಂದಿದೆ. ಇಲ್ಲಿ ರಾಮಣ್ಣ ಮಾಸ್ತರರ ಜೀವನದ ಕೆಲವೊಂದು 
"ಅಂಶವನ್ನೇ ಕೇಂದ್ರೀಕರಿಸಿಕೊಳ್ಳಲಾಗಿದೆ. ಅವಧಿಯ ಐಕ್ಯಸಾಧನೆಗೆ ಅದು 
ಸಹಾಯಕಾರಿಯೂ ಆಗಿದೆ. 


ಇಹ 


ಸಂಪು ಪ್ರಾಸಂಗಿಕ; ಮಾಸ್ತರರ ಜೀವನದ ಸಮಸ್ಯೆ ಮನುಷ್ಯಕೃತ- 
ಅಂತೆಯೇ ಅವುಗಳ ನಿವಾರಣೆ ಕಾಲಾನುಕ್ರಮದಲ್ಲಿ ನಡೆಯಬಹುದು. ಆದರೆ 
ರಾಮಣ್ಣ ಮಾಸ್ತರರ ಹೆಂಡತಿ ಇಂದಿರೆಯ ಮಾತ್ರ ನಮ್ಮ ಮನದಲ್ಲಿ ಬಹುಕಾಲ 
ಅಚ್ಚಳಿಯದೆ ಉಳಿಯುವಂತೆ ಮೂಡಿಬಂದಿದೆ. ರಾಮಣ್ಣ ಮಾಸ್ತರರ 
ಆದರ್ಶವನ್ನು ನಾವು ಮೆಚ್ಚಬಹುದು. ಆದರೆ ಆತನು ತನ್ನ ಹಾಗೂ ತನ್ನ 
ವರ್ಗದ ಬಗೆಗೆ ಪುನಃ ಪುನಃ ವ್ಯಕ್ತವಡಿಸುವ ವಿಚಾರಗಳಲ್ಲಿ ಆತ್ಮವ್ರತಿಷ್ಠೆ 
ಹೆಚ್ಚಾಗಿರುವಂತೆಯೂ ಅನಿಸುತ್ತಿದೆ. ನಮ್ಮ ಸಮಾಜದಲ್ಲಿ ಮಾಸ್ತರನ 
ಸ್ಲಾನ ಉಚಿತವಾದ ಮಟ್ಟದಲ್ಲಿ ಇಲ್ಲವೆಂಬುದೇನೋ ನಿಜ. ಆದರೆ ಅದಕ್ಕೆ 
ಮಾಸ್ತರರ ಹೊಣೆಗಾರಿಕೆಯೂ ಇರಬಹುದೇನೋ? ಅಡೆತಡೆಗಳಿರುವುದೂ 
ನಿಜ. ಆದರೂ ತನ್ನ ಅನುಭವವನ್ನು, ಜ್ಞಾನವನ್ನು ಬೆಳಿಸಿಕೊಳ್ಳುವ 
ಹೋರಾಟ ನಡೆಯಿಸಿ ತಾನೂ ಮೇಲಕ್ಕೇರಬಲ್ಲೆ ನೆಂಬ ಆತ್ಮಜಾಗ್ರತಿ ಆತನಲ್ಲಿ 
ಬೇಕಷ್ಟೇ. ಸಾಲೆಯ ಮಾಸ್ತರರ ವರ್ಗದಲ್ಲಿಯೇ ಮಿರಜಿ ಅಣ್ಣಾರಾಯ 
ರಂತಹರೂ ಇರುವಾಗ ಮಾಸ್ತರನ ಅಲ್ಪತಾಭ್ರಾಂತಿ (nferiority 
Complex)ಗೆ ಕಾರಣ ಉಳಿಯುವದಿಲ್ಲ. ಆದರೂ ಒಡನೆಯೇ ಕನ್ನಡ 
ಶಾಲಾ ಶಿಕ್ಷಕರಲ್ಲಿ ಅಣ್ಣಾರಾಯರಂತಹರ ಪ್ರಮಾಣವೆಷ್ಟು? ಎಂಬ ಪ್ರಶ್ನೆಯೂ 
ನಮ್ಮ ಮನದಲ್ಲಿ ಸುಳಿಯುತ್ತಿದೆ. ಈ ಪ್ರಶ್ನೆಗೆ ಉತ್ತರವನ್ನೀಯಲು ಶಿಕ್ಷಕರು 
ಮುಂದೆ ಬರುವುದಾದರೆ ಈ ಕೃತಿಯೂ ಸಾರ್ಧಕವಾದೀತು. 

ಹಳ್ಳಿಯ ಸಾಲೆಯ ಮಾಸ್ತರನು ಕಾದಂಬರಿಯ ನಾಯಕ ಪಟ್ಟಿವನ್ನು 
ಎರಡನೆಯ ಸಲ ಏರಿದುದಕ್ಕೆ ಶಿಕ್ಬಕರು-- ವಿಶೇಷತಃ ಉತ್ತರ ಕರ್ನಾಟಕ 
ದವರು ಹೆಮ್ಮೆ ವಟ್ಟುಕೊಳ್ಳಬಹುದು. ತಮ್ಮ ಜೀವನದ, ಅನುಭವದ 
ತಿರುಳಿನಂತಿರುವ ಈ ಕಾದಂಬರಿಯನ್ನು ಅವರು ಮೆಚ್ಚಿ ಕೊಳ್ಳಬಲ್ಲರು. 
ಇತರರಿಗೂ ಈ ಅನುಭವದಿಂದ ಮೆಚ್ಚುಗೆಯಾದೀತು. "ರಾಮಣ್ಣ ಮಾಸ್ತರು” 
ಕಾದಂಬರಿ ಹಳ್ಳಿಯ ಸಾಲೆಯ ಮಾಸ್ತರರ ಒಂದು ಚಿಕ್ಕ "ಮಹಾಕಾವ್ಯ. 


೫೭ 


ಮಿರ್ಜಿಯವರ ಮೂರು ಕಾದಂಬರಿಗಳು 


ಶ್ರೀ. ಟ. ೫. ಪಾಟೀಲ ಬಿ.ಎ., ಜಿ.ಟಿ, ಜಮಖಂಡಿ. 


ಕನ್ನಡ ನಾಡಿನ ಸುಪ್ರಸಿದ್ದ ಕವಿಗಳೂ ವಿಮರ್ಶಕರೂ ಆದ ಪ್ರೊ. 
ವ್ಹಿ. ಸೀತಾರಾಮಯ್ಯನವರು ಮಿರ್ಜಿ ಅಣ್ಣಾರಾಯರ "ರಾಷ್ಠ-ವುರುಷ' ಎಂಬ 
ರಾಜಕೀಯ ಕಾದಂಬರಿಯನ್ನು ವಿಮರ್ಶಿಸುತ್ತ ಹೀಗೆ ನುಡಿದರು: “ಈ ಶ್ಲೇತ್ರ 
ದಲ್ಲಿ--ಇದೇ ಹಿನ್ನೆಲೆ ಹಾಗೂ ರೀತಿಗಳಲ್ಲಿ ಈ ಮೊದಲೇ ಕೆಲವು ಲೇಖಕ 
ರಿಂದ ಒಳ್ಳೆಯದಾಗಿಯೋ ಅಪೂರ್ಣವಾಗಿಯೋ ಕೃತಿ ನಿರ್ಮಿಸಲ್ಪಟ್ಟಿವೆ. 
ಆದರೆ ಇಲ್ಲಿಯ ಪ್ರಸಂಗಗಳಲ್ಲಿಯ ವ್ಯಕ್ತಿಗಳ ಹುಮ್ಮಸ್ಸು ಮತ್ತು ಜೋಕುಗಳು 
ಮಿ. ಮಿರ್ಜಿಯವರ ಸ್ವಂತದ್ದೇ ಆಗಿವೆ. ಹಳ್ಳಿಯ ಜೀವನ ಹಾಗೂ 
ಮುಂಬಯಿ ಜೀವನಗಳ ಚಿತ್ರವು ಸ್ವಾಭಾವಿಕವಾಗಿ ಬಂದಿದೆ.?* ಇಂಧ 
ಹಿರಿಯರೆಲ್ಲ ಅಣ್ಣಾರಾಯರ ರಾಜಕೀಯ ಕಾದಂಬರಿಗಳನ್ನು ಕುತೂಹಲದಿಂದ 
ಸ್ವಾಗತಿಸಿದುದರಿಂದ ಒಂದಾದ ನಂತರೆ ಒಂದರಂತೆ ಮತ್ತೆ ಮೂರು ರಾಜಕೀಯ 
ಕಾದಂಬರಿಗಳನ್ನು ಮಿರ್ಜಿಯವರು ಕನ್ನಡ ಸಾಹಿತ್ಯವ್ರವಂಚಕ್ಕೆ ನೀಡಿದರು. 
ಅವು ಪ್ರತಿಸರಕಾರ, ಭಸ್ಮಾಸುರ, ಸಮ್ರಾಟ್‌ ಶ್ರೇಣಿಕಗಳೆಂದು ಪ್ರಸಿದ್ಧ 
ವಾಗಿವೆ. ಈ ಮೂರೂ ಕಿರುಕಾದಂಬರಿಗಳಿಗೆ ರಾಜಕೀಯ ಹಿನ್ನೆಲೆಯುಂಟು. 
ಇಷ್ಟೇ ಅಲ್ಲ, ರಾಜಕೀಯ ಪ್ರಸಂಗಗಳನ್ನೇ ವಸ್ತುವಾಗಿ ಇಟ್ಟುಕೊಂಡು 
ಬರೆದವುಗಳಾಗಿವೆ. ಇವುಗಳಲ್ಲಿ ಮೊದಲಿನವೆರಡು ಭಾರತದ ಈ ಶತಮಾನದ 
ರಾಜಕೀಯ ಜೀವನಕ್ಕೆ ಸಂಬಂಧಿಸಿದ್ದರೆ "ಸಮ್ರಾಟ್‌ ಶ್ರೇಣಿಕ' ಎರಡೂವರೆ 
ಸಾವಿರ ವರ್ಷಗಳ ಹಿಂದಿನ ರಾಜಕೀಯ ಜೀವನವನ್ನು ಚಿತ್ರಿಸುತ್ತದೆ. 
ಅದರಿಂದ ಈ ಮೂರೂ ಕೃತಿಗಳನ್ನು ಕೂಡಿಯೇ ವರಿಚಯ ಮಾಡಿಕೊಡಲು 
ಇಲ್ಲಿ ಯತ್ನಿಸಲಾಗಿದೆ. 


* Much of this field—in background and process— has 
already been treated, well or ill, by other writers. But the 
stress and drive of personality behind things here is Mr. 
Mirji’s own. Life in the villages and in Bombay 1s truly 
rendered. 

—V. 574೬೫೬1714೫. 
—The Indan P. E. N. Aprul 1948, 


೫೮ 


"ಪ್ರತಿಸರಕಾರ'ವನ್ನು ಪ್ರಕಟಿಸುತ್ತ ಧಾರವಾಡದ ಲಲಿತ ಸಾಹಿತ್ಯ 
ಮಾಲೆಯವರು “ಅಗಷ್ಟ ೧೯೪೨ರ ನಂತರ ಸಾತಾರೆ ಜಿಲ್ಲೆಯಲ್ಲಿ ನಡೆದ 
ಸ್ವಾತಂತ್ರ್ಯಯುದ್ಧದ ವಿಶಿಷ್ಟ ಚಳುವಳಿಯನ್ನು ನಿರೂಪಿಸುವ ಸ್ವಾರಸ್ಯಪೂರ್ಣ 
ವಾದ ಕಥಾನಕ, ಈ ಕೃತಿ. ಆ ಸುತ್ತಿನ ನಾಡಿಗೆ ಪ್ರತಿಸರಕಾರವನ್ನೇ 
ಸ್ಥಾಪಿಸಿ ಆಡಳಿತ ನಡೆಸಿದ ಕಾರಣದಿಂದ ಈ ಹೋರಾಟ "ವ್ರತಿಸರಕಾರ?ದ 
ಹೋರಾಟವೆಂದು ಪ್ರಸಿದ್ಧವಾಯಿತು. ಈ ಹೋರಾಟದ ವಿರೋಧಿಗಳ 
ಕಾಲಿಗೆ ವತ್ರೆ ಬಡೆಯುವ ಶಿಕ್ಷೆಯನ್ನು ಪ್ರತಿಸರಕಾರದವರು ಅನುಸರಿಸಿದ 
ಕಾರಣದಿಂದ ಈ ಹೋರಾಟಕ್ಕೆ "ಪ್ರತಿಸರಕಾರ'ದ ಹೋರಾಟವೆಂದೂ 
ಕರೆದರು... . ಈ ಹೋರಾಟವನ್ನು ಒಂದು ವಿಶಿಷ್ಟ ಕಧನತಂತ್ರದಿಂದ 
ಹೆಣೆದು ಶ್ರೀ ಮಿರ್ಜಿ ಅಣ್ಣಾರಾಯರು ಈ ಕಾದಂಬರಿಯನ್ನು ರಚಿಸಿದ್ದಾರೆ” 
ಎಂದು «ಅರಿಕೆ? ಮಾಡಿಕೊಂಡಿದ್ದಾ ರೆ. ನಿಜವಾಗಿಯೂ ಅವರು ಹೇಳುವಂತೆ 
ಈ ಕಾದಂಬರಿಯ ತಂತ್ರವು ಕನ್ನಡ ಸಾಹಿತೃಪ್ರವಂಚಕ್ಕೇನೇ ಹೊಸದಾಗಿದೆ. 
ಒಂದೇ ಒಂದು ದಿನದಲ್ಲಿ ಬೆಳಗಿನಲ್ಲಿ ಆರಂಭವಾದ ಕಥೆ ನಾಯಂಕಾಲಕ್ಕೆ 
ಮುಗಿಯುತ್ತದೆ. ಆದರೆ ಅದು ಚಿತ್ರಿಸುವ ಕಧಾನಕದ ಕಾಲಾವಧಿಯು. 
ಸುಮಾರು ಮೂರು ವರ್ಷಗಳದ್ದಾಗುತ್ತದೆ. ಮನಸ್ಸಿನ ವಿಚಾರತರಂಗ್ಕ 
ದಿನಚರಿಯ ವುಟಗಳು, ವತ್ರಗಳು ಇವೆಲ್ಲ ಸಾಹಿತ್ಯೃಪ್ರಕಾರಗಳನ್ನು ಉಪ 
ಯೋಗಿಸಿ, ಇಲ್ಲಿಯ ಕಧೆಯನ್ನು ಹೆಣೆಯಲಾಗಿದೆ. ಬಹು ಕುತೂಹಲಕಾರಿ 
ಯಾಗಿ ಕಥೆ ಮುಂದುವರಿದಿದೆ. ಇದು ಜನಾಂಗದಲ್ಲೆದ್ದ ಕ್ರಾಂತಿಯನ್ನು 
ಚಿತ್ರಿಸುವ ಕೃತಿಯಾದರೂ ವಾತ್ರಸೃಷ್ಟಿಯಲ್ಲಿ ಲೇಖಕರು ತಮ್ಮ ಕೌಶಲ್ಯವನ್ನು 
ವ್ಯಕ್ತವಡಿಸದೆ ಇಲ್ಲ. ಇದನ್ನೆಲ್ಲ ವಿಮರ್ಶಿಸುತ್ತ ಬೆಂಗಳೂರಿನ "ಸುಜೋಧ?'ವು 
“ಶ್ರೀಮಾನ್‌ ಅಣ್ಣಾರಾಯರ ಲೇಖನಿ ಈ ಬಗೆಯ ಸ್ವತಂತ್ರ ಕಾದಂಬರೀ 
ಲೇಖನಕ್ಕೆ ಚೆನ್ನಾಗಿ ಅನುಭವಗೊಂಡು ವಳಗಿದೆ.. . ಇವರ ಈ ರಚನೆಯು 
ಶ್ಲಾಘ್ಯವಾಗಿದೆ”* ಎಂದು ಉಸುರಿದೆ. ಇದೊಂದು ಉದ್ವೇಗಪೂರ್ಣ ಪರಿಸ್ಥಿತಿ 
ಯನ್ನು ಚಿತ್ರಿಸುವ ಕಲಾಕೃತಿಯಾಗಿದೆ. 

ಭಾರತೀಯರ ಜೀವನದಲ್ಲಿ, ಇಂಧದೇ ಉದ್ವೇಗವೂರ್ಣವಾದ 
ಪ್ರಸಂಗವು ಮಹಾತ್ಮ್ಮಾ ಗಾಂಧೀಜಿಯವರ ಕೊಲೆಯ ತರುವಾಯ ಉದ್ಭವಿ 
ನಿತು. ಆಗ ಜನತೆ ಮನೆಹಿರಿಯನನ್ನು ಕಳೆದುಕೊಂಡ ಮಕ್ಕಳಂತೆ ದಿಕ್ಕು 


* ಸುಬೋಧ ಮೇ ೧೯೪೮. 


೫೯ 


1... ದುಃಖ, ದುಮ್ಮಾನ, ದುಗುಡ ಅದರೊಡನೆಯೇ ತ್ತೇಷ, 
ಬ್ರೀಧ, ಆನೇಶಗಳೂ ಜನರ ಹೃದಯದಲ್ಲಿ ಭುಗಿಲ್ಲೆಂದು ಎದ್ದುವು. ಆಗ 
A ಬಿರುಗಾಳಿಗೆ ಸಿಕ್ಕ ತರಗೆಲೆಯಂತೆ ಆಗಿದ್ದಿತು. ಸುತ್ತಿದಂತೆ ಸುಳಿಯು 
ವುದು. ಎಳೆದತ್ತ ಜೋಲಿಹೊಡೆಯುತ್ತ ಹೋಗುವುದು. ಇಂಧ ಉಲ್ಬ 
ಣಾವಸ್ಥೆ ಯ ಲಾಭವನ್ನು ನಾಡಿನೊಳಗಿನ ಕೆಲವು ಪುಂಡರು ತಕ್ಕೊಂಡು, 
ಮಹಾತ್ಮ ರ ಕೊಡೆಯನ್ನೇ ಕಾರಣವನ್ನಾ ಗಿಟ್ಟು ಕೊಂಡು, ಕೆಲವು ಕಡೆಗೆ 
ಬ್ರಾ ಹ್ಮಣರ ಮನೆಗಳನ್ನು. ನುಡುವದು, MR ಇಂಧ ಹೇಯಕೃತ್ಯ 
ಗಳನ್ನು ಮಾಡಿದರು. ps ವೈಯಕ್ತಿಕ ದ್ವೇಷಗಳನ್ನು ನಾಧಿಸಿದರು. 
ಈ ವರಿಸ್ಸಿತಿಯ ಚಿತ್ರಣವನ್ನು ಶ್ರೀ ಮಿರ್ಜಿ ಅಣ್ಣಾರಾಯರು "ಭಸ್ಮಾಸುರ? 
ಕಾದಂಬರಿಯಲ್ಲಿ ಬರೆದಿದ್ದಾರೆ ಪೌರಾಣಿಕ ವ್ಯಕ್ತಿಯಾದ ಭಸ್ಮಾಸುರನು 
ಶಿವನಿಂದ ವರವನ್ನು ವಡೆದು, ಲೋಕಕಂಟಕನಾದ ಕಥೆಯನ್ನು ಇಲ್ಲಿ ರೂಪಕ 
ದಂತೆ ಬಹಳ ಚತುರತೆಯಿಂದ ಲೇಖಕರು ಬಳಸಿಕೊಂಡಿದ್ದಾರೆ. ಅಧಮರ್ಧ 
ಕಾಂಗ್ರೆಸಿಗರು, ಸ್ವಾತಂತ್ರ್ಯವನ್ನು ನೆಂಪಾದಿಸಿದ ವೀರರೆಂದು ತಾವು ಭಾವಿಸಿ, 
ಜನತೆಯಲ್ಲಿಯ ಗಾಂಧಿನಿಷ್ಠೆಯ ದುರುವಯೋಗ ಮಾಡಿಕೊಂಡು ಭನ್ಮಾಸುರ 
ನಂತೆ ವರ್ತಿಸಿದರು. ಇದರ ಸುಂದರ ಕಥೆಯೇ ಇಲ್ಲಿದೆ. ಇದನ್ನು ವಿಮರ್ಶೆ 
ಕರು "ಒಂದು ನೀಳ್ಗ ತೆ'ಯಂತಿದೆ ಎಂದು ಹೇಳಿ, ಸಧ್ಯಕ್ಕಿನ ನುಡಿನ ಸಾರ್ವ 
ಜನಿಕ ಜೀವನವನ್ನೂ ರಾಜಕೀಯ ಪ್ರಸಂಗವನ್ನೂ ಒಡಮೂಡಿಸುವ ಕೃತಿ 
ಯೆಂದಿರುವರು.* 'ಭಸ್ಮ್ರಾಸುರ' ವೊಂದು ಸಂದರ್ಭಚಿತ್ರವನ್ನು ಕೊಡುವ 
ಸುಂದರ ಕೃತಿಯಾಗಿದೆಯೆನ್ನಲಡ್ಡಿ ಯಿಲ್ಲ. 

ಇನ್ನು ಮೂರನೆಯದಾದ "ಸಮ್ರಾಟ್‌ ಶ್ರೀಣಿಕ'ವೆಂಬ ಕಾದಂಬರಿಯು 
ಐತಹಾಸಿಕವಾದರೂ ಭಾರತದ ಇವ್ಸತ್ತೈದು ನೂರು ವರ್ಷಗಳ ಹಿಂದಿನ 
Tho theme of BHASMASURA, a short-long story or a 
novelette by Mirji Anna Rao of North Karnatak, the author 
of several similar efforts, is political and topical. It depicts 
the present state of public life in the interior of the country. 
.« The work is didactic, drawing attention to current abuses, 
and mirroring the gropings after better things by the thinking 

part of soeiety. —M. A. Vexxata Rao. 
—The Indan P. BE. N. February 1950. 


೬೦ 


ರಾಜಕೀಯ ಸ್ಸಿತಿಯನ್ನು ಚಿತ್ರಿಸುತ್ತದೆ. ವೈಶಾಲಿಯ ಗಣರಾಜ್ಯ ಸಂಘದ 
ನಾಯಕ ಚೇಟಕ, ಅಂದಿನ ಸಡಾ ಪ್ರತಿನಿಧಿ. ಮಗಧದ 
ಸಮ್ರಾಟ್‌, ಬಿಂಬಿಸಾರ (ಶ್ರೀಣಿಕ) ಸಾಮ್ರಾಜ್ಯವಾದದ ಪ್ರತಿನಿಧಿ. ಒಬ್ಬ 
ಜಿ ನ ಇನ್ನೊ ಬ್ಬ ಬೌದ್ಧ. ಇಬ್ಬ ರಲ್ಲಿಯೂ ರಾಜಕೀಯ ಹಾಗೂ ಧಾರ್ಮಿಕ 
ಇರ ಇಂಧದರಲ್ಲಿ ಜೇರಕ ಪುತ್ರಿ ಚೇಳನಾ ಹಾಗೂ ಬಿಂಬಿಸಾರರಲ್ಲಿ 
ಪ್ರಣಯ, ಪ್ರೇಮಗಳ ಸಂವರ್ಧನೆ. ಚೇಳನಾದೇವಿಯ ಅವಹರಣ. ರಾಜ 
ಗೃ ಹದ ಮೇಲೆ ಗಣರಾಜರ ದಾಳಿ... ಬಿಂಬಿಸಾರನ ಧರ್ಮಾಂತರಗಳೆಲ್ಲ ಈ 
ಸಾದಬರಿಯಲ್ಲ ಸುಂದರವಾಗಿ ಹೆಣೆಯಲ್ಪಟ್ಟಿನೆ. ಕಥನ ತಂತ್ರವು ಕನ್ನಡ 

ಕಾದಂಬರಿ ವ ಪ್ರಪಂಚಕ್ಕೆ ಹೆ ಹೊಸ ರಾ ಬ, "ವಟ್ಟ ದರಸಿಯ ವತ್ರಗಳು”, 

"ಸುಜೇಷ್ಠಾ ಹೇಳಿದ ಕತೆ, (ಮಹಾವೀರನ ಜೂ ಕಾ 
ದೇವಿಯ ಚತುರೋಕ್ತಿಗಳಿಂದ' ಎಂಬ ನಾಲ್ಕು ವಿಭಾಗಗಳಲ್ಲಿ ನಾಲ್ಕು ವಿಧ 
ಕಧನ ಕ್ರಮಗಳನ್ನು ಅನುಸರಿಸಿ ಕಾದಂಬರಿಯ ಕಥೆಯನ್ನು ರೂಪಿಸಲಾಗಿದೆ. 
ಪ್ರಾಚೀನ ಕಾಲದ ಭಾರತೀಯ ಜೀವನ, ಪ್ರಾದೇಶಿಕ ವರಿಚಯಗಳನ್ನು 
ಯಧಾವತ್ತಾಗಿ ಇದರಲ್ಲಿ ಲೇಖಕರು ಮೂಡಿಸಿದ್ದಾರೆ. ಇವರು ಉತ್ತರ 
ಹಿಂದುಸ್ಥಾನದಲ್ಲಿ ಸಂಚರಿಸುವಾಗ ಆಯಾ ಐತಿಹಾಸಿಕ ಸ್ಥಳಗಳನ್ನು 
ಸಂದರ್ಶಿಸಿ, ನಿರೀಕ್ಷಿಸಿ ಸಿ ಬಂದುದರಿಂದ ಇಲ್ಲಿಯ ವರ್ಣನೆಗಳು ನ ಸತ್ಯವಾಗಿದ್ದು, 
ಸತ್ವವೂರ್ಣವಾಗಿನೆ. "ಭಾರತ- ಜ್ಯೊ ೇತಿ'ಯಲ್ಲಿ ಶ್ರೀ. ಎಮ್‌. ವ್ಹಿ. ಕಾಮತರು 
"ಇತ್ತೀಚಿನ ಕನ್ನಡ ಕಾದಂಬರಿ'ಗಳನ್ನು ಕುರಿತು, ಬರೆಯುತ್ತ ಮಿರ್ಜಿ ಅಣ್ಣಾ 
ರಾಯರ ಕೃತಿಗಳ ವಿಷಯದಲ್ಲಿ ಇಂತು ನುಡಿದಿದ್ದಾರೆ:--“ನಲವತ್ತನೆಯ 
ಇಸ್ವಿಯ ನಂತರದ ವರ್ಷಗಳು ಹೆಸರಾದ ಮಿರ್ಜಿ ಅಣ್ಣಾರಾಯರ ಕೃತಿಗಳಿಂದ 
ಕೂಡಿವೆ. ಅವರು ಕರ್ನಾಟಕದ ಜೈನರ ಜೀವನದ ಮೇಲೆ ಚಿತ್ರಿಸಿದ 
ಬಹುಮಾನ ವಡೆದ-"ನಿಸರ್ಗ'ವೆಂಬ ಕಾದಂಬರಿಯಿಂದ ಘನತೆಗೆ ಬಂದರು. 
"ನಿಸರ್ಗವು ಒಂದು ಭಗ್ನ ಪ್ರೇಮದ ಕಥೆಯು. ಶ್ರೀ ಶಿವರಾಮ ಕಾರಂತ 
ರಂತೆ ಮಿರ್ಜಿ ಅಣ್ಣಾರಾಯರೂ ಶಾಲೆಯ ಗುರುಗಳನ್ನು ಅಭ್ಯಾಸ "ರಾಮಣ್ಣ 
ಮಾಸ್ತರು' ಎಂಬ ಕೃತಿಯನ್ನು ಬರೆದಿದ್ದಾರೆ. ಅವರು "ವ ಪ್ರತಿಸರಕಾರ'ದಲ್ಲಿ 
೧೯೪೨ನೇ ಇಸ್ಕಿಯ ಸಾತಾರಾ ಜಿಲ್ಲೆ ಯ ಕ್ರಾಂತಿಯ ಉಲ್ಬಣವ ವನ್ನು ತಿಳಕೊಂಡು 
ಬರೆದದ್ದುಂಟು. ಆದರೆ ಅವರ "ಅಶೋಕ ಚಕ್ರವು ತಾತ್ಗಾ ವರಿಸ್ಲಿತಿಯ 
ಸರ್ವೋತ್ಕೃಷ್ಟ ಅಭ್ಯಾಸವಾಗಿದೆ. ಅದು ತತ್‌ಕಾಲಿನ ಬೇಸಾಯಗಾರನ 


೬೧ 


ಒಂದು ದುರಂತ ಕಥೆಯಾಗಿದ್ದು » ಅದರ ಹಿನ್ನೆಲೆಯು ಗ್ರಾಮಾಂತರದಲ್ಲಿ 
ವಾಸಿಸುವ ಜನರ ಸಾಲಗಾರಿಕೆಯಾಗಿದೆ.? * ಅಣ್ಣಾ ರಾಯರ ಕಾದಂಬರಿ 
ಗಳನ್ನು ಕುರಿತು, ವಿಮರ್ಶಕರ ಇಂಧ ವರಿಚೆಯಾತ್ಮಕ ಸಾಹಿತ್ಯದ ಲೇಖನ 
ಗಳಲ್ಲಿ ಈ ಹಿನ್ನೋಟವಿದೆ, ಇತಿಹಾಸವಿದೆ. ಅದರ ಮುಂದಿನ ಕಾಲದ 
ಕನ್ನಡ ಕಾದಂಬರಿಗಳ ವಿಕಾಸದ ಚರಿತ್ರೆಯಲ್ಲಿ “ಭಸ್ಮಾಸುರ”, "ಸಮ್ರಾಟ್‌ 
ಶ್ರೇಣಿಕ', "ತ್ರೀಯಾಂಸ'ಗಳು ಗಣ್ಯವಾದ ಸ್ಥಾನವನ್ನು ಪಡೆಯುತ್ತವೆ. 
ಮಿರ್ಜಿ ಅಣ್ಣಾ ರಾಯರ ಸಾಹಿತ್ಯನಿರ್ಮಿತಿಯ ವಿಷಯದಲ್ಲಿ ಕನ್ನಡ ಜನತೆಯು 
ಇಟ್ಟುಕೊಂಡ ಆಶೆಯನ್ನು ಸಫಲಗೊಳಿಸುತ್ತ ವೈ ಸಾರ್ಧಕಗೊಳಿಸಿವೆ. 


* An other writer to chronicle the early forties is Mirji 
Anna Rao, an author of great distinction. He shot into 
prominence by his prize-winning novel of Jain life in Karnatak 
called NISARGA, which is a story of frustrated love. Mirji 
Anna Rao too, like Karanth, has tried to describe a village 
school Master’s life and his RAMANNA MASTARU is an 
unique study by itself, In PRATI SARAKAR, Anna Rao 
studies the Satara revolutionary upsurge of 1942, but his best 
contemporary study is ASOKA-CHAKRA, which tells the 
tragic story of an agriculturist against the given and serbid 
back-ground of rural indebtedness. 

—M. V. 1641347೫, 
— Bharat Jyot 24th Oct. 1948, 


೬೨ 


ಶ್ರೇಯಾಂಸ 


ಶ್ರೀ. ಜಿ. ಬ್ರಹ್ಮಪ್ಪ, ಎಂ. ಎ. ಶಿವಮೊಗ್ಗ. 


ಮಿರ್ಜಿ ಅಣ್ಣಾ ರಾಯರು ಇಂದಿನ ಕಾದಂಬರಿಕಾರರಲ್ಲಿ ಹೆಸರಾಂತವರು. 
ಸಾಮಾಜಿಕ ವಸ್ತುಗಳನ್ನು ಆರಿಸಿಕೊಂಡು, ಹೃದಯಂಗಮವಾಗಿ ಕಾದಂಬರಿ 
ಗಳನ್ನು ಇವರು ರಚಿಸಿದ್ದಾರೆ. ಪ್ರತಿಕೂಲ ದಾಂವತ್ಯದ ವರಿಣಾಮವನ್ನು 
"ನಿಸರ್ಗ' ದಲ್ಲಿ ಮನಮುಟ್ಟುವಂತೆ ಚಿತ್ರಿಸಿದ್ದಾರೆ. ಗಂಡು-ಹೆಣ್ಣಿನ ಸಂಬಂಧದ 
ಮೇಲೆ ಇವರು ಬೀರುವ ನೋಟದಲ್ಲಿ ಕಂದಾಚಾರದ ಕರ್ಕಶವಿಲ್ಲ; ಬದಲಾಗಿ 
ಕವಿನಹಜವಾದ ಅನುಕಂವವಿದೆ. ಇವರ "ಅಶೋಕ ಚಕ್ರದಲ್ಲಿ ಸ್ವಬುದ್ಧಿ 
ಯಿಲ್ಲದ ಮತ್ತು ಹೇಳಿದ ಮಾತನ್ನು ಕೇಳದ ಕಧಾನಾಯಕನ ವಿವರ ಚಿತ್ರ 
ಬಂದಿದೆ; ಅಂಧವನನ್ನು ಕೈಹಿಡಿದ ಸಾಧ್ವೀಮಣಿ ಪಟ್ಟ ಪಾಡಿನ ಸಮಗ್ರ 
ಚಿತ್ರ ಮೂಡಿ ನಿಂತಿದೆ. ಹಾಳಾಗುವ ಸಂಸಾರವನ್ನು ಉಳಿಸದೆ, ಇನ್ನೂ 
ಜಾಗ್ರತೆ ಹಾಳಾಗುವಂತೆ ಸದಾ ಹಂಬಲಿಸುವ ಸಮಾಜದ್ರೋಹಿಗಳ, ಸ್ವಾರ್ಧ 
ವರರ ಪಾತ್ರಗಳನ್ನೂ ವರಿಣಾಮಕಾರಿಯಾಗಿ ಬಿಡಿಸಿದ್ದಾರೆ. ಈಗ 
“ಶ್ರೀಯಾಂಸ”ನತ್ತ ಹೊರಳೋಣ. 

*ಶ್ರೇಯಾಂಸಗ ಸಾಮಾಜಿಕ ಕಾದಂಬರಿ. ಜೈನ ಸಮಾಜದ ಹುಲುಸು 
ಹಾಗೂ ಹೊಲಸನ್ನೆ ಲ್ಲ ಇಲ್ಲಿ ಕಾಣಬಹುದು. ನಾನಾ ಮನೋವೃತ್ತಿಯ 
ಪಾತ್ರಗಳನ್ನು ಶ್ರೀ ಮಿರ್ಜಿಯವರು ಸರ್ವಾಂಗಸುಂದರವಾಗಿ ಚಿತ್ರಿಸಿದ್ದಾ ರೆ. 
ಬಾಳವ್ಪ ರೈತ; ಭೂದೇವಿಯನ್ನು ನಂಬಿ ಬಾಳಿದವ. ತನ್ನ ಹಳ್ಳಿಯಿಂದ 
ಹೊರಗಿನ ಜಗತ್ತಿನ ಅನುಭವ ಆತನಿಗೆ ಅಷ್ಟಾಗಿಲ್ಲ. ದುಡಿದು ತಿನ್ನಬೇಕು, 
ಬೆವರು ಸುರಿಸಿ ಬಾಳಬೇಕು; ನೇಗಿಲ ಯೋಗಿಯಾಗಿ ಹುಟ್ಟಿ, ನೇಗಿಲ 
ಯೋಗಿಯಾಗಿಯೆ ಸತ್ತರೆ ನಾಕು. ಇದೇ ಬಾಳವೃನ ಮನೋಧರ್ಮ. 
ಯಾರಿಗೂ ಅಹಿತವನ್ನು ಬಯಸದೆ ಬದುಕಿದ ಜೀವ ಬಾಳವುನದು; ಈತನ 
ಮಡದಿ ಸರಸವ್ವ. ವತಿಗನುಕೂಲವಾಗಿ ಬಾಳಿದ ಸತೀಮಣಿ. ಇವರ 
ಜೊತೆಯಾಗಿ ಬಾಳಿದವರು ಸುಂದರವ್ವ ಮತ್ತು ವದ್ಮವ್ಪ. ಇಹಕ್ಕಿಂತ ಪರದ 
ಕಡೆಗೆ ಹೆಚ್ಚು ಗಮನ ವದ್ಮಪ್ಪನಿಗೆ. ಸುಂದರವ್ವನ ಮನೋಧರ್ಮ ದೇವರ 
ಕಡೆಯಿದ್ದರೂ ಮಾನವ ಸಹಜವಾದ ಮೋಹವೂ ಅದರಲ್ಲಿ ಸಮರಸವಾಗಿ 
ಬೆರೆತಿದೆ. ಹೇಗೋ ಇವರಿಬ್ಬರಿಗೂ ದೇವರು ಗಂಟುಹಾಕಿದ್ದಾನೆ. ಸುಂದರವ್ವ 


A 


ಹಕ್ಕಿ 


ಎಂದೂ ಪದ್ಮವ್ಪನ ಹಾದಿಯಲ್ಲಿ ಅಡ್ಡ ಬರಲಿಲ್ಲ... ಬಾಳವ್ಪನ ಏಕಮಾತ್ರ 
ಪುತ್ರ ಶ್ರೇಯಾಂಸ. ಸುಂದರವ್ವರ Ss ಮೆಚ್ಚಿನ ಬೋಡ ಜತ 
ಎಲ್ಲರೂ ಅವಾರ ಪ್ರೇಮವನ್ನು ತಟ ತೆ ಕ್ರೀಯಾಂಸನನ್ನು ಸ ಸಾಕಿ ಸಲಹುವರು. 
ಶ್ರೀಯಾಂಸನ ಸ. ಹೊಲದತ್ತ ಹೊರಳಲಿಲ್ಲ. ಆತನ ಕೈಯು 
ನೇಗಿಲ ಹಿಡಿಯಲು ಎಂದೂ ಒಡಂಬಡಲಿಲ್ಲ. ಬಾಳವ್ವ ಸರಸವ್ವರ ಇಷ್ಟಿ 
ದುಡಿದು, ತಿಂದುಂಡು, ಯಾವ ಜೀವಕ್ಕೂ ನೋವು ಕೊಡದೆ ಬಾಳಿದರೆ 
ಸಾಕೆಂದು. ಆದರೆ ಶ್ರೇಯಾಂಸ ಲೋಕದ ನಾನಾ ಮನೋದೌರ್ಬಲ್ಯಗಳನ್ನು 
ಕಂದು, ಅದನ್ನು ನಿವಾರಿಸಬೇಕೆಂದು ಸದಾ ಚಡವಡಿಸುವನು. ಸಾಹಿತ್ಯ, 
ಕಲೆ, ಸಮಾಜ ಸುಧಾರಣೆ ಇವನ್ನು ತಲೆಯಲ್ಲಿ ಹಾಕಿಕೊಂಡು, ನಿರಂತರ 
ಕುದಿಯುವುದು ಶ್ರೇಯಾಂಸನ ಕರುಣಾವೂರಿತ ಹೃದಯ. 

ಲೋಕವನ್ನು ಸುಧಾರಿಸುವಂತಹ ವಿದ್ಯೆಗಾಗಿ ಈತ ನಿರಂತರತೊಳಲಿದ. 
ಆತ್ಮಾರಾಮರಂತಹ ಸದ್ಗು ರು ಶ್ರೇಯಾಂಸನನ್ನು ಒಂದು ಮೂರ್ತಿಯನ್ನಾಗಿ 
ಮಾಡಿ, ಅದರಲ್ಲಿ ತನ್ನ ಸರ್ವಸ್ವವನ್ನೂ ತುಂಬಿ ತಣಿದರು. ಮಗ ಓದಿ 
ವರದಾಡುವುದ ಕ್ಕಿಂತ ತಮ್ಮೆದುರು ನಲಿದಾಡಿಕೊಂಡಿರಲೆಂದು ಬಾಳವ್ಸನ 
ಆಶಯ. ವ್ರತಿಕೂಲ ವಾತಾವರಣಕ್ಕೆ ಸಿಕ್ಕದೆ, ಶ್ರೇಯಾಂಸನಲ್ಲಿ ಅಗೋ 
ಚರವಾಗಿ, ಅದ್ಭುತ ಶಕ್ತಿಗಳ ಸಂಚಯವಾಯಿತು. ಇದ್ದ ಅನುಕೂಲ 
ಗಳಿಂದಲೇ ಎಷ್ಟು ಜ್ಞಾನವನ್ನು ಗಳಿಸಬಹುದಾಗಿತ್ತೋ, ಅಷ್ಟನ್ನೂ ಗಳಿಸಿದ 
ಶ್ರದ್ಧೆ ಹಿರಿದಾದರೆ, ಇದ್ದು ದರಲ್ಲಿಯೇ ದೊಡ್ಡ ವನಾಗಬಹುದೆಂಬುದಕ್ಕೆ 
ಶ್ರೇಯಾಂಸನೇ ಸುಕ್ತಿ. ಏಕಲವ್ಯನಂತೆ, ಶ್ರದ್ಧಾ ಜೀವಿಯಾಗಿ ಮುಂದಕೆ 
ಬಂದವನು ಶ್ರೇಯಾಂಸ. ಇವನ ಮನೋಧರ್ಮ ಕ್ರಾಂತಿಕಾರಿಯಾದುದು. 
ಆದರೂ ಎಡರುಗಳನ್ನು ಕಿತ್ತೊಗೆಯುವ ಮನೋದಾರ್ಡ್ಯ್ಯ ಈತನಲ್ಲಿ ಅಷ್ಟುಗಿಲ್ಲ. 
ಆದರೆ ಎಂದೂ ತನಗೊವ್ಪದ ಕಂದಾಚಾರಕ್ಕೆ ಆಂಟಿ ಬಾಳಿದವನಲ್ಲ. ಈತನಲ್ಲಿ 
ಕಾರ್ಯದಕ್ಬತೆ ತುಂಬಿ ತುಳುಕಿದರೂ, ಕಾರ್ಯವಿಚಕ್ಟಣತೆಯಿಲ್ಲ. 
ಕ್ರೀಯಾಂಸನದು ಭಾವವ್ರವಂಚ. ರಸಲೋಕದಲ್ಲಿ ಸದಾ ವಿಹರಿಸುತ್ತ, 
ಅಲ್ಲಿ ತನಗೆ ಸರಿಕಂಡಂತೆ ಭವ್ಯ ಸ ಸೌಧಗಳನ್ನು ಕಟ್ಟಿಕೊಳ್ಳುತ್ತಿದ್ದ. ವಾಸ್ತವಿಕ 
ಲೋಕದ ಅನುಭವ ಘು! ಸಾಲದು. ಈತನ ಸರಳ ಮನೋಧರ್ಮ 
ವನ್ನು ಕಂಡು, ಜನರು ಸುಲಭವಾಗಿ ಈತನಿಗೆ ದ್ರೋಹವೆಸಗಿದರು. ಭಾವೋ 
ದ್ರೇಕದಿಂದ ಕಾರ್ಯತತ್ಪರನಾಗುತ್ತಿದ್ದ ಈತನಿಗೆ ಕಲಾವತಿಯಾಗಲಿ, ಲಲಿತೆ 


೬೪ 


ಯಾಗಲಿ ಹೇಳುತ್ತಿದ್ದ ಹಿತವಚನ ಹಾಗೂ ತೋರುತ್ತಿದ್ದ ಮಾರ್ಗದರ್ಶನ 
ಈತನ ಗಮನಕ್ಕೇ ಬೀಳುತ್ತಿರಲಿಲ್ಲ. ಒಟ್ಟಿನಲ್ಲಿ ಈ ಭಾವ ಜೀವಕ್ಕೆ ರಕ್ಪಣೆ 
ಯಾಗಿ ಕಲಾನತಿಯೋ, ಇಲ್ಲವೆ ಲಲಿತೆಯೋ ಸದಾ ಕಾಯುತ್ತಿರಬೇಕು; 
ರಕ್ಷಣೆಯ ಜೊತೆಗೆ ಸ್ಫೂರ್ತಿಯನ್ನೂ ಇವರು ನೀಡುತ್ತಿರಬೇಕು. 

ಶ್ರೇಯಾಂಸನ ಬಾಳು ಲೋಕವನ್ನು ಸರಿಪಡಿಸಲು ಹಾತೊರೆದು 
ಹೆಣಗಾಡಿತು. ಆದರೆ ಲಕ್ಷ್ಮಿಯನ್ನು ಕಡೆಗಣಿಸಿ, ಮಾಡಬಾರದ ಅನ್ಯಾಯ 
ವನ್ನು ಆ ಹಳ್ಳಿಯ ಮುದ್ದು ಹುಡುಗಿಗೆ, ಶ್ರೇಯಾಂನ ಮಾಡಿದ್ದಾನೆ. 
ಲಕ್ಷ್ಮಿಯ ಮನ ಸದಾ ಶ್ರೀಯಾಂಸನ ಶ್ರೇಯಸ್ಸನೇ ಬಯಸಿ ಬಾಳಿತು; 
ಶ್ರೇಯಾಂಸನ ಸಂತಸವೇ ತನ್ನ ಸಂತಸವೆಂದು ತಿಳಿದು ಬಾಳಿದಳು ಲಕ್ಷ್ಮಿ. 
ಲಕ್ಷ್ಮಿಗೆ ತನ್ನತನವನಿಲ್ಲ. ಹಾಗೂ ವ್ಯಕ್ತಿತ್ತವಿಲ್ಲ. ವಾಲಿಗೆ ಬಂದುದು 
ವಂಚಾಮೃತವೆಂದು ಸಹನೆಯಿಂದ ಬಾಳಿದ ಭಾಗ್ಯಲಕ್ಷ್ಮಿ ಈಕೆ. ರಾಮಾ 
ಯಣದಲ್ಲಿ ಬರುವ ಊರ್ಮಿಳೆಗೆ ಯಾವ ವಿಧದಲ್ಲೂ ಅಣ್ಣಾರಾಯರ ಲಕ್ಷ್ಮಿ 
ಕೀಳಲ್ಲ. ಇನ್ನೂ ಒಂದು ಕೈ ಮೇಲು! ವತಿಯನ್ನು ಸಂತೋಷವಡಿಸು 
ವುದು ತನ್ನ ಕೈಯಿಂದಾಗಲಿಲ್ಲವೆಂದು ತಿಳಿದ ಈಕೆ, ಕಲಾವತಿಗೆ ತನ್ನ ಪತಿ 
ದೇವನನ್ನು ಅರ್ಪಿಸಲೂ ಹಿಂಜರಿಯಲಿಲ್ಲ. ಈಕೆಯ ಪ್ರೇಮ ಅಂತರ್ಮುಖ 
ವಾದುದು. ವಿದ್ಯೆಯಿಲ್ಲದಿದ್ದರೂ ಸುಸಂಸ್ಕೃತಳಾಗಿ ಬಾಳಿದಳು. ವತಿ 
ತನಗೊಲಿಯದುದಕ್ಕಾಗಿ ಮನಸ್ಸನ್ನು ಕೆಡಿಸಿಕೊಂಡು ಅಡ್ಡಹಾದಿಗೆ ಬೀಳುವ 
ಅಸಂಸ್ಟೃತರಂತೆ ಲಕ್ಷ್ಮಿ ಎಂದೂ ದುರಾಲೋಚನೆ ಮಾಡಿಲ್ಲ. ಲಕ್ಷ್ಮಿಯ 
ಬಾಳಿಗೆ ಬೆಳಕು ಬೀರಬಹುದಾಗಿದ್ದ ಶ್ರೇಯಾಂಸ, ಸ್ವಾರ್ಧವರನಾಗಿ ಮನೋ 
ದೌರ್ಬಲ್ಯಕ್ಕೆ ಸಿಕ್ಕಿ ಕಲಾವತಿಯನ್ನು ಕೈಹಿಡಿದ... ಒಂದು ಬಾರಿಯಾದರೂ, 
ಮನಃವೂರ್ವಕ ಲಕ್ಷ್ಮಿಯನ್ನು ಈತ ಪ್ರೀತಿಸಲಿಲ್ಲ. ನಿರಾಶಳಾದ ಲಕ್ಷ್ಮಿ 
ಕೊಚ್ಚಿಗೇಳದೆ, ಸಹನೆಯಿಂದ ಸಹಿಸಿ, ಸಂಸಾರಿ ಜೀವಿಗಳಿಗೆ ಹೊಸ ಬೆಳಕನ್ನಿ 
ತ್ತಿರುವಳು. ಶ್ರೀಯಾಂಸ ಮಾತಾಡಿ ಸಾಧಿಸಿದುದಕ್ಕಿಂತ ಲಕ್ಷ್ಮಿ ಮೌನವಾಗಿ 
ವಡೆದ ಸಿದ್ಧಿ ಲೋಕದ ಗಮನಕ್ಕೆ ಬೀಳದಿದ್ದರೇನಂತೆ! 

ಕಲಾವತಿ ಹಾಗೂ ಲಲಿತೆಯರ ಮನೋಧರ್ಮದಲ್ಲಿ ಸಾಮ್ಯ ಕಾಣು 
ವೆನು. ಹಿರಿಯ ಜೀವಕ್ಕೆ ಆಶ್ರಯವಿತ್ತು ಬೆಳೆಸುವ ಹಿರಿಯ ಗುಣವನ್ನು 
ಅವರಿಬ್ಬರೂ ವಡೆದಿದ್ದಾರೆ. ಶ್ರೀಯಾಂಸನ ಮನೋಧರ್ಮವನ್ನು ಅರಿಯುವ 
ಇಂಗಿತಜ್ಞಾ ನ ಇವರಿಬ್ಬರಲ್ಲೂ ಇದೆ. ಶ್ರೇಯಾಂಸನ ಕಲ್ಯಾಣವನ್ನು ಸಾಧಿಸ 


೬೫ 8 


ಬೇಕೆಂದು ಇವರಿಬ್ಬರೂ ಅಹರ್ನಿತಿ ತೊಳಲಾಡಿದರು. ಕಲಾವತಿ ಸತ್ಕುಲ 
ಸಂವನ್ನೆ; ಲಲಿತೆ ವೇಕ್ಯೆಯ ಪುತ್ರಿ. ಕೆಸರಿನಲ್ಲಿ ಪುಟ್ಟಿ ಸಿಕಸಿತವಾದ ಕಮಲ 
ದಂತೆ ಲಲಿತೆ. ನಃನಾ ಸಂದರ್ಭಗಳಲ್ಲಿ ಈಕೆಯೆಸಗಿದ ಉವಕಾರ ತ 
ಣೀಯವಾದುದು. ಶೌ ಶ್ರೇಯಾಂಸನೊಡನೆ ದೈಹಿಕ ಸಂ ಬಂಧವನ್ನಿಟ್ಟು ಕೊಳ್ಳುವ ವ 
ಆಶೆ ಆಕೆಗೆ ಇದ್ದ ರೂ, ಅವನ್ನು ಹೇಗೋ ಹಾಕಿ] ನಿಪ್ಯಲಂಿ ಎ 
ಪ್ರೇಮನೊಂಡನ್ನೇ ಇಟ್ಟು ಸ ಬಾಳಿದ ಕನ್ಯಾರೆತ್ನ ಲಲಿತೆ! ನಾನಾ ವೇಳೆ 
ತನ್ನ ಬಾಳನ್ನು pe 4 ಮಾರ್ಗಕ್ಕೈಳಿಯುವ ಪರಿಸ್ಥಿ ತಿಯೊದಗಿ ಬಂದರೂ, ಅವು 
ಗಳನ್ನೆಲ್ಲ ಸರಯೂ. ಬಾಳಿದ ಧೀರೆ ಈ ಲವಿತೆ! ಈಕೆಯಲ್ಲೂ 
ಕಲಾವತಿಯಲ್ಲೂ ಕಾರ್ಯದಕ್ಷ ತೆಯ ಜೊತೆಗೆ ಕಾರ್ಯವಿಚಕ್ಸಣತೆಯೂ 
ಸೇರಿ, ಇವರ ಎಲ್ಲ ಶಕ್ತಿಗಳೂ ಶ್ರಿ ಗ್ರ €ಯಾಂಸನ ಶ್ರೇಯಸ್ಸಿಗೆ ನ ಧು: 
ಆದರೂ ಇವರಿಬ್ಬರೂ ಲಕ್ಷ್ಮಿ ಯಂತೆ ವ್ಯಕ್ತಿ ತ್ನ ಹೀನರಲ್ಲ. ಇವರಿಬ್ಬರ ಪ್ರೇಮ 
ಕ್ರೀಯಾಂಸನನ್ನಾ ಕರ್ಷಿಸಿತು.. ಇವರಿಬ್ಬರೂ ತಮ್ಮ ತಮ್ಮ ನ 
ಶ್ರೇಯಾಂಸನನ್ನು ಆಳಿದರು. ಶ್ರೇಯಾಂಸನನ್ನು ಜು ಎಂದೂ 
ಅಳಸದೆ ಬಾಳಿದ ಆತನನ್ನು ಭವ್ಯಾ ತ್ಮರು ಸ ಮತ್ತು ಲಲಿತೆಯರು! 
ಇನ್ನು ಜಿನಗೌಡ ಮತ್ತು ನೇರಲಕಟ್ಟೆಯವರ ವಿಚಾರಕ್ಕೆ ಬರೋಣ. 
ಇವರಿಬ್ಬರೂ ಸ್ಪಾರ್ಧವರರು. ತಮ್ಮ ವಿಷಯಲಂನಟತನಕ್ಕಾಗಿ, ರನ್ನು 
ದುರಾಕಿಗಾಗಿ ಯಾವ ಲೋಕಕ್ಕೆ ಬೇಕಾದರೂ ಹಿಂದು ಮುಂದು ನೋಡದೆ 
ಬೆಂಕಿ ಹಚ್ಚು ವಂತಹ ದುರಾತ್ಮ! ರಿವರು. ಇವರನು  ವಿಶ್ವಾಸಘಾತಕರೆಂದರೂ 
ಸರಿ; ತಸ ಜವಡಿಸಲಾಗರಂತಹ ಕುಸುಸ್ಟ್ರತರು; ಎಂದೂ ವರಹಿತವನ್ನು 
ಯೋಚಿಸದ ಚಂಡಾಲರಿವರು ಶ್ರೇಯಾಂಸನಿಂದ ಆಗಬಹುದಾಗಿದ್ದ ಚ 
ಸೇವೆಗೆ ಅಡ್ಡಬಂದು ಅಡಿ ಸ್ಲಿಯೊಡ್ಡಿದರು. ಈ ವ್ರತಿಶಕ್ತಿಗಳನ್ನು “ಎದುರಿಸಿ 
ಬಾಳುವ ಸಾಮರ್ಥ್ಯವಾಗಲಿ, ಕೆಚ್ಚಾಗಲಿ ಶ್ರೇಯಾಂಸನಲ್ಲಿಲ್ಲದುದರಿಂದ, 
ಇವರು ಇಷ್ಟು ಬೆಳೆಯಲು ಅವಕಾಶ ದೊರೆಯಿತು. ಈ ಕುತಂತ್ರಿಗಳನ್ನು 
ಭೂಗತ ಮಾಡಲು ವಕ್ರಮಾರ್ಗವೊಂದೇ ಸರಿ. ಆದರೆ ಶ್ರೇಯಾಂಸನ 
ಬಾಳು ಹಾಗೂ ಮನೋಧರ್ಮ ಸಹಜವಾದುದು, ಸರಳವಾದುದು. 
ಅಕ್ಕಾಸಾನಿ ನಿಜವಾದ ವೇತ್ಯೈ. ವೇಕೈಗಿರಬಹುದಾದ ಕೂಗು ಇರ 
ಬೇಕಾದ ತಾಟಿಗಿತ್ತಿತನನೆಲ್ಲ ಈಕೆಗಿದೆ. ಧನ ಸಂಗ್ರಹಕ್ಕಾಗಿ ಬಿನು ಮಾಡಲೂ 
ಈಕೆ ಸಿದ್ಧ. ಮಗಳನ್ನೂ ತನ್ನ ಮಾರ್ಗದತ್ತ ಸೆಳೆದು ಭಾಗ್ಯವನ್ನು ದೋಚುವ 


೬೬ 


ಹವಣಿಕೆ ಈಕೆಯದು. ಜಿನಗೌಡರೆಸಗಿದ ನೀಚಕಾರ್ಯಕ್ಕೆ ಈ ಸಾನಿ 
ಹಣದಾತೆಯಿಂದ ಬೆಂಬಲಿಗಳಾಗುತ್ತಿದ್ದಳು. ಮಗಳನ್ನು ತನ್ನ ಮಾರ್ಗಕ್ಕೆ 
ನೆಳೆಯಲು ಯತ್ನಿಸಿ ವಿವಲಳಾದಳು, ಈ ನಾನಿ. 

ಸುಂದರವ್ವನ ವಾತ್ರವೂ ಸುಂದರವಾಗಿಯೆ ಚಿತ್ರಿತವಾಗಿದೆ. ಆಕೆಗೆ 
ದೇವರೂ ಬೇಕು; ಅದಕ್ಕಿಂತ ಹೆಚ್ಚಾಗಿ ಮಾನವರೂ ಬೇಕು. ಭಕ್ತಿಗಿಂತ 
ಹೆಚ್ಚಾಗಿ ಈಕೆಯಲ್ಲಿ ಮೋಹವೂ ಇದೆ. ಮೋಹ ಅಂತೆ ಮರುಕ ಈಕೆಯಲ್ಲಿ 
ನೆಲೆ. ಶ್ರೇಯಾಂಸನ ಹಿತಕ್ಕಾಗಿ ಲಕ್ಷ್ಮಿಗೆ ದ್ರೋಹನೆಸಗುವ ಪ್ರೇರಣೆಯನ್ನು 
ಪುಟಿಗೊಳಿಸಿತು. ಸಲ್ಲೇಖನದಲ್ಲೂ ಈಕೆಯ ಗಮನ ಶ್ರೇಯಾಂಸನತ್ತ. 
ಶ್ರೇಯಾಂಸನಿಗೆ ಒಳ್ಳೆಯದಾಗದಿದ್ದರೆ ಈಕೆಗೆ ಮುಕ್ತಿಬೇಕಿಲ್ಲ. ಅಂತ್ಯದಲ್ಲಿ 
ಶ್ರೇಯಾಂಸನನ್ನೂ ಕಲಾವತಿಯನ್ನೂ ಒಂದುಗೂಡಿಸಿ, ಸಮಾಧಾನಚಿತ್ತಳಾಗಿ, 
ಸುಂದರವ್ವ ವರಂಧಾಮವನೈದಿದಳು. 

ವದ್ಮವ್ಪ ನಿರ್ಲಿಪ್ತ; ನಿರ್ವಿಕಾರಿ; ನಿಜವಾದ ಯತೀಶ್ವರ, ಸಂಸಾರಕೆ 
ಅಂಬೆಯೂ ಅಂಟಿದಂತೆ ಕೆಲದಿನ ಬಾಳಿ, ಅಂತ್ಯದಲ್ಲಿ ಬಾಹ್ಯಾಂಭ್ಯಂತರದ 
ಬಂಧನಗಳನ್ನೆ ಲ್ಲ ಮನಃಪೂರ್ವಕ ಕಿತ್ತೊಗೆದು, ಜಿನಮುನಿಗಳಿಗೆ ಮಾದರಿ 
ಯಾಗಿದ್ದಾ ಕೆ ವದ್ಮವ್ಸ. 

ಮುನಿಗಳಿಗೆ ಆಹಾರ ನೀಡುವಾಗಿನ ಸಂದರ್ಭ ಜೈನೇತರರಿಗೆ ಹಿಡಿಸು 
ವಂತೆ, ಶ್ರೀ ಮಿರ್ಜಿ ಅಣ್ಣಾರಾಯರು ಚಿತ್ರಿಸಿದ್ದಾರೆ. ಅಲ್ಲಿಯ ಶ್ರಾವಕರ 

ನೋಧರ್ಮ ಹಾಗು ಮುನಿಧರ್ಮಗಳೆರಡೂ ವಿವರವಾಗಿ ಮೂಡಿಬಂದಿವೆ. 

ಶ್ರವಣಜೆಳಗುಳದ ಯಾತ್ರಾಸಂದರ್ಭ ಕಲಾಯುಕ್ತವಾಗಿದೆ. ಭಕ್ತಿಯ 
ಜೊತೆಯಾಗಿ, ಕಲೆಯ ಮೆರಗೂ ಬೆರೆತು ಅಪೂರ್ವ ಕಳೆಯಿಂದ ಕೃತಿಯ ಈ 
ಭಾಗ ರಾರಾಜಿಸಿದೆ. 
ಶ್ರೇಯಾಂಸ ವೋಲೀಸರ ವಶನಾಗಿದ್ದು ವಾರಾದ ಸಂದರ್ಭವನ್ನು 
ಚಿತ್ರಿಸುತ್ತ, ಆ ಸಂದರ್ಭದಲ್ಲಿ ಲಲಿತೆ ಹೇಗೆ ಶ್ರೇಯಾಂಸನ ಬಿಡುಗಡೆಗೆ 
ಕಾರಣಳಾದಳೆಂಬುದನ್ನು ಅಸ್ಪಷ್ಟವಾಗಿಸಿದ್ದಾರೆ ಮಿರ್ಜಿ ಅಣ್ಣಾರಾಯರು. 
ಮೊದಲೇ ಸೂಳೆಯ ಮಗಳಾದ ಲಲಿತೆ ಆಗ ನಿನಾದರೂ ತನ್ನ ಮೈಯಿತ್ತು, 
ಶ್ರೀಯಾಂಸನ ಬಿಡುಗಡೆಗೆ ಕಾರಣಳಾದಳೋ ಏನೋ ಎಂಬ ಸಂದೇಹ 
ವಾಚಕರಲ್ಲಿ ಮೂಡದಿರದು. ಇಲ್ಲಿಯ ನಿಜಾಂಶವನ್ನು ಸ್ಪಷ್ಟವಡಿಸಿದ್ದರೆ 
ಮೇಲಾಗಿತ್ತು. 


೬೭ 


ಒಟ್ಟಿನ ಯಾಂಸನ ಕಲಾಮಯವಾದ ಬಾಳು ಸಹಜ ಸುಂದರ 
ವಾಗಿ ಸ್ಫುಟಗೆ ದೆ. ಶ್ರೇಯಾಂಸನ ಬಾಳು ಸೌರವ್ಯೂಹದತಿಂದೆ ನನಾ 
ಉವಗ್ರಹಗಳು ಸೂರ್ಯನ ಸುತ್ತ ಸುತ್ತುವಂತೆ ಲಲಿತೆ, ಕಲಾವತಿ, ಬಾಳವ್ಸ, 
ಸರಸವ್ವ, ಸುಂದರವ್ವ, ಲಕ್ಷ್ಮಿಯರು ಶ್ರೇಯಾಂಸನನ್ನು ಸುತ್ತುಗಟ್ಟಿದ್ದಾರೆ. 
ನೀರಲಕಟ್ಟಿ ಹಾಗೂ ಜಿನಗೌಡ ರಾಹು ಕೇತುಗಳಾಗಿ ಅವನ ಶ್ರೇಯಸ್ಸನ್ನು 
ಹಾಗೂ ಯಶಸ್ಸನ್ನು ಕಬಳಿಸಿದ್ದಾರೆ. ಅನುಕೂಲ ಶಕ್ತಿಗಳ ಹಾಗು ಪ್ರತಿಕೂಲ 
ಶಕ್ತಿಗಳ ತಿಕ್ಕಾಟ ಮತ್ತು ವರಿಣಾಮ ಸರ್ವಾಂಗಸುಂದರವಾಗಿ ಒಡಮೂಡಿದೆ. 

ದತ್ತಮೂರ್ತಿ ಲೋಕಾನುಭವವುಳ್ಳಾತ. ತನಗೆ ಸರಿಕಂಡದ್ದನ್ನು 
ಸರಿಯೆನ್ನುವಾತ. ಈತನ ಗುರಿಯೂ ಶ್ರೇಯಾಂಸನಂತೆ ಲೋಕಕಲ್ಯಾಣ 
ಕಾರಿಯಾದುದೇ; ಆದರೆ ಇವರಿಬ್ಬರ ಮಾರ್ಗ ಬೇರಿ ಬೇರೆ. ಈತನಲ್ಲಿ 
ಸಂಘಟನಾ ಶಕ್ತಿಯಿದೆ; ಹಿಡಿದುದನ್ನು ಸಾಧಿಸುವ, ಮನೋದಾರ್ಡ್ಯವಿದೆ; 
ತನ್ನತ್ತ ಜನತೆಯನ್ನು ಸೆಳೆಯುವ ಸಾಮರ್ಥ್ಯವಿದೆ. ಶ್ರೇಯಾಂಸನಿಗೂ 
ತನಗೂ ಅಭಿವ್ರಾಯಭೇದ ಬಂದರೂ, ಮರೆಯಾಗಿ ನಿಂತು ಶ್ರೇಯಾಂಸನ 
ಹಿತವನ್ನು ಬಯಸಿದವ ದತ್ತಮೂರ್ತಿ. ಪ್ರತ್ಯಕ್ಷವಾಗಿ ದತ್ತಮೂರ್ತಿ 
ಶ್ರೇಯಾಂಸನಿಗೆಸಗಿದ ಉಪಕಾರ ಕಾದಂಬರಿಯಲ್ಲಿ ತುಂಬಿದೆ; ತನ್ನನ್ನೂ 
ತೊರೆದು ಶ್ರೇಯಾಂಸ ಹೊರಟುಹೋದ ಮೇಲೂ ಈತನಲ್ಲಿ ದ್ವೇಷ ಮೂಡ 
ಲಿಲ್ಲ; ಶ್ರೇಯಾಂಸನ ಮೇಲಿದ್ದ ಪ್ರೇಮ ನೂರ್ಮಡಿಯಾಯಿತೇ ವಿನಾ ನುಚ್ಚಾ 
ಗಲಿಲ್ಲ. ದತ್ತಮೂರ್ತಿಯ ಪಾತ್ರವೂ ಸಹ ಶ್ರೇಯಾಂಸನಷ್ಟೇ ಹಿರಿದಾದುದು. 

ಆತ್ಮಾರಾಮ ಮಾಸ್ತರರ ಬಾಳು ಭವ್ಯವಾದ ಬಾಳು. ಶ್ರೇಯಾಂಸನ 
ಭವಿಷ ಕ್ಕಾಗಿ ತೊಳಲಾಡಿದವರು; ಶ್ರೀಯಾಂಸನ ಅಭಿರುಚಿಯನ್ನು ತಿಳಿದವರು; 
ಅಂತ್ಯದಲ್ಲಿ ಅವನ ಶ್ರೇಯಸ್ಸಿಗಾಗಿ ಅವರು ತಮ್ಮ ವವಿತ್ರ ಜೀವನವನ್ನೇ 
ಧಾರೆಯೆರೆದ ಆದರ್ಶಗುರು ಕೀರ್ತಿಕಾಮಿನಿಯನ್ನು ಎಂದೂ ಬಯಸಿ 
ದವರಲ್ಲ ಅವರು. ಆತ್ಮಾರಾಮ ಮಾಸ್ತರ ಬಾಳ್ಕು ತ್ಯಾಗಮಯ ಜೀವನ, 
ಶ್ರೇಷ್ಠವಾದುದು; ಅನುಕರಣೀಯವಾದುದು. 

ಮಿರ್ಜಿ ಅಣ್ಣಾರಾಯರ ಈ “ಶ್ರೇಯಾಂಸ” ಕಾದಂಬರಿ ಉತ್ತಮವಾಗಿ 
ಮೂಡಿಬಂದಿದೆ. “ನಿಸರ್ಗ” ಕಾದಂಬರಿಯನ್ನು ಬರೆದು ಕನ್ನಡನಾಡಿನಾದ್ಯಂತ 
ಪ್ರಖ್ಯಾತರಾಗಿರುವ ಇವರು, ಇನ್ನೂ ಅನೇಕ “ಕೃತಿರತ್ನ”ಗಳನ್ನು ಕನ್ನಡ 
ನುಡಿಯಲ್ಲಿ ನೀಡುವರೆಂದು ನಿರೀಕ್ಸಿಸೋಣ. 


ಕ್ರಿ 
ಉಂಡಿ 


["ಜಯಂತಿ'ಯ ಕೃಪೆಯಿಂದ.] 
೬೮ 


ಅಣ್ಣಾರಾಯರ ಸಣ್ಣಕಥೆಗಳು 


ಶ್ರೀ. ಜಾಧವ ರಾಮರಾಯರು, ಜಿ.ಎ (ಆನರ್ಸ), ಅಂಕಲಗಿ. 


ಕನ್ನಡ ಸಾಹಿತ್ಯದಲ್ಲಿ ಹಳ್ಳಿಯ ಜೀವನವನ್ನು ಚಿತ್ರಿಸಿದವರಲ್ಲಿ 
ಶ್ರೀಮಾನ್‌ ಅಣ್ಣಾರಾಯ ಮಿರ್ಜಿಯವರು ಮೊದಲಿಗರಾಗಿದ್ದಾರೆ. ಇಲ್ಲಿ 
ನಾವು, ಇವರಿಗಿಂತ ಮೊದಲು ಹಳ್ಳಿಯ ಜೀವನವು ಕನ್ನಡದಲ್ಲಿ ಮೂಡಿಲ್ಲವೊ? 
ಹೇಗೆ? ಈ ವಾದಕ್ಕೆ ಹೊರಟಿಲ್ಲ ಆದರೆ ಕವಿಭೂಷಣ ಶ್ರೀ ಕೃಷ್ಣಶರ್ಮ 
ಬೆಟಗೇರಿಯವರು ಒಂದೆಡೆಗೆ ಹೇಳಿದಂತೆ* “ಹಳ್ಳಿಯ ಜೀವನವನ್ನೇ ಹೆಚ್ಚಾಗಿ 
ರೂಪಿಸದಿದ್ದ ಕನ್ನಡ ಲಲಿತ ಸಾಹಿತ್ಯದಲ್ಲಿ, ಹದಿನಾರಾಣೆ ಹಳ್ಳಿಯ ಕತೆ 
ಯಾಗಿರುವ "ನಿಸಗ'ವನ್ನು ಒಡಮೂಡಿಸಿದವರು? ಅಣ್ಣಾರಾಯರಾಗಿದ್ದಾರೆ. 
ಈ ಹಳ್ಳಿಗರ ಜೀವನವನ್ನು ಚಿತ್ರಿಸುವ ಭಾಗ್ಯವನ್ನು ಮಿರ್ಜಿಯವರು ವಡೆದು 
ಬಂದಿದ್ದಾರೆಂದೇ ನಾವು ಹೇಳಬೇಕು. ಯಾಕೆಂದರೆ ಆ “ಜನತೆಯ ನಟ್ಟನಡುವೆ 
ಯಾವಾಗಲೂ ಇದ್ದುಕೊಂಡು ಹಳ್ಳಿಯ ಆಗುಹೋಗುಗಳಲ್ಲಿ ಒಂದಾಗಿ 
ಹೊಸ ಬಗೆಯ ಜನತೆಯ ಸಾಹಿತ್ಯವನ್ನು ನಿರ್ಮಿಸುವ ಲೇಖಕರು ಕನ್ನಡಕ್ಕೆ 
ತಂಡತಂಡವಾಗಿ ಬೇಕಾಗಿದ್ದಾರೆ. ಅಂಧವರಲ್ಲಿ ಸ್ವಾನುಭವ ಮತ್ತು ಜನತಾ 
ದೃಷ್ಟಿಗಳ ಸಂಯೋಗ ದೊರೆಯುತ್ತದೆ. ಅವರ ಬರೆಹಕ್ಕೆ ತಪ್ಪದ ಅರಿವು, 
ನೈಜವಾದ ಮಮತೆ ಇವುಗಳ ಕಾಂತಿಯಿರುತ್ತದೆ. ಇಂಧ ಲೇಖಕರಲ್ಲಿ 
ಒಬ್ಬರಾಗಿ ಅಣ್ಣಾರಾಯರು "ನಿಸರ್ಗವನ್ನು ರಚಿಸಿದ್ದರಲ್ಲಿ ಅವರ ವೈಶಿಷ್ಟ್ಯ 
ವಿದೆಯೆಂದು ನಾನು ತಿಳಿಯುತ್ತೇನೆ” $-- ಎಂದು ಡಾ. ರಂ. ಶ್ರೀ. ಮುಗಳಿ 
ಯವರು ನುಡಿದಿದ್ದಾರೆ. ಅದರಿಂದ ಅಣ್ಣಾರಾಯರ ಸಣ್ಣ ಕಥೆಗಳ ಜೀವ- 
ಜೀವಾಳವಾದರೂ ಹಳ್ಳಿಯ ಜೀವನ ಚಿತ್ರಣದ ಕುಶಲತೆ ಹಾಗೂ ಸೂಕ್ಷ್ಮತೆ 
ಗಳಲ್ಲಿಯೇ ಇದೆಯೆಂದು ಹೇಳಬಹುದು. 

ಮಿರ್ಜಿಯವರು ಇಲ್ಲಿಯ ವರೆಗೆ ಹದಿನೆಂಟು ಕಥೆಗಳನ್ನು ಬರೆದು 
ಪ್ರಕಟಿಸಿದ್ದಾರೆ. ಅವುಗಳಲ್ಲಿ ಕಧಾವಸ್ತುವಿನ ಆಯ್ಕೆಯ ದೃಷ್ಟಿಯಿಂದ 
ಮೂರು ವಿಭಾಗಗಳನ್ನು ಮಾಡಬಹುದಾಗಿದೆ. ಮೊದಲನೆಯ ಗುಂಪಿನಲ್ಲಿ 
ಶುದ್ಧ ಹಳ್ಳಿಗರ ಜೀವನವನ್ನೇ ಚಿತ್ರಿಸಿರುವ ಕಥೆಗಳನ್ನು ಸೇರಿಸಬಹುದು. 

* (ಜಯಂತಿ ಸಪ್ಸಂಬರ ೧೯೪೬. 

1 "ನಿಸರ್ಗ'ದ ಮುನ್ನುಡಿಯಿಂದ. 


೬೯ 


ಇನ್ನೊಂದು ಗುಂಪಿನಲ್ಲಿ, ಇತ್ತೀಚಿನ ಭಾರತೀಯ ಸ್ವಾತಂತ್ರ್ಯ ೫ ಸಂಗ್ರಾ ಮದ 
ಹಿನ್ನಲೆಯಲ್ಲಿ ರೂಪುಗೊಂಡ ಸಣ್ಣಕಥೆಗಳನ್ನು ವಿಭಾಗಿಸ ಗಿದೆ. 
ಇನ್ನು ಮೂರನೆಯ ವಿಭಾಗದಲ್ಲಿ ಇವರ ಐತಿಹಾಸಿಕ ಕಥೆಗಳು ಸಮಾವೇಶ 
ಗೊಳ್ಳುತ್ತವೆ. ಈ ಪ್ರಕಾರ ವಿಭಜಿಸಿದಾಗ ಅಣ್ಣಾರಾ ಯರ ಸಣ್ಣ ಕಥೆಗೆಳಲ್ಲಿ 
ಮುಂದೆ ಕಾಣಿಸಿದ ಮೂರು ಗುಂಪುಗಳಾಗುತ್ತವೆ. 

(೧) ಪ್ರಣಯ ಸಮಾಧಿ, ಎಂತಹ ಕಂಟ್ರೋಲು?, ನಾಲುಗುರಿಕೆ, 
ನಮ್ಮೂರ ನಾಯಕರು, ಈರ ಯಾಕೆ ಹೋದ), ಕಲಿತ ಕಳ್ಳ, ಮಾತುಕತೆ, 
ಬೀರನ ಬಾವಿ, ಆ ಕಣ್ಣಿ ಕೀರು, ಒಗಟು ಕರುಳು, ಕುಸುರೆಳ್ಳು. 

(೨) ದ್ರೋಹ, *ೂರಸಿಂಹ, ವಿಜಯಶ್ರೀ. 

(೩) ಗೆಲುವು, ಪರಿವರ್ತನ, ತವನಿಧಿ. 

ಈ ಕಧೆಗಳಲ್ಲಿ ಹಲವು "ಪ್ರಣಯ ಸಮಾಧಿ? ಮತ್ತು "ವಿಜಯಶ್ರೀ? 
ಎಂಬ ಎರಡು ಕಧಾಸೆಂಗ್ರಹಗಳಲ್ಲಿ ಪ್ರಕಟವಾಗಿವೆ. ಉಳಿದ ಕಥೆಗಳು 
"ಜಯಂತಿ? ಹಾಗೂ "ಸನ್ಮತಿ? ಮಾಸಿಕಗಳಲ್ಲ ಚೆಳಕು ಕಂಡಿವೆ: ಇವುಗಳಲ್ಲಿ 
"ಒಗಟು? ಎಂಬ ಕಥೆಯು "ಜಯಂತಿಯ ಸಣ್ಣಕಥೆಗಳ ಸ್ಪರ್ಧೆಯಲ್ಲಿ 
ಪ್ರಧಮ ಬಹುಮಾನವನ್ನೂ ವಡೆದಿದೆ. 

ಅಣ್ಣಾರಾಯರು ಬರೆದಿರುವ ಕಥೆಗಳಲ್ಲಿ ಬಹು ಭಾಗದವು ನಮ್ಮ 
ಹಳ್ಳಿಗರ ಸಂಸಾರಗಳಿಗೆ ಸಂಬಂಧಪಟ್ಟವು; ಅದೂ ಬಡತನದ ಸಂಸಾರ 
ಚಿತ್ರಗಳನ್ನು ಕೊಡುವಂಥವು. ಇವೆಲ್ಲ ಸಂಸಾರಗಳು ಕುಟುಂಬಗಳು 
ಸಮಾಜದ ಮುಳ್ಳುಕಂಟಿಯಲ್ಲಿ ಅರಳಿದ ಕುಸುಮಗಳು. ನಮ್ಮ ಸಮಾಜದ 
ನೈತಿಕ ನೆಲೆ ಎಷ್ಟು ಫೆಳತರಗತಿಗೆ ಹೋಗಿದೆ? ಮಾನವತೆಯನ್ನೂ ಉಳಿದು 
ಜನ ಹಣದ ಜಿನ್ನು ಹೇಗೆ ಹತ್ತಿದೆ? ಅದರಿಂದ ಅನೇಕ ಸಂಸಾರಗಳು ಹೇಗೆ 
ಬಡತನಕ್ಕೆ ತುತ್ತಾಗುತ್ತಿವೆ? ವ್ಯವಹಾರ, ಭೂಮಿಯ ಸಮಸ್ಯೆಗಳಲ್ಲಿ ಎಂಧ 
ಅವ್ರಾಮಾಣಿಕತೆಯು ಜನತೆಯಲ್ಲಿ ಸಮಾವೇಶವಾಗುತ್ತಿದೆ? ಇವೇ ಮೊದಲಾದ 
ಸಾಮಾಜಿಕ ಸಮಸ್ಯೆಗಳ ಮಧ್ಯದಲ್ಲಿ ಬಾಳನ್ನು ನೂಕುತ್ತಿರುವ ಸಂಸಾರ 
ಚಿತ್ರಗಳೇ ಇಲ್ಲಿ ಹೆಚ್ಚಾಗಿ ಮೂಡಿವೆ. ಅವುಗಳಲ್ಲೆಲ್ಲ ಪ್ರಣಯ, ಪ್ರೇಮ, 
ದಯೆ, ಮಾನವತೆ, ದೇಶಭಕ್ತಿ, ವಾತ್ಸಲ್ಯ, ವಿಶ್ವದ ನಿಗೂಢ ಸತ್ಯ, ಕರುಣೆ, 
ಕ್ರೂರತೆ, ವಾನಿತ ಶ್ಯ) ಸಂಶಯಭಾವ-- ಇವೆಲ್ಲ ಹದವರಿತು, ಕಲೆಯ 
ವಿಲಾಸದಲ್ಲಿ ಮೈಗೂಡಿ ಬಂದಿವೆ. ಹಲವು ಕಡೆಗಳಲ್ಲಿ ಓದುಗರ ಮೈಯನ್ನು 


೭೦ 


ಜುಮ್ಮೆನ್ನಿಸಿ, ಅವರ ಮನದ ಕರುಣೆ ಒಸರುವಂತೆ ಮಾಡಿ, ಮರುಕ್ಪಣದಲ್ಲಿ 
ಆ ವಿಶಾಲವಾದ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ವಿಚಾರ ಮಾಡಲಿಕ್ಕೆ ಈ 
ಕಧೆಗಳು ಹಚ್ಚುತ್ತವೆ. ಅದರಿಂದ ಅಲೌಕಿಕವಾಡ ಆನಂದವನ್ನು ವಡೆಯ 
ಬೇಕೆನ್ನುವವರಿಗೆ ಅಣ್ಣಾರಾಯರ ಕಥೆಗಳಲ್ಲಿ ಏನೂ ಸಿಗಲಾರದು. ಆದರೆ 
ಅಲೌಕಿಕ ಸತ್ಯದ ಎಂದೂ ಒಡೆಯದ ಒಗಟಿನಂತಿರುವ ವಿಶ್ವಸಮನ್ಯೆಯ 
ಅರಿವು ಮಾತ್ರ ಆಗದೆ ಇರುವದಿಲ್ಲ. ಇವು ಅಣ್ಣಾರಾಯರ ಸಣ್ಣಕಥೆಗಳ 
ವೈಶಿಷ್ಟ್ಯಗಳು. 

ಪ್ರಣಯ ಸಮಾಧಿ, ಮಾತುಕತೆ, ಕುಸುರೆಳ್ಳು ಈ ಮೂರು ಕಥೆಗಳು, 
ಮಾನವ ಜೀವನದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ವಡೆದ ಗಂಡು-ಹೆಣ್ಣಿನ 
ಪ್ರಣಯ-ಪ್ರೇಮಗಳಿಗೆ ಸಂಬಂಧಿಸಿದ ಸಮಸ್ಯೆಯನ್ನು ಚಿತ್ರಿಸುತ್ತವೆ. 
"ಪ್ರಣಯ ಸಮಾಧಿಯಲ್ಲಿ ಬಲಿತ ಹೆಣ್ಣು ಸರಿವರೆಯದ ಗಂಡನನ್ನು ಹೊಂದದೆ 
ಎಳೆವರೆಯದ ಹುಡುಗನ ಕೂಡ ಪ್ರಣಯದಾಟವನ್ನು ಆಡಲೆಳಸಿದ ಸನ್ನಿವೇಶ 
ವಿದೆ. ಆ ಸಂದರ್ಭವನ್ನು ಚಿತ್ರಿಸಿದ ರೀತಿಯು ಬಹು ಮನೋಹರವಾಗಿದೆ. 
ಪವಿತ್ರ-ಅವನಿತ್ರ ಭಾವಗಳನ್ನು ಮೂಡಿಸುವ ಕುಶಲ ಕಲೆಯು ಇಲ್ಲಿ 
ವ್ಯಕ್ತವಾಗಿದೆ. 

“ಹಚ್ಚನೆಯ ಹುಲ್ಲಿನಿಂದ ಮುಚ್ಚಿದ ಮಡಿಯಲ್ಲಿ ನನ್ನನ್ನು ಈರೆ 
ದೊಯ್ದಳು. ಅಲ್ಲಿ ಕುಳ್ಳಿರಿಸಲು ಪ್ರಯತ್ನಿಸಿದಳು; ಕಡೆಗೆ ಕುಳ್ಳಿರಿಸಿ 
ವವಡಿಸಿದಳೂ ಕೂಡ. ತನ್ನ ರೇಶಿಮೆಯ ಸೆರಗಿನ ತುದಿಯಿಂದ ನನ್ನ 
ಮುಖವನ್ನು ಮುಚ್ಚಿ ದಳು. ನಾನು ಅವಳನ್ನೇ ನೋಡುತ್ತ ಇದೀಗ ಬಾಯಿ 
ಬರುತ್ತಿರುವ ಬಾಲಕನಂತೆ: 

"ಅಕ್ಕಾ ಹೀಗೇಕೆ? ಎಂದು ಕೇಳಿದೆ! 

"ನಾನು ಹೀಗೇಕೆ ಮಾಡುತ್ತಿದ್ದೇನೆ ಹೇಳು ನೋಡೋಣ)? ಧ್ವನಿಯಲ್ಲಿ 
ನಡುಕ, ಅದಕ್ಕಿಂತ ಅಧಿಕವಾಗಿ ಮರುಕ ತುಂಬಿತ್ತು. 

"ನನಗೆ ಗೊತ್ತಿಲ್ಲ! 

"ಅದೇಕೆ ಗೊತ್ತಿಲ್ಲ?” ಎಂದು ನನ್ನ ಕಣ್ಣುಗಳನ್ನು ಮುಚ್ಚಿದಳು. 

"ಗೊತ್ತಿಲ್ಲ, ಆದುದರಿಂದಲೇ ಗೊತ್ತಿಲ್ಲ.... .? 


°° ೨9 99 ೨೨ 9 ೨9 9 9 9 


"ನಿನ್ನ ಮೃದುವಾದ ಮೈಯ ಸೋಂಕಿನಿಂದ ತಾಯಿಯ ತೊಡೆಯಲ್ಲಿ 


೭೧ 


ವವಡಿಸಿ ವಾಲುಣ್ಣುವ ವಸುಳೆಯಂತಾಗಿದೆ ನನಗೆ! ಆದರೆ ನಿನ್ನ ಕಣ್ಣುಗಳಲ್ಲಿ 
ಕಾರ್ಗತ್ತಲೆಯ ಗೂಢರಹಸ್ಯವು ಹರಿದಾಡುತ್ತಿರುವದಲ್ಲ! 

ನನ್ನ ಮಾತು ಮುಗಿಯುವುದರಲ್ಲಿಯೇ ಅವಳು ಸ್ವಲ್ಪ ದೂರಕ್ಕೆ 
ಸರಿದಿದ್ದಳು. ದೃಷ್ಟಿಯಲ್ಲಿ ಚಾಂಚಲ್ಯ ಬೆರೆತಿತ್ತು. ಕಣ್ಣಕುಣಿಕೆಗಳಲ್ಲಿ 
ನೀರೂರಿತ್ತು. ಆಗ ಏರುತ್ತಿದ್ದ ಚಂದ್ರನ ಕಿರಣಪೊಂದು ಗಿದದೆಲೆಗಳ 
ಸಂದಿಯೊಳಗಿಂದ ಹಾಯ್ಬು ಅವಳ ಮುಖದ ಮೇಲೆ ಬಿತ್ತು. ಅದು ಅಲ್ಲಿ 
ತಾವರೆಯ ಭಾ ಭತ್ತ. ತಳೆದ ಅವಳ ಮುಖದಲ್ಲಿ ಕ್ಲಮಾಯಾಚನೆಯ 
ಕಿರಣರೂವದಿಂದ ವ್ರತಿಫಲಿನಿದಂತೆ ತೋರಿತು.” 

ಇಲ್ಲಿ ಮಲಿನಮನೋವುತ್ತಿ, ಒಂದು ಕಣದಲ್ಲಿ ನಾರಿಯನ್ನು ಪ್ರಕೃತಿ 
ಗುಣಕ್ಕೆ ವಶವಡಿಸಿ, ಅಥೇವತನಕ್ಕೆ ಎಳೆದರೂ ' ಮರುಕ್ಷಣದಲ್ಲಿ ಅದು ಹೇಗೆ 
ಎಚ್ಚರಗೊಂಡು ಸಂಯಮದ ಸಂಸ್ಕೃತಿಯ ಕಡೆಗೆ ತಿರುಗಿದೆಯೆಂಬುದನ್ನು 
ಬಹು ಸೂಕ್ಷ್ಮವಾಗಿ ಲೇಖಕರು ಬಿಡಿಸಿ ತೋರಿಸಿದ್ದಾರೆ. ಇದೊಂದು 
ವರಿಯ ಪ್ರೇಮವಾದರೆ "ಹು ಸುರೆಳ್ಳು? ನಿಮಿತ್ತವಾಗಿ ಗಂಡಹೆಂಡಿರಲ್ಲಿ 
ಉಂಟಾದ ಸಂಶೆಯಪಿಶಾಚಿಯು ಎಂಧ ಸರಸಸಂಸಾರವನ್ನೂ ವಿರಸಗೊಳಿಸು 
ತ್ತಿದೆಯೆಂದು ಚಿತ್ರಿ ಸುವ ಪ್ರೇಮದ ಬಗೆಯು ಇನ್ನೊ ಗ ಈ ಕಥೆಯ 
ವ್ರಾರಂಭ, ಬೆಳಸಣಿಗೆ ಗೂ eS ಕಲಾತ್ಮ' ಕವಾಗಿಯೂ 
ಸ್ವಾರಸ್ಯವೂರ್ಣವಾಗಿಯೂ ಇವೆ. ಗಂಡನಲ್ಲಿಯ ಸುತ ಚಾಚು 
ದೂರ ಹೋಗುವಂತೆ ನಿವಾರಣೋವಾಯವನ್ನು ಲೇಖಕರು ಬಹು ಜಾಗ 
ರೂಕತೆಯಿಂದ, ಅಷ್ಟೇ ಆಕಸ್ಮಿಕವಾಗಿ ವ್ಯಕ್ತಪಡಿಸಿ, ಓದುಗರನ್ನು ಬೆರಗು 
ಗೊಳಿಸುತ್ತಾರೆ. ಇನ್ನು "ಮಾತುಕತೆ'ಯಲ್ಲಿ ವತಿತ ದಾಂನಶ್ಯದ ಸುಂದರ 
ಚಿತ್ರವಿದೆ. ಈ ಕಥೆಯ ತಂತ್ರವು ಕನ್ನಡ ಕಧಾನಾಹಿತ್ನಕೆ ಕ್ರೇನೇ ಹೊಸ 
ಹ ಗ್ರಾಮ ಸಂರಕ್ಷ ಕ ಚಾ ರಾತ್ರಿಯಲ್ಲಿ ಊರಲ್ಲಿ ಸುತ್ತುವಂಗ 
ಕೇಳಿದ ಮಾತುಗಳನ್ನೇ ಲ್ಲಿ ವವಣಿಸುತ್ತ "ಹೋಗಿದೆ. ಅವುಗಳ 
ಮುಖಾಂತರ ಬು ಸಂಸಾರದ ವತನಚಿತ್ರವನ್ನು ಅಣ್ಣಾರಾಯರು 
ಕೊಟ್ಟಿದ್ದಾರೆ. “ನೋಡು! ನಾಲ್ಕೂ ಮಕ್ಕಳನ್ನು ಸಂಬಾಳಿಸಿಕೊಂಡ್ಕು 
ನಾಲ್ಕು ದಿನ ಮರ್ಯಾದಿಯಿಂದ ಸಂಸಾರ ಮಾಡಿ ಹೋಗೋದಕ್ಕೂ ಬಹಳ 
ಬುದ್ಧಿವಂತಿಕಿ ಬೇಕಾಗ್ವದ. ಮನೆಗೆ ಹಿರಿಯಳಾದ ನೀನೂ ದಿನಾ ಬೆಳಗಾದರೆ 
ಜಗಳಾಡತ ಕೂತರೆ, ನಾ ಯಾವ ಗಿಡಕ್ಕ ಜೋತಾಡಲಿ?” ಎಂದು ಮನೆ 


೭೨ 


ಯೊಂದರ ಮುದುಕನು ವಿಕಾಂತದಲ್ಲಿ ತನ್ನ ಮುದುಕಿಗೆ ಹೇಳುವ ಮಾತಿನ 
ಉಲ್ಲೇಖದಿಂದ ಆರುಭವಾಗುತ್ತದೆ. ಆ ಕಥೆಯು ಆ ಮುದುಕ ಹೊಸದಾಗಿ 
ಹುಟ್ಟಿದ ಮೊಮ್ಮಗನನ್ನು ನೋಡಿ, ಮಂದಿಗೆ ತಾನು ಮುಖ ತೋರಿಸಲಿಕ್ಕೆ 
ಆಗದ, ತೋಟಿದೊಳಗಿನ ಗಿಡಕ್ಕೆ ಉರುಲು ಹಾಕಿಕೊಳ್ಳುವ ಸಂಗತಿಯನ್ನು 
ಹೇಳುವ ಮಾತಿನಿಂದ ಮುಗಿಯತ್ತಿದೆ. ಇಲ್ಲಿ ಮುನ್ನೆರಳಿನಂತೆ ಬಂದ 
ಧ್ವನಿರಮ್ಯತೆಯು ಉಚ್ಛ ಕಲಾವಂತಿಕೆಯ ಲಕ್ಷ ಣವಾಗಿದೆ. 

ಇನ್ನು ಎಂತಹ ಟೂ ದ್ರೀಲು? ನಮ್ಮೂ! ರ ನಾಯಕರು, ಈರ ಯಾಕೆ 
ಹೋದ? ಕಲಿತ ಕಳ್ಳ, ಆ ಕಣ್ಣೀರು. ಕತೆಗಳು ಬಡತನವನ್ನು ನವಿರು 
ನವಿರಾಗಿ ಚಿತ್ರಿಸುವ ಕಧೆಗಳಾಗಿವೆ. “ಹೊಟ್ಟಿಗೆ ಹಿಟ್ಟು ಸಿಕ್ಕದ. ಇಂಧಾ 
ದಿನಗಳಲ್ಲಿ ವರ್ಷಕ್ಕೊಂದು ಬಾಣಂತನವು ಬೇರೆ! ದೇವರಿಗೆ ಕಣ್ಣು ಇಲ್ಲವೆ? 
ನಮ್ಮಂಧವರಿಗೇ ಏಕೆ ಕೊಡುತ್ತಿರುವನೋ ಮಕ್ಕಳನ್ನು!” ಎಂದು ಕಳವಳ 
ದಿಂದ ನುಡಿಯುವ ಹೆಂಡತಿಗೆ ಹೊರಗೆ ಹೊರಟ ಗಂಡನು, ಕೊರಳ ಹತ್ತಿರ 
ಹರಿದ ಕೋಟನ್ನು ಮುಚ್ಚಲಿಕ್ಕೆಂದು ಶರ್ಟಿನ ಕಾಲರನ್ನು ಮೇಲೆ ಹಾಕುತ್ತ, 
“ನಮ್ಮ ಕರ್ಮದ ಫಲಕ್ಕೆ ವಾವ... . ದೇವರೇನು ಮಾಡಬೇಕು?” ಎಂದು 
ಕೆಣಕುನಗೆ ವಿಷಾದಗಳಿಂದ ಕೇಳುತ್ತಾನೆ. ಬರ್ಧ ಕಂಟ್ರೋಲವಿಲ್ಲದ ಆ 
ಕಂಟ್ರೋಲಕಾಲದ ಬಡತನದ ಚಿತ್ರ ಇಲ್ಲಿ ಎಷ್ಟು ಕರುಳಿರಿಯುವಂತೆ 
ಮೂಡಿದೆ! ಬಡತನಕ್ಕೆ ತುತ್ತಾ ದವನನ್ನು ಊರ ಮುಖಂಡರು ಸೈನ್ಯಕ್ಕೆ 
ಸೇರಿಸಿದ ಚಿತ್ರ "ನಮೂ ರ i, ಕೊಡುತ್ತದೆ. ಕೆಲಸಕ್ಕೆ ಬಾರದ 
ಭೂಮಿಯನ್ನು ಉತ್ತು ಸಂ ಬಾವಿಯನ್ನು ತೋಡಿ, ಫಲವತ್ತನ್ನಾಗಿ 
ಮಾಡಿದ ರೈತ ಈರನೊಡನೆ ಜಮೀನದಾರ ಗೌಡರು ಅನ್ಯಾಯದಿಂದ ನಡೆದು 
ಕೊಂಡರು! ಇದೇ "ಈರ ಯಾಕೆ ಹೋದ?” ಎಂಬ ಕಥೆಯ ಜೀವವಾಗಿದೆ. 
ಸುಶಿಕ್ಸಿತನೊಬ್ಬನಿಗೆ ತನ್ನ ಓದುಬರಹ, ಕವಿತ್ವಶಕ್ತಿ, ವಿದ್ಯೆ ಸೌಜನ್ಯಗಳಾವವೂ 
ಹೊಟ್ಟಿಗೆ ಹಿಟ್ಟನ್ನು ಒದಗಿಸಲಿಲ್ಲ ಚಳಿಯಿಂದ ನಡಗುತ್ತ ಮಲಗಿದ 
ಮುಪ್ಪಿನ ತಾಯಿಗೆ ಹೊದಿಯಲಿಕ್ಕೆ ಒಂದು ವಸ್ತ್ರವನ್ನು ಸಂವಾದಿಸಿ ಕೊಡ 
ಲಿಕ್ಕೆ ಆಗದೆ ಕಳವು ಮಾಡುತ್ತಾನೆ! ಜನರಿಂದ "ಕಲಿತ ಕಳ್ಳ' ನೆನಿಸಿಕೊಳ್ಳು 
ತ್ತಾನೆ. ಹಗಲೆಲ್ಲ ಗಂಡಹೆಂಡರಿಬ್ಬರೂ ದುಡಿದು, ಪಡೆದ ಒಂದು ನೇರು 
ನೆಜ್ಜೆ, ಅವು ತಮಗೂ ತಮ್ಮ ಮಕ್ಕಳಿಗೂ ಹೊಟ್ಟೆಗೆ ಒಂದು ಹೊತ್ತಿಗೂ 
ಸಾಲವೆಂದು ದನ ತಿನ್ನುವ ಬಹಿಮೂಗದ ಹಿಂಡಿಯನ್ನೂ ಕೂಡಿಸಿ ಬೀಸಲೆಂದು 


೭೩ 


ಯೋಚಿಸಿದ ಆ ಬಡ ಕೂಲಿಕಾರನ ದೋತರೆವನ್ನು ಹಿಡಿದೆಳೆದು ಒಕ್ಕಲಿಗ 
ನೊಬ್ಬನು ಅವನ್ನೂ ನೆಲದ ಪಾಲು ಮಾಡುವನು. ಹಸಿದ ಮಕ್ಕಳು ಆ 
ಮಣ್ಣು ಪಾಲಾದ ಹಿಂಡಿಯ ಚೂರುಗಳನ್ನೇ ಆರಿಸಿ ಮುಕ್ಕಲು ಹವಣಿಸುವವು! 
ಗುಡಿಸಲಿನೊಳಗಿಂದ ಹರಕು ಮೊರವೊಂದನ್ನು ತಂದು, ಆ ಸೆಜ್ಜೆ ಹಿಂಡಿಗಳನ್ನು 
ತುಂಬಿಕೊಳ್ಳುವಾಗ ತಮ್ಮ ಅಸಹಾಯ ಸ್ಥಿತಿಯನ್ನು ನೆನೆದು ಆ ಕೂಲಿಯಾಕೆ 
ಕಣ್ಣೀರು ಹಾಕುವಳು. «ಆ ಕಣ್ಣೀರು? ರಕ್ತದ ಹನಿಗಳಂತೆ ಲೇಖಕರಿಗೆ 
ಇಲ್ಲಿ ಕಂಡಿವೆ. ಅತ್ಯಂತ ಮನೋವೇಧಕಾಗಿ ಈ ಚಿತ್ರ ಅಣ್ಣಾರಾಯರ 
ಲೆಕ್ಕಣಿಕೆಯಿಂದ ಮೂಡಿ ಬಂದಿದೆ. ಇದರಂತೆಯೇ "ಬೀರನ ಬಾವಿ'ಯಲ್ಲಿ 
ಊರ ಹಿರಿಯರೆಂಬವರ ಬುದ್ಧಿ ಬಲದ ಆಟದಲ್ಲಿ ಸಿಕ್ಕು ಒದ್ದಾಡುವ ಒಕ್ಕಲಿಗನ 
ಕರುಣ ಕಥೆಯಿದೆ. 

"ಒಗಟು, "ಕರುಳು'ಗಳು ಮನಸ್‌ ಚಿತ್ರವನ್ನು ಕೊಡುವ ಕನ್ನಡದ 
ತ್ರೇಷ್ಠ ಕತೆಗಳಾಗಿವೆ. ಮಾನವನ ಬದುಕಿನಲ್ಲಿ ಅಜ್ಞಾನವೆಂಬುದು ಸತ್ಯದ 
ಮೇಲೆ ದಟ್ಟಿವಾದ ತೆರೆಯನ್ನು ಹಾಕಿದಾಗ ಬಡತನದ ಬಾಳಿನಲ್ಲಿ ಸ್ವಲ್ಪ 
ಹಣವೂ ಕೂಡ ಎಂಧ ದುರಂತವನ್ನು ತಂದೊಡ್ಡಬಹುದು. ಬಡವರಲ್ಲೂ 
ಪ್ರಾಮಾಣಿಕತೆಯು ಎಷ್ಟು ಸ್ಪೃಹಣೀಯವಾಗಿರುತ್ತದೆಂಬುದರ ಚಿತ್ರ 
"ಒಗಟು? ಕೊಡುತ್ತದೆ. ಜೀವನದ ಸುಖ-ಶಾಂತಿಗೆ ಸನ್ಯಾಸಕ್ಕಿಂತ ಸಹೃದಯಿ 
ಯಾದ ಸಂಸಾರಿಕತೆಯೇ ಮಿಗಿಲೆನ್ನುವ ಭಾವವನ್ನು "ಕರುಳು' ಕರಗುವಂತೆ 
ಹೇಳುತ್ತದೆ. ಇವೆರಡೂ ಕಥೆಗಳು ಅಣ್ಣಾರಾಯರ ಕಧನಕಲೆಯ ವರಿಣತಾ 
ವಸ್ಥೆಯನ್ನು ವ್ಯಕ್ತಪಡಿಸುತ್ತವೆ. 

"ದ್ರೋಹ' ಅಗಷ್ಟ ೧೯೪೨ರ ಕ್ರಾಂತಿಯಲ್ಲಿ, ಮುಂಬೈಯಲ್ಲಿ ನಡೆದ 
ಘಟನೆಯಲ್ಲಿ, ಸಿಕ್ಕ ಎರಡು ವ್ಯಕ್ತಿಗಳ ಮನಸ್‌ ಚಿತ್ರವಾಗಿದೆ. ಅದೇ 
ಕ್ರಾಂತಿಯ ಉಲ್ಬಣತೆಯಲ್ಲಿ ಸಿಕ್ಕ ಒಂದು ಹಳ್ಳಿಯ ಚಿತ್ರ "ನಿಜಯಶ್ರೀ? 
ಯಲ್ಲಿದೆ. "ಸೂರಸಿಂಗ' ಮಹಾಯುದ್ಧದ ರಣಭೂಮಿಯ ಮೇಲೆ ದೇಶ 
ಪ್ರೇಮವನ್ನು ವ್ಯಕ್ತಪಡಿಸಿದ ಶೂರ ಭಾರತೀಯ ಸೈನಿಕನ ಕಥೆಯಾಗಿದೆ. 

"ಗೆಲುವು' ಯವನರ ಅತುಲ ಸೈನಿಕ ಶಕ್ತಿಯನ್ನು ನಂಬಿದ ಸಿಕಂದರನ 
ಕಣ್ಣುಗಳನ್ನು ಭಾರತೀಯರ ಅಧ್ಯಾತ್ಮಿಕತೆಯು ತೆಕಿಯಿಸಿ, ಅದರ ಮುಂದೆ 
ನೋಲನ್ನು ಒಪ್ಪಿಕೊಳ್ಳುವ ಸನ್ನಿವೇಶವನ್ನು ಒದಗಿಸುತ್ತದೆ. "ವರಿವರ್ತನ'ವು 
ಭಗವಾನ್‌ ಮಹಾವೀರನ ಕಾಲದಲ್ಲಿ ಬಾಳಿದ ಸಮ್ರಾಟ್‌ ಶ್ರೇಣಿಕನ (ಬಿಂಬಿ 


೭೪ 


ಸಾರ) ನ್ಯಾಯನಿಷ್ಠುರತೆಯನ್ನೂ ವೇಶೈಯೊಬ್ಬಳ ಹಾಗೂ ಕಳ್ಳನ ಸತ್ಯನಿಷ್ಠೆ 
ಯನ್ನೂ ಸುಂದರವಾಗಿ ಚಿತ್ರಿಸುತ್ತದೆ. "ತವನಿಧಿ'ಯು ಒಂದು ಕ್ಷೇತ್ರದ 
ಕಥೆಯಾಗಿದ್ದು, ಕರ್ನಾಟಿಕದ ಇತಿಹಾಸಿಕ - ಸಂಗತಿಗಳಿಂದ ಕೂಡಿದೆ. 
ಇದರಲ್ಲಿ ಮಾನವನಿಗೆ ದೈವದ ಮೇಲಿರುವ ಅತುಲ ಶ್ರದ್ಧೆಯ ಮನೋಹರ 
ಚಿತ್ರವಿದೆ. 

ಹೀಗೆ ಅಣ್ಣಾರಾಯರ ಕಲಾಕುಂಚವು ವಿವಿಧ ಸನ್ನಿವೇಶ, ವಾತ್ರ, 
ಜೀವನಗಳ ಚಿತ್ರವನ್ನು ಬರೆದಿದೆ. ಇಲ್ಲಿ, ಅವರ ಕಥೆಗಳನ್ನು ಈುರಿತು 
ನಾಲ್ಕು ಮಾತುಗಳನ್ನು ಮಾತ್ರ ಹೇಳಿದೆ. ಇದು ಅವರ ಕಧನೆ ಕಲಾಸುಂದ 
ರಿಯ ಆರಾಧನೆಯ ಮಂದಿರೆದ ದ್ವಾರವಿದ್ದಂತೆ. ಇದರಿಂದ ಕನ್ನಡ ವಾಚಕರು 
ಒಳಗೆ ಪ್ರವೇಶಿಸಿ, ಅಣ್ಣಾರಾಯರ ಕಧೆಗಳ ಭಾವಸೌಂದರ್ಯವನ್ನು ಅನು 
ಭವಿಸಿ, ಹೆಚ್ಚು ಹೆಚ್ಚಾಗಿ ಆನಂದವನ್ನು ಹೊಂದಲೆಂದು ಹಾರೈಸುವೆ. 


೭೫ 


"ಬುದ್ಧನ ಕಥೆ'ಯ ಸಮೀಕ್ಷೆ 
ಶ್ರೀ. ಕೆ. ಬಿ. ದೇಶಪಾಂಡೆ, ಎಂ. ಎ., ಜಮಖಂಡಿ. 


ಭಾರತೀಯ ಅಧ್ಯಾತ್ಮಿಕ ಹಿರಿಮೆಯನ್ನು ಬೆಳಗಿದ ಹಲವೇ ಮಹಾ 
ಪುರುಷರಲ್ಲಿ ಭಗವಾನ್‌ ಬುದ್ಧನೂ ಒಬ್ಬ. ವೈದಿಕ ಧರ್ಮದ ಕರ್ಮಕಾಂಡಕ್ಕೆ 
ಅವಾಸ್ತವ ಮಹತ್ವ ಪ್ರಾಪ್ತವಾಗಿ, ಅವುಗಳ ಹಿನ್ನೆ ಲೆಯಲ್ಲಿನ ಅಮಾಲ್ಯ 
ತತ್ವಗಳ ತಿರುಳು ಮಾಯವಾದಾಗ ಅದಕ್ಕೆ ಕ್ರಾ ಚತ ಪ್ರತಿಭಟನೆ ಬರುವದು 
$3 ಮೇ ಆಗಿತ್ತು ಜನತೆಯ ಮಾರ್ಗದರ್ಶನಕ್ಕಾಗಿ ಜೆಳಕು ನೀಡಿ, 
ಕೈಹಿಡಿದು ನಡಸುವ ಕರುಣಾಳು ಬೇಕಿತ್ತು. ಧಕ್ಕಗ್ಲಾನಿಯಾಗುತ್ತಿದ್ದಾಗ 
ಭಗವಂತನ ಅವತಾರವನ್ನು ಧರಿತ್ರಿ ದಾರಿಕಾಯುತ್ತಿದ್ದಳು. ಇಂತು 
ಅಧ್ಯಾತ್ಮಿಕ ರಂಗಭೂಮಿ ಸುಸಜ್ಜಿತವಾಗಿತ್ತು. ಭಗವಂತ ಸಿದ್ಧಾರ್ಧನಾದ; 
ಸಿದ್ಧಾರ್ಧ ಸ ಭು ವಿಶಾಲ ವಿಶ್ವದ ಬಹುದೊಡ್ಡ ಭಾಗದಲ್ಲಿ ಅವನ 
ಬೋಧನೆಗಳು ವ ವ ಪ್ರಸಾರವಾದವು. 

ಇಂಧ ಒಬ್ಬ ವುಣ್ಯಪುರುಷನ, ಮಾನವೀಯ ಅಂತಃಶಕ್ತಿಗೆ ಸ್ಫೂರ್ತಿ 
ದಾಯಕನಾದ ಮಹಾನುಭಾವನ ವಾವನಕಥೆಯನ್ನು ಶ್ರೀ ಮಿರ್ಜಿ ಅಣ್ಣಾ 
ರಾಯರು ಬಲು ಸೊಗಸಾಗಿ ಹೇಳಿದ್ದಾರೆ. ವುಟವುಟದಲ್ಲಿ ಕಧನ ಕೌಶಲ್ಯ 
ಎದ್ದು ಕಾಣುತ್ತಿದೆ; ನಿರೂವಣಾ ಲಾಲಿತ್ಯ ಗೋಚರವಾಗುತ್ತದೆ. ಪ್ರತಿ 
ಶಬ್ದ ದಲ್ಲೂ ಆ ಭಗವಂತನ ಜೀವನ ಸಂದೇಶ ಸ್ಬು ರಣಗೊಳ್ಳು ತ್ತಿದೆ. ಒಂದು 
ವಿಶಿಷ್ಟ ಚೌಕಟಿ ಸೈನಲ್ಲಿಯೇ ಕಧೆಯ ನಿಲುವನ್ನು ಕೂಡಿಸಿದ್ದಾರೆ. ಕಥೆ 
Be ಗ್ರಾಢವಿದ್ಯಾರ್ಥಿಗಂಗೆ ಹೇಳುವ ರೀತಿಯದು. ಶ್ರೋತೃ ಗಳು 
ಪ್ರೌಢರೂ ನಿಜ; ಆದರೆ ಅಷ್ಟೇ ನಿಜ, ಅವರು ವಿದ್ಯಾರ್ಧಿಗಳೆಂಬುದು. 
ಅಂದರೆ ಜಗತ್ತಿನ ಬಗೆಗೆ ಸಾಮಾನ್ಯ ಅರಿವು ಅವರಿಗಿದೆ. ಅವರ ಬುದ್ಧಿಯೂ 
ಪ್ರೌಢವಾಗಿದೆ. ಆದರೆ ತೊಡಕಾದ ವಿಷಯಗಳನ್ನು ಬಾಲಕರಿಗೆ ಹೇಳು 
ವಂತೆಯೇ ಬಿಡಿಬಿಡಿಸಿ ಹೇಳಬೇಕು. ಅಲ್ಲದೆ ವರರು ಹೇಳಿದುದಲ್ಲಕ್ಳೂ. 
"ಅಹುದೆ'ನ್ನುವ ತಲೆಹಾಕವ್ಸಗಳಲ್ಲ. ವಯಸ್ಸಿನ ಜೊತೆಗೆ ವ್ರವಂಚದ 
ವಿಶಾಲ ಅನುಭವ ಅವರಿಗಿದೆ. ಆ ಅನುಭವದ ಒರೆಗಲ್ಲಿಗೆ ವರರು ಹೇಳಿ 


ದುದನ್ನು ತಿಕ್ಕಿ ಅದರ ಚೊಕ್ಕಟಿತನದ ವರೀಕ್ಷೆಮಾಡುವ ಎದೆಗಾರಿಕೆಯೂ 


೭೬ 


ಅದೆ. ಇಂಧ ಒಂದು ಬಿಕ್ಕಟ್ಟಿ ಸನ ತೊಡಕನ್ನು ಶ್ರೀ ಅಣ್ಣಾರಾಯರು ಲೀಲಾ 
ಜಾಲವಾಗಿ ಬಿಡಿಸಿದ್ದಾರೆ. 

ಈ ಐವತ್ತು ವುಟಗಳಲ್ಲೂ ಹೆಣೆದ ಕತೆ ರಾತ್ರಿಯ ನಾಲೆಯ ಒಂದು 
ದಿನದ ವಾರವಾಗಿದೆ. ವ್ರಾಸಂಗಿಕ ಸನ್ನಿವೇಶಗಳಿಗನುಸಾರವಾಗಿ ಶಿಕ್ಷ ಣದ 
ವಾರಗಳನ್ನು ಸತ್‌ ಸಿಬೇಕೆಂಬ ತತ್ವ ವನ ನ್ನು ಇಲ್ಲಿ ಕೃ ತಿಗೆಳೆಯಲಾಗಿದೆ. 
ವೈ ಶಾಖ ಶುದ್ಧ ಪೌರ್ಣಿಮೆಯ ಬೆಳದಿಂಗಳ wR ವಾತ ವಾತಾವರಣ. 
ಬುದ್ದಜಯಂತೆಯ ಪವಿತ್ರ ದಿನ. ಆ ದಿನವೇ ಬುದ್ಧ ಕಧಾನಿರೂವಣೆಗೆ 
ಪ್ರೇರಕ. ವಿ ಬುದ್ಧಸ್ಮಾರಕ ಶ್ಲೇತ್ರ ಗಳ "ಯಾತ್ರೆ ಮಾಡುತ್ತ 
ಬುದ್ಧನ ಜೀವನದ ಘಟನೆಗಳಿಗೆ "ಅವನ್ನು ಸಮನ್ವೆಯಿಸುತ್ತ ಆ ಕ್ಷೇತ್ರ ಗಳ 
ಪ್ರಾಚೀನ ವೈಭವ ಹಾಗೂ ವಾವಿತ್ರ, ವನ್ನು ಕೇಳುಗರ ಕಣ್ಣೆ ುರನಲ್ಲಿ 
ಹಾಯ್ದು ಹೋಗುವಂತೆ ಚಿತ್ರಿಸಲಾಗಿದೆ. ನಮ್ಮ ಆಧುನಿಕ ಕಾಲನೆಲ್ಲ 
ಐತಿಹಾಸಿಕ ಕಾಲವಾಗಿ ಮಾರ್ವಡುತ್ತದೆ. ಓದುಗನ ದೃಷ್ಟಿಯಲ್ಲಿ ಈ 
ಮಾರ್ವಾಟು ಮಹತ್ತರವಾದುದು. ಇತಿಹಾಸ ಕಟಾ ಪು )ತಭೂತ 
ಕಾಲವಲ್ಲ; ಜೀವಂತ ಭೂತಕಾಲ; ಅಷ್ಟೇ ಅಲ್ಲ, ಅದು Be 
ವಾಗಬೇಕು. ಇತಿಹಾನದ ಘಟನೆಗಳು ನಿರ್ದಿಷ್ಟ ಪವಡಿಸಿದ ಸ್ಥಳಗಳಲ್ಲಿ 
ಹುಟ್ಟಿ, ಬೆಳೆದು ನೈಸರ್ಗಿಕ ಕೊನೆಯನ್ನು ಕ ಗಯಾ, ಸಾರನಾಧ, 
ವಾವಾ ಮೊದಲಾದ ಸ್ಥಳಗಳು ಕೇವಲ ಸ್ಥಾನನಿರ್ದೇಶಕ ವಸ್ತುಗಳಾಗದೆ 
ಬುದ್ಧನ ಕಾಲದ ಸಮಾಜ ಜೀವನವನ್ನು ಅದರ ಸರ್ವನೌಂದರ್ಯ ಕುರೂ 
ವತೆಗಳಲ್ಲಿ ಚಿತ್ರಿಸುವ ಜೀವಂತ ಹಿನ್ನೆಲೆಗಳಾಗಿವೆ. ಧಾಮನ್‌ ಹಾರ್ಡಿ 
ಹಾಗೂ ಕಾರಂತರ ಕಾದಂಬರಿಗಳಲ್ಲಿಯಂತೆ ಈ ಎಲ್ಲ ಸನ್ನಿವೇಶಗಳಲ್ಲೂ 
ಜೀವಸಂಚಾರದ ಮಿಡಿತವನ ನ್ನ್ನ ನಾವು ಗುರುತಿಸಬಹುದಾಗಿದೆ. ಬುದ್ಧ 
ಜೀವನದ ಪ್ರತಿಯೊಂದು ಘಟ್ಟವೂ ತನ್ನ ತೊ ್ರೀತ್ಯ ಗಳ ಜೇಕು-ಬೇಡಗಳ 
ಇತಿಮಿತಿಯನ್ನರಿತುಕೊಂಡೇ ನಿರೂಪಿಸಲ್ಪಟ್ಟಿದೆ. ಇದರಿಂದ ಬುದ್ಧನ 
ಸಂದೇಶದ ತಿರುಳು ಜನಸಾಮಾಕ್ಯರಿಗೆ ಸುಲಭವದ್ಯವಾಗಲು ಸಾಧ್ಯವಾಗಿದೆ. 

ಇಡೀ ಕತೆ ಸಂಭಾಷಣಾರೂವ ಲ್ಲಿದ್ದರೂ “ನಮ್ಮ ಕಡೆಯ ಮಾತಿನ 
ರೀತಿಯನ್ನು ಮೊದಲು ಕಲಿತುಕೊಳ್ಳಿ; ಆ ಮೇಲೆ ಇದನ್ನು ಓದುವಿರಂತೆ!? 
ಎಂಬ ದುರಾಗ್ರಹಕ್ಕೆ ಇಲ್ಲಿ ಎಡೆಯಿಲ್ಲ. ಸಂಭಾಷಣಾರೀತಿ ಹರಿದು ಹಂಚಿ 
ಹೋದ ಕನ್ನಡನಾಡಿನ ಪ್ರತೀಕವಾಗಿಲ್ಲ; ಒಗ್ಗೂಡಿದ ಕನ್ನಡದ ದ್ಯೋತಕ 


೭೭ 


ವಾಗಿದೆ. ಈ ಸುರಸ ತೈಲಿಯ ಪ್ರವಾಹ ನಮ್ಮನ್ನು ಕೊಚ್ಚಿಕೊಂಡು 
ಹೋಗುತ್ತದೆ. ಮಾತಿನ ಮಾರ್ದವ, ಹೇಳುವ ರೀತಿಯ ಸೊಗಸು, 
ಅಂತರಾಳದಲ್ಲಿ ಮೆದುವಾಗಿ ಹರಿಯುತ್ತಿರುವ ಹಾಸ್ಯದ ರುರಿ, ಬುದ್ಧ 
ಜೀವನದ ಮಹತ್ತನ್ನು ಎತ್ತಿ ಹೇಳುವದರಲ್ಲಿ ಅ ತ್ಯಂತ ಸಸುರ 
ಗದ್ಯ ಕೇವಲ ಹೃದ್ಯವಷ್ಟೇ ಅಲ್ಲ, ಸ್ವಾದ್ಯವೂ ಆಗಿದೆ: “ಬಲ್ಲೊಗಸು, 
ಬಲ್ಸೊಗನು ನೀನೆಂದ ಕತೆ” ಎಂಬ ನುಡಿ ಭಟ್ಟಂಗಿಯ ಹೊಗಳಿಕೆಯಲ್ಲ. 
ವಾಸ್ತವಿಕ ವರಿಣಾಮದ ಸರಳ ನುಡಿ. 

ಭಾರತದ ಸಂಕ್ರಾಂತಿ ಕಾಲದಲ್ಲಿ ಭಾರತೀಯ ಮಹಾವುರುಷನೊಬ್ಬನ 
ಜೀವನದ ಸಾರಸರ್ವಸ್ಥ: ವನ್ನು ರಸವತ್ತಾಗಿ ಹೇಳಿ, ಕನ್ನಡಿಗರ ಕೈಗಿಟ್ಟುದು 
ಯಧೋಚಿತವಾಗಿದೆ. ಆ ತಾರಾ ಹೊತ್ತಿಸಿದ ಬೆಳಕಿನ ಜಾಡು 
ಹಿಡಿದು, ಭಾರತವು ಆತ್ಮಿಕ ಉನ್ನತಿಯನ್ನು ಸಾಧಿಸಿಕೊಳ್ಳಬೇಕಾಗಿದೆ. 
ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಈ ಹೊತ್ತಿಗೆ ಅತ್ಯಂತ ಪ್ರಯೋಜನಕಾರಿ 
ಯಾಗಿದೆ ಎಂದು ಹೇಳಿದರೆ ಅತಿಶಯೋಕ್ತಿಯಾಗಲಾರದು ನಮ್ಮ ಜೀವನದ 
ನೈತಿಕ ಮೌಲ್ಯಗಳು ಅವನತಿಯ ದಾರಿಯನ್ನು ಹಿಡಿದ ಈ ಸಕ, ಮಣ 
ಕಾಲದಲ್ಲಿಯ ಬಾಲಕರು ಶಿಸ್ತುಗೇಡಿಗಳೆಂಬ 'ಏಿರುಡನ್ನು ದೊರಕಿಸುತ್ತಿದ್ದ 
ಈ ವೇಳೆಯಲ್ಲಿ ಬಾಲಕರಲ್ಲಿಯ ನೈತಿಕ ಮೌಲ್ಯಗಳ ಪುನರುತ್ಥಾನಕ್ಕೆ ಬುದ್ಧನ 
ಸಂದೇಶ ಅಗತ್ಯವಾಗಿದೆ. ಗಂಟುಗಂಟಾದ ಇಂದಿನ ಸಾಮಾಜಿಕ ಸಮಸ್ಯೆಗಳ 
ಜಟಿಲತೆಯನ್ನು ಸೂಕ್ಷ ಮಾಗಿ ಅರಿತು ನಿವಾರಿಸುವ ಧೀಶಕ್ತಿ ಹಾಗೂ 
ಆತ್ಮನ ಸಾಮರ್ಥ್ಯ ಬುದ್ಧ" ಮ್‌ ನಮಗೆ ಹರಿದು ಬರಬೇಕಾಗಿದೆ 
ಜಾತೀಯ ಹಾಗೂ ಪ್ರಾಂತೀಯ ಸಂಕುಚಿತ ಮನೋಭಾವನೆಗಳನ್ನು 
ಪ ಪ್ರಚೋದಿಸಿ, ಅವಕ್ಕೆ ರಾಷ್ಟ್ರ ಯ ಸ್ವರೂವ ಕೊಟ್ಟು ತಮ್ಮ ಸ ಸ್ವಾ ರ್ಧ ವನ್ನು 
ಸಾಧಿಸಿಕೊಳ್ಳಲು Fy ರಾಷ್ಟ್ರೀಯತೆಗೆ ಚಕಾ ಇಟ 
“ಢೋಂಗಿ ಮುತ್ಸದ್ದಿ”ಗಳ ಅಂತರಂಗದ ರಂಗ ಅಂಗಳಕ್ಕೆ ಬಂದು, 
ಪ್ರಾಮಾಣಿಕ ರಾಷ್ಟ್ರೀಯ ವೃತ್ತಿಯ ವಿಕಾಸಕ್ಕೆ ಬುದ್ಧ ಸಂದೇಶ ಪೋಷಕ 
ವಾಗಬೇಕಾಗಿದೆ. ಈ ದೃಷ್ಟಿ "ಬುದ್ಧನ ಕಥೆ'ಯಲ್ಲಿ ತುಂಬ ಹರಿದಿದೆ. 
"ಬುದ್ಧನ ಕಥೆ'ಗೆ ರಾಷ್ಟ್ರ ಸತ ಪ್ರಶಸ್ತಿ ವತ್ರ ದೊರಕಿರುವದು ಅದರ 
ಹಿರಿಮೆಗೆ ಸಾಕ್ಷಿ. ಶ್ರೀ ಬುರ್ಜಾ ಅಣ್ಣಾರಾಯರಿಂದ ನಾಡಿಗೆ ಇಂಧ ಅಮೌಲ್ಯ 
ರಸದೂಟ ಪ್ರಾಪ್ತವಾಗಲೆಂದು ಹಾರೈಸುವೆ. 


೭೮ 


ಭಾರತದ ಬೆಳೆಕನಲ್ಲಿ 


ಶ್ರೀ. ಮಾ. ವರ್ಧಮಾನ ಹೆಗ್ಗಡೆ, ಧರ್ಮಸ್ಥಳ. 


ಸುವ್ರಸಿದ್ದ ಕಾದಂಬರಿಕಾರರಾದ ಶ್ರೀ ಮಿರ್ಜಿ ಅಣ್ಣಾ ರಾಯರು ತಮ್ಮ 
ಭಹಕ "ಭಾರತದ ಬೆಳಕು” ಈ ಗ್ರಂಧದಲ್ಲಿ' pe 
ಭಾರತದ ದಿವ್ಯಜಿ ಜ್ಯೋತಿ, ಮಹಾತ್ಮಾ ವುರುಷರ ಮಹೋನ್ನತ ವ್ಯಕ್ತಿತ್ವವನ್ನು 
ಏಕಾಂಕ ಜ್‌ ಶೈಲಿಯಲ್ಲಿ ಚ ದಿವ, ಭವ್ಯ ಚಿತ್ರ ಗಳನ್ನು ವಿಸ್ತಾರವಾಗಿ 
ಕೊಟ್ಟು, ನಮ್ಮೆಲ್ಲರ ಹೃದಯದಲ್ಲಿ ಆ ಸುಬ ದಿವ್ಯ ಜೀವನವು 
ಅಚ್ಚೊತ್ತಿದಂತೆ ಮಾಡಲು ಬಹಳ ಸಾಹಸವಟ್ಟಿದ್ದಾರೆ. ಅವರ ಕಾದಂಬರಿಯ 
ಶೈಲಿಯಲ್ಲೊಂದು ವಿಶಿಷ್ಟ ರೀತಿನೀತಿಯಿದೆ. ಅದು ನಮ್ಮನ್ನು ಸಾವಿರಾರು 
ವರ್ಷಗಳ ಹಿಂದಕ್ಕೆ ಅರೆದುಕೊಂಡು ಹೋಗಿ, ಅಂದಿನ ಮಹಾತ್ಮರ ದಿವ್ಯ 
ಮನೋರಂಗದ ಅಮ್‌ೌಲ್ಯ ಮಾತುಗಳನ್ನು ಹೊರಡಿಸಿ, ಇಂದಿನವರು, ವವಿತ್ರ 
ಬಾಳನ್ನು ಬುಳಲು ಪ್ರೇರಣೆ ನೀಡುತ್ತಿದೆ. 
ಒಂದನೆಯ ಚಿತ್ರವು, ಭಗಎಂನ್‌ ಮಹಾವೀರ ಸ್ವಾಮಿಯ ದಿವ್ಯಭವ್ಯ 
ಜೀವನವನ ಶಿ ದ ಕ್ಷೇತ್ರದ ದರ್ಶನಕ್ಕೆ ನಮ ನ್ನು ಕರೆದೊಯ್ದು 
ರಸವತ್ತಾಗಿ” ಮೂಡಿಸಿ ರಡ ಎರಡನೆಯ ಚಿತ್ರ ಶ್ರವಣ 
ಬೆಳ್ಗೊಳ ಮಹಾಸ್ಸೇತ್ರದ ದರ್ಶನದಿಂದ ಮೂಡಿಬಂದಿದ್ದು, ಶ್ರೀಭದ್ರಬಾಹು 
ಚಂದ್ರಗುಪ್ತ ಮುನೀಂದ್ರರ ವವಿಶ್ರ ಜೀವನವನ್ನು ಪ್ರತಿಫಲಿಸುತ್ತಿದೆ. 
ಮೂರನೆಯದರಲ್ಲಿ ಶ್ರುತವಂಚಮಿಯ ಭಾ ಕುರಿತೂ, ಧವಳಾದಿ 
ಗ್ರಂಧೆಗಳ RES ಭಗವಂತ ಪುಷ್ಪ ದಂತ ಭೂತಬಲಿಗಳ ಚರಿತ್ರೆ 
ಇನ್ನು ಅದಕ್ಕೆ ಸಮನ್ವಯಿಸಿಯೂ ಗ್ರಂಧ ಜು ಸಂದರ್ಭವನ್ನು 
ಸೇರಿಸ್ಕಿ ರ ರಸವತ್ತಾ ಗಿ ಚಿತ್ರಿಸಿ ಯಶಸ್ವಿಗಳಾಗಿದ್ದಾ ರೆ. ನಾಲ್ಕನೆಯ ಚಿತ್ರದಲ್ಲಿ. 
ಕುಂದಕುಂದಾದ್ರಿ ವರ್ವತದಲ್ಲಿ ವರಮವೂಜ್ಯ ಆಚಾರ್ಯ ಕುಂದಕುಂದಾ 
ಚಾರ್ಯರ ಅಧ್ಯಾತ್ಮ ನಾಧನೆಯ ಮಹಾ ತವಧಾರಣೆಯ ದಿವ್ಯ ಚಿತ್ರ ಗಳೊಡನೆ 
ಸ್ಥಳ ಚರಿತ್ರೆಯ ವರ್ಣವನ್ನು ಸೇರಿಸಿ, ತಮ್ಮ ಕೂಟ ।  ಆಡಿಸಿದ್ದಾರೆ. 
ಇವೆಲ್ಲ ಚಾರಿತ್ರಿಕ ಅಂಶಗಳನ್ನು ಟಟ ತಿಳಿದಿರಲಿಕ್ಕಿಲ್ಲ. ಧರ್ಮಾಭಿ 
ಮಾನಿಗಳು ಹೃದಯ ವೂರ್ವಕವಾಗಿ, ಹಿಂದಿನ ಮಹಾತ್ಮರ ವರಮವಾವನ 


೭೯ 


ಜೀವನ ಚಿತ್ರಗಳನ್ನು ಓದುತ್ತ ಹೋದ ಹಾಗೆ ತಲೆ ಭಕ್ತಿಯಿಂದ ತಾನಾಗಿಯೇ 
ಬಾಗುವುದು. ಇದು ಅಣ್ಣಾರಾಯರ ಶೈಲಿಯ ವೈಶಿಷ್ಟ್ಯ, ಪ್ರಭಾವ. 
ಸಿದ್ಧಾಂತ ಚಕ್ರವರ್ತಿ ತ್ರೀ ನೇಮಿಚಂದ್ರಾಚಾರ್ಯರು ಮತ್ತು ಧರ್ಮ 
ಮೂರ್ತಿ ಚಾಮುಂಡರಾಯರೊಳಗಿನ ಆದರ್ಶ ಗುರುಶಿಷ್ಯತ್ವವನ್ನು ಕುರಿತು 
ಬರೆದ ದಿವ್ಯ ವ್ಯಕ್ತಿಚಿತ್ರ ಉತ್ತಮವಾಗಿದೆ. ಶ್ರೀ ಬಾಹುಬಲಿ ಸ್ವಾಮಿ 
ಮೂರ್ತಿ ವ್ರತಿಷ್ಠೆಯ ಸುಸಂದರ್ಭದಲ್ಲಿ, "ಷಟ್‌ಖಂಡಾಗಮ'ದ ವೂರ್ಣ 
ಅಭ್ಯಾಸಿಯಾದ ಮಹಾಮುನಿ ನೇಮಿಚಂದ್ರರಿಗೆ "ಸಿದ್ಧಾಂತ ಚಕ್ರವರ್ತಿ? 
ಎಂಬ ಮಹಾವದವೀದಾನ ಸಮಾರಂಭವು ನೆರವೇರಿಸಿದ ದೃಶ್ಯ, ಬಹು 
ಹೃದಯ ಸ್ಪರ್ಶಿಯಾಗಿದೆ. ವಿದ್ಯಾಲಯದ ಅಭ್ಯಾಸದಲ್ಲಿ ವದವಿ ವಡೆಯುವದ 
ಕ್ಕಿಂತಲೂ "ಗೊಮ್ಮಟಿಸಾರ'ದಂಧ ಶ್ರೇಷ್ಠ ಗ್ರಂಧರಚನೆಯಲ್ಲಿ ತನ್ನ ಮಹಾ 
ವ್ಯಕ್ತಿತ್ವವನ್ನು ತೋರುವವರು ಮಹಾವ್ರಾಜ್ಞರೆಂಬ ಭಾವವು ಇಲ್ಲಿ ಮೂಡಿದೆ. 
ಇದು ಯಧಾರ್ಧ ಸತ್ಯವನ್ನೇ ಸಾರುತ್ತಿದೆಂಬುದರಲ್ಲಿ ಸಂದೇಹವಿಲ್ಲ. ಮುಂದಿನ 
ವ್ಯಕ್ತಿಚಿತ್ರವು ಕರ್ನಾಟಕದ ಭಕ್ತಿಭಂಡಾರಿಗಳೂ ವಿಶ್ವವಂದ್ಯರೂ ಆದ 
ಬಸವಣ್ಣನವರನ್ನು ಕುರಿತದ್ದಾಗಿದೆ. ಅದು ಆ ಕಾಲದ "ಅನುಭವ ಮಂಟವ' ದ 
ದರ್ಶನವನ್ನು ನಮಗೆ ಮಾಡಿಸುತ್ತದೆ. ಆ ಮೇಲೆ ವರಮವವಿತ್ರ ಶ್ರೀ ಶಾಂತಿ 
ಸಾಗರರ ಚರಿತ್ರವನ್ನು ವಿವರಿಸಿ, ಜೈನ ನಿರ್ಗ್ರಂಧ ಮುನಿಗಳ ಅಧ್ಯಾತ್ಮ 
ಸಾಧನೆಯ ವರಿಚಯ ಮಾಡಿಕೊಟ್ಟಿದ್ದಾರೆ. ಪೂಜ್ಯ ಗಾಂಧೀಜಿಯವರಿಗೆ 
ಧಾರ್ಮಿಕ ದಿವ್ಯಜೀವನದ ಮರ್ಮವನ್ನು ವವಿತ್ರತಮ ತಮ್ಮ ಜೀವನದಿಂದ 
ತೋರಿದ ಮಹಾಯೋಗಿ ರಾಯಚಂದರ ಶತಾವಧಾನದ ದಿವ್ಯಶಕ್ತಿಯೊಡನೆ 
ಆತನ ಅಧ್ಯಾತ್ಮನಾಮರ್ಥ್ಯದ ಸನ್ನಿವೇಶಗಳನ್ನೂ ಸೇರಿಸಿ, ಬಹು ವಿಸ್ತಾರವಾಗಿ 
ಹೃದಯಂಗಮವಾಗಿ ವಿವರಿಸಿದ್ದಾರೆ. ಅವರು ಬರೆ ಮೂವತ್ತೆರಡು ವರ್ಷಗಳ 
ಆಯುಷ್ಯದಲ್ಲಿ ತೋರಿದ ಅಧ್ಯಾತ್ಮದ ಪ್ರಗತಿಯು ಜಗತ್ತಿನ ಚರಿತ್ರೆಯಲ್ಲಿ 
ಅಪೂರ್ವವೆಂದರೆ ಅತಿಶಯೋಕ್ತಿಯಾಗಲಾರದು. ಇಂಧ ಮಹಾತ್ಮರ ಜೀವನ 
ದಿಂದ, ನಾವು ನಮ್ಮ ಅಂತರಾತ್ಮನ ದಿವ್ಯಶಕ್ತಿಯನ್ನು ತವಃಸಾಧನೆಯಿಂದ 
ಬೆಳೆಯಿಸಿಕೊಳ್ಳಲು ಪ್ರೇರಣೆ ಸಿಗುತ್ತದೆ. ಪೂಜ್ಯ ಗಾಂಧಿಜೀಯವರ ದರ್ಶನ 
ವನ್ನು ಅಣ್ಣಾರಾಯರು ವಡೆದ ದೃಶ್ಯವೂ ಹೃದಯಂಗಮವಾಗಿ ಇಲ್ಲಿ ಮೂಡಿ 
ಬಂದಿದೆ. ಅಂತೆಯೇ ಶ್ರೀ ಧರ್ಮಸ್ಥಳದ ಮಂಜಯ್ಯ ಹೆಗ್ಗಡೆಯವರ ದಿವ್ಯಸನ್ನಿಧಿ 
ಯಲ್ಲಿ ಈ ಲೇಖಕರು ಕಳೆದ ಒಂದು ದಿನವು ಅತ್ಯುತ್ತಮವಾಗಿ ಚಿತ್ರಿಸಲ್ಪಟ್ಟಿದೆ. 


೮೦ 


“ಭಾರತದ ಇತಿಹಾಸದಲ್ಲಿ ಹಲವೊಮ್ಮೆ ಮಿಂಚಿನಂತೆ ಸುಳಿದಿರುವ 
ಈೆಲವು ವ್ಯಕ್ತಿಗಳ ಜೀವನಚಿತ್ರ ಸ್ಪಷ್ಟವಾಗಿ ದೊರೆಯದು. ಅದರಲ್ಲೂ 
ಜೈನ ಪರಂಪರೆಯಲ್ಲಿ ವ್ರಮುಖ ವ್ಯಕ್ತಿಗಳ ಚಿತ್ರ ಬಹಳ ಅಸ್ಪಷ್ಟ. ಇತಿಹಾಸ 
ದಲ್ಲಿ ಸಾಕಷ್ಟು ಆಧಾರ ದೊರೆಯದ ಇಂತಹ-- ಅನೇಕರ ಜೀವನದ ಬಗ್ಗೆ 
ಕಟ್ಟುಕತೆಗಳು ಬೇಕಾದಷ್ಟಿವೆ. ಸಿಕ್ಕಷ್ಟು ಆಧಾರಗಳ ಮೇಲೆ ಐತಿಹಾಸಿಕ 
ಸತ್ಯಕ್ಕೆ ಕೊಂಕುತರದೆ, ತಮ್ಮ ಅನುಭವ ಜ್ಞಾನದ ಕುಂಚದಿಂದ ಇಂತಹ 
ಕೆಲವು ವ್ಯಕ್ತಿಗಳ ಚಿತ್ರವನ್ನು ಆದಷ್ಟೂ ಸ್ಪಷ್ಟವಾಗಿ ಈ ಗ್ರಂಧದಲ್ಲಿ ಚಿತ್ರಿಸಲು 
ಯತ್ನ ನಡೆದಿದೆ, ಶ್ರೀ ಮಿರ್ಜಿ ಅಣ್ಣಾರಾಯರಿಂದ.” * ಅದರಿಂದ ಇಂಧವರ 
ಕುಶಲ ಲೆಕ್ಕಣಿಕೆಯಿಂದ ಇನ್ನೂ ಹೆಚ್ಚು ಹೆಚ್ಚಾಗಿ ವ್ಯಕ್ತಿಚಿತ್ರಗಳು ಕನ್ನ 
ಲೋಕಕ್ಕೆ ಲಭಿಸಲೆಂದು "ಭಾರತದ ಬೆಳಕ'ನ್ನು ಓದಿದ ಯಾರಿಗೂ ಎನಿಸ 
ದಿರದು. ಇವರು ಹೃತ್‌ವೂರ್ವಕವಾಗಿ ಮಹಾವೃಕ್ತಿಗಳ ಜೀವನವನ್ನು 
ಅನುಭವಿಸಿ ಚಿತ್ರಿಸುವುದರಿಂದ ಅವು ಓದುಗರ ಹೃದಯವನ್ನು ನೇರವಾಗಿ 
ಸೇರುತ್ತವೆ. ಐದು ನಮ್ಮ ಶಾಲಾಬಾಲಕರು ಓದಲು ಅತ್ಯಂತ ಉವಯುಕ್ತ 
ಪುಸ್ತಕವಾಗಿದೆ. 


*ಕನ್ನಡ ನುಡಿ” ಮೇ ೧೯೫೬. 


೮೧ 


ಮಹಮ್ಮದ ಪೈಗಂಬರರು 


ಶ್ರೀ. ಪಿ. ಕೆ. ನಾರಾಯಣಿ, ವಿದ್ವಾನ್‌, ಮಂಗಳೂರು. 


೧ 


ಹಿರಿಯ ಸಾಹಿತಿಗಳಾದ ಮಿರ್ಜಿ ಅಣ್ಣಾರಾಯರು ಕಿರಿಯರಿಗಾಗಿ 
ಬರೆದ ಕಿತ ಮಹಮ್ಮದ ಪೈಗಂಬರರು. ಸಣ್ಣಕತೆಗಾರರಾಗಿ 
ನಹಿತ್ಯವ್ರವಂಚಕ್ಕೆ ಕಾಲಿರಿಸಿದ ಮಿರ್ಜಿಯವರು ತಮ್ಮ ಪ್ರಧಮ ಕಾದಂಬರಿ 
"ನಿನರ್ಗ'ದಲ್ಲಿ ಸಾಹಿತ್ಯದಲ್ಲವರಿಗಿರುವ ನ್ರ ಪ್ರಭುತ್ವ ವನ್ನು ಸ್ಥಾಪಿಸಿರುವುದನ್ನು 
ಸಹ್ಯದ ಯರು ಕಾಣಬಹುದು. ಮಡೆ ಅವರ ನ್‌ಒತ್ಮತವನ್ನು ಲಲಿತ 
ಸಾಹಿತ್ಯ ರಚನೆಯ ಹೊಲವನ್ನು ಬಿಟ್ಟು ಗಹನವಾದ ಧಾರ್ಮಿಕ ನಾಹಿತ್ಯ 
ರಚನೆಯತ್ತ ಸರಿಯಿತು. ಜೈನಧರ್ಮದಂತಹ ಬ್ರಹತ್‌ ಗ್ರಂಧವನ್ನು ಕನ್ನಡ 
ಜನರಿಗಿತ್ತರು. ಇಂತಹ ಹಿರಿಯ ಸಾಹಿತಿ ರಚಿಸಿದ ಈ ಕಿರಿ ಹೊತ್ತಗೆಯಲ್ಲೂ 
ಹಿರಿಯಗುಣಗಳಿವೆಯೆಂದು ಹಿರಿಯರಾದ ವಾಚಕರು ಭಾವಿಸಿ ಓದಿದರೆ ಅವರ 
ಭಾವನೆ ತಪ್ಪಾ ಗದು. 

ಶ್ರೀ ಮಿರ್ಜಿ ಅಣ್ಣಾರಾಯರು ೪೯ ಪುಟಗಳ ಈ ಕಿರಿಹೊತ್ತಗೆಯಲ್ಲಿ 
ಮಹಾವುರುಷರಾದ ಮಹಮ್ಮದ ವೈಗಂಬರರ ಜೀವನಚಿತ್ರವನ್ನು ಸಂಗ್ರಹ 
ವಾಗಿ ಬರೆದಿರುವರು. ಪೂರ್ವ ಪೀರಿಕೆಯಲ್ಲಿ “ಒಂದು ದೇಶದ ಸ್ಥಿತಿಯು 
ಕೆಟ್ಟಾಗ, ಸಾಮಾಜಿಕ ಜೀವನವು ಹಳಸಿದಾಗ, ಅದನ್ನು ಸುಧಾರಿಸಲಿಕ್ಕೆಂದು 
ಮಹಾಪುರುಷರ ಜನ್ಮವಾಗುತ್ತಿರುತ್ತದೆ; ಧರ್ಮಕ್ಕೆ ಹಾನಿಯುಂಟಾಗುವಾಗ 
ಭಗವಂತನ ಅವತಾರವಾಗುವುದು; ದೇವದೂತನ ಆಗಮನವಾಗುವುದು? 
ಎಂದು ಮೊದಲು ಮಾಡಿ ಮುಂದೆ ಮಹಮ್ಮದರ ಜನ್ಮ, ಬಾಲ್ಯ ಮತ್ತು 
ಬೆಳವಣಿಗೆ, ವೈವಾಹಿಕ ಜೀವನ, ಧ್ಯಾನ ಮತ್ತು ದರ್ಶನ, ಇಸ್ಲಾಂ ಮತ 
ಸ್ಥಾವನೆ, ಮದೀನಾದಲ್ಲಿ ಮಹಮ್ಮದರು, ಧರ್ಮದ ಹೆಸರಿನಲ್ಲಿ "ಯುದ್ಧ, 
ಅರಬನ್ನಾನದ ರಾಷ್ಟ್ರೀಯ ಧರ್ಮ ಇಸ್ಲಾಂ, ಮಹಮ್ಮದರ ಕಾಸಾ 
ಗಳನ್ನು ಮನಮುಟ್ಟುವಂತೆ ಬರೆದು “ಅರಬಸ್ಥಾನದ ಆಕಾಶದಿಂದ ಮಹಾ 
ತೇಜಃವುಂಜವಾದ ನಕ್ಚತ್ರವೊಂದು ಅಸ್ತವಾಯಿತು. ಆದರೇನು? ಅದರ 
ಪ್ರಕಾಶವು ಸೂರ್ಯಚಂದ್ರರಿರುವ ವರೆಗೂ ಭೂಮಿಯನ್ನು ಬೆಳಗುವುದು; 


ಶ್ರಿ 


3 


ಆ೨ 


ಭೂಲೋಕದ ಬಾಳಬಿಟ್ಟೆಯಲ್ಲಿ ಬೆಳಕನ್ನು ಬೀರುತ್ತಿರುವುದು” ಎಂದು 
ಸಾರಿದ್ದಾರೆ. 
೨ 

ಅರಬಸ್ತಾನದ ಮುಖ್ಯ ಪಟ್ಟಣ ಮಕ್ಕಾ. ಅಲ್ಲಿ ಕುರೇಶ್‌ ಮನೆತನ 
ಬಹಳ ದೊಡ್ಡದು. ಇಂಧಾ ಹಿರಿಮನೆತನದಲ್ಲಿ ಅಬ್ದುಲ್ಲಾ ಹಾಗೂ ತಾಯಿ 
ಅಮೂನಾ ಇವರ ಹೊಟ್ಟೆಯಿಂದ ಮಹಮ್ಮದರು ಜನಿಸಿದರು. ಮಹಮ್ಮದರು 
ಹುಟ್ಟುವ ಪೂರ್ವದಲ್ಲಿ ಆರು ತಿಂಗಳು ಮೊದಲೇ ಅಬ್ದುಲ್ಲಾ ದೈವಾಧೀನ 
ರಾದರು. ತುಯಿ ಅಮೂನಾ ಒಂದು ವಾರವೂ ಕೂಡ ಮಹಮ್ಮದರಿಗೆ ಮೊಲೆ 
ಕುಡಿಸಲಿಲ್ಲ. ಸಾಕುತಾಯಿ ಮೂಲೆಕೊಟ್ಟರೂ ಆಕೆ ಹೆಚ್ಚು ಕಾಲ 
ಬದುಕಲಿಲ್ಲ. ಅನಾಧ ಮಗು ಮಹಮ್ಮದರನ್ನು ತಾತಂದಿರಾದ ಅಬ್ದಲ್‌ 
ಮುಶಲ್ಲಿಬ್‌ಕೆಂಬವರು ಸಂರಕ್ಷಿಸಿದರು. ಮಹಮ್ಮದರಿಗೆ ಎಂಟು ವರ್ಷ 
ವಾಗುವಾಗಲೆ ತಾತಂದಿರು ತೀರಿಕೊಂಡರು. ಆ ಮೇಲೆ ಅವರನ್ನು ಕಕ್ಕಂದಿ 
ರಾದ ಅಬುತಾಲಬರು ಜೋಕೆಮಾಡಿದರು. 

ಹತ್ತು ವರ್ಷ ವಯಸ್ಸಿನಲ್ಲಿ ಕುರಿಗಳನ್ನು ಕಾಯುತಿದ್ದ ಮಹಮ್ಮದರು 
ದೊಡ್ಡ ವರಾಗಲು ಕಕ್ಕನ ವ್ಯಾವಾರವ್ಯವಹಾರಗಳಿಗಾಗಿ ಸುತ್ತಲಿನ ಸೀಮೆ 
ಗಳಲ್ಲಿ ಸುತ್ತಾಡಿದರು. ವಿವಿಧ ಭಾಗಗಳ ಸಾಮಾಜಿಕ, ಧಾರ್ಮಿಕ, ರಾಜ 
ಕೀಯ ಜೀವನಗಳನ್ನು ನೋಡುವುದರಿಂದ ಅವರ ಅನುಭವ ವಿಶಾಲ 
ವಾಯಿತು. ನಡೆನುಡಿಗಳಲ್ಲಿ ಪ್ರಾಮಾಣಿಕತೆ ಮೈಗೂಡಿತು. ಇದನ್ನು 
ಕಂಡು ಆ ಊರಲ್ಲಿಯ ವೃತಿಷ್ಠಿತ ಮನೆತದವಳೂ ಸಿರಿವಂತಳೂ ಆದ 
ಖದೀಜಾಯೆಂಬ ವಿಧವೆಯು ತನ್ನ ಆಸ್ತಿ, ವ್ಯವಹಾರಗಳ ಮೇಲ್ವಿಚಾರಣೆಗೆಂದು 
ಇವರನ್ನು ನೇಮಿಸಿದಳು. ಮಹಮ್ಮದರ ಗುಣಗಳಿಗೆ ಮುಗ್ಧಳಾದ ಖದೀಜಾ 
ಮಹಮ್ಮದರನ್ನು ಮದುವೆಯಾದಳು. ಈ ಮದುವಯ ತರುವಾಯ 
ಮಹಮ್ಮದರು ಖದೀಜಾಳ ಸಂವತ್ತಿಗೆ ಒಡೆಯರಾದರು. ಆದರೆ ಅವರು 
ಸಿರಿಸಂಪತ್ತುಗಳ ಮೋಹಕ್ಕೆ ಒಳಗಾಗಲಿಲ್ಲ. ಸಮಯ ಸಾಧಿಸಿ ಧ್ಯಾನ 
ಮಾಡುವರು; ಲೋಕಕಲ್ಯಾಣವನ್ನು ಚಿಂತಿಸುವರು; ವ್ಯವಹಾರ ಆಧ್ಯಾತ್ಮ 
ಗಳೆರಡನ್ನೂ ಸಮನ್ವಯಗೊಳಿಸುವರು. 

ಇಂಧ ವ್ರಯತ್ನದಲ್ಲಿದ್ದಾಗಲೆ ಅವರು ಪರದೇಶದ ಪ್ರವಾಸಿಗಳನ್ನು 
ಸಂರಕ್ಷಿಸುವ ಸಂಘವನ್ನು ಸ್ಥಾಪಿಸಿದರು. ಅದಕ್ಕೆ ಮಕ್ಕಾದೊಳಗಿನ ಮುಖ್ಯ 


ಅತ್ತಿ 


ವ್ಯಾವಾರಸ್ತ ರೆಲ್ಲ ಸದಸ್ಯರಾದರು. ಈ ಸಂದರ್ಭದಲ್ಲಿ ದೇವರ ಮೂರ್ತಿ 
ಯನ್ನು ಸ್ಪಳಾಂತರಗೊಳಿಸಿ ವೃತಿಷ್ಠಿ ಸುವ ವಿಚಾರದಲ್ಲಿ ಕುರೇಶ್‌ ಮನೆತನ 
ದಲ್ಲಿ ನ 2122 ಜಾಜ್‌ ಮಹಮ್ಮದರು ಅದನ್ನು ಉವಾಯ 
ದಿಂದ ತಪ್ಪಿಸಿದರು. ವೈಯಕ್ತಿಕ ಜೀವನದಲ್ಲೂ ಮಹಮ್ಮದರು ಬಹು 
ನಿಷ್ಕಾವಂತರಾಗಿದ್ದರು. ವ್ಯಾವಾರಿಗಳು ಖದೀಜಿಗೆ ಕಾಣಿಕೆಯಾಗಿ ಕೊಟ್ಟ 
ಜೈದಳನ್ನು ಆಕೆ ಮಹಮ್ಮದರಿಗೆ ಒಪ್ಪಿಸಿದಳು. ಅವರು ಆ ಗುಲಾಮ ಹೆಣ್ಣಿ 
ನೊಂದಿಗೆ ಬಹು ಗೌರವದಿಂದ ನಡೆದುಕೊಂಡರು. ಅದರಿಂದ ಜೈದಳ 
ತಂದೆ ಬಂದು ಕರೆದರೂ ಆಕೆ ಮ ಹಮ್ಮ! ದರನು ಬಿಟ್ಟು ಹೋಗಲಿಲ್ಲ. 

ಮಹಮ್ಮದ ವೈಗಂಬರರ ಚ ಸ್ಸ ವಿಶ್ವದ ಇಟ ಸನ್ನು ಕಂಡುಹಿಡಿ 
ಯುವುದರಲ್ಲಿ ಮಗ್ಗವಾಯಿತು. ಅವರು ಬಾ ಹ್‌ ಗುಡ್ಡದ ಗುಹೆ 
ಯೊಂದರಲ್ಲಿ ಧ್ಯಾನಮಾಡುತಿದ್ದರು. ಹಲವು ದಿನಗಳ ಉವವಾಸವನ್ನೂ 
ಕೈಕೊಂಡರು ಅವರು ಹದಿನೈದು ವರ್ಷಗಳ ಕಾಲ ತವಸ್ಸು ಮಾಡಿದರು. 
ರಮಜಾನ ತಿಂಗಳ ಒಂದು ದಿನ ಮಹಮ್ಮದರು ಧ್ಯಾನಮಗ್ನರಾಗಿದ್ದರು. 
ಅಂತಃ ವ್ರಕಾಶ ಹೊರಹೊಮ್ಮಿ: ತು. ಕೆಲದಿನಗಳ ಮೇಲೆ ಅವರಿಗೆ ಸ್ಪಷ್ಟ 
ವಾಗಿ 'ವರಮಾತ್ಮನ ಆಶ್ಚಿ ಯಾಯಿತು. “ವಳು! ಜಗತ್ತಿಗೆ ನಾರಿ ಹೇಳು” 
ಎಂದು ಕೇಳು 

“ಅಲ್ಲಾ ನಲ್ಲಿ ಶಾಂತಿಯೇ ವಾಸ್ತವಿಕವಾಗಿ ಧರ್ಮವು. ಪ್ರೇಮವೇ 
ಸೃಷ್ಟಿಗೆ ಮೂಲಕಾರಣವು. ಎಲ್ಲರನ್ನೂ ಪ್ರೀತಿಸು.” ಆಗಷ್ಟೆ ೈಗಂಬರರಿಗೆ 
ನಲವತ್ತು ವರ್ಷ ವಯಸ್ಸು. ಅಂದಿನಿಂದ ಅವರು ವೈಗಂಬರರಾದರು. 
ಅವರ ಜ್ಞಾನವು ವರಮವವಿತ್ರವಾದ “ಕುರಾಣ”ದಲ್ಲಿ ಮುಂದೆ ಸಂಗ್ರಹಿಸಲ್ಪ 
ಟ್ಟಿತು ಆ ಮೇಲೆ ಅವರು ತಮ್ಮ ವಿಚಾರಗಳ ಪ್ರಸಾರಕ್ಕೆ ತೊಡಗಿದರು. 
ಆತ ಇಸ್ಲಾಂ” ಧರ್ಮನೆನಿಸಿತು. ಇಸ್ಲಾಂ ಎಂದರೆ ಶಾಂತಿಯು. ವಿಶ್ವ 

ವ್ಯಾಪಿಯಾದ ಶಾಂತಿಯನ್ನು ವ್ರಚಾರಗೊಳಿಸಲು ಜಗತ್ತಿನಲ್ಲಿ ಜನಿಸಿ ಬಂದ 

ಕೊನೆಯ ಪ್ರವಾದಿ HY ಸ ದರನ್ನು ಇನ್ನಾ hed 
ಸುತ್ತಾರೆ. ಆದರೆ ಮಹಮ್ಮದರಿಗೆ ತಾನು ಕಂಡೆ ಸತ್ತ ವನ್ನು 
ಮಾಡಲು ಬಹಳ ಕಷ್ಟವಾಯಿತು. ಮೂರು ಗಳು ವ. ಹನ್ಮುದ Ha 
ಅನುಯಾಯಿಗಳ ಸಂಖ್ಯೆ ಇವ್ರತ್ತರ ಒಳ ಹೊರಗೇ ಇತ್ತು. ಅವರಲ್ಲಿ 
ಮೊದಲನೆಯವಳು ಮಹಮ್ಮದರ ಹೆಂಡತಿ ಖದೀಜಾ; ಇನ್ನೊಬ್ಬಳು ಜೈದ, 


೮೪ 


ಮೂರನೆಯವನು ಅಬೂತಾಲಿಬನ ಮಗ ಆಲೀ. ಉಳಿದವರೆಲ್ಲ ಸಾಮಾನ್ಯ 
ಬಡವರು, ಕೂಲಿಕಾರರು. 

ಮಹಮ್ಮದ *ಸಅಬಾ? ದೇವಸ್ಥಾನಕ್ಕೆ ಬರುವ ಯಾತ್ರಿಕರಿಗೆ ತಮ್ಮ 
ನನೀನಮತವನ್ನು ಜೋಧಿಸತೊಡಗಿದರು. ವಿವಿಧ ದೇವತೆಗಳ ವೂಜೆ 
ತಕ್ಕುದ್ದಲ್ಲವೆಂದು ಸಾರಿದರು. ಇದರಿಂದ ಕುರೇಶರು ಕೋವಗೊಂಡರು. 
ಅವರು ಉವದೇಶಿಸುವಲ್ಲಿ ಹೋಗಿ ಕಲ್ಲೆಸೆದು ಗೊಂದಲ ಎಬ್ಬಿಸಿದರು. 
ಮಹಮ್ಮದರ ಕೊಲೆಗೆ ಯತ್ನಿಸಿದರು. ಆದರೆ ಅವರು ತಮ್ಮ ಕಾರ್ಯದಿಂದ 
ವಿಚಲಿತರಾಗಲಿಲ್ಲ. ಇನ್ಲಾಂ ಧರ್ಮವನ್ನು ಸ್ವೀಕರಿಸಿದವರನ್ನೂ ನೀಡಿಸ 
ತೊಡಗಿದರು. ಯಾಸಿರ ಮತ್ತು ಸಮಿಯಾ ದಂಪತಿಗಳನ್ನು ಬರ್ಚಿಗಳಿಂದ 
ಚುಚ್ಚಿ ಚುಚ್ಚಿ ಕೊಂದರು. “ಕುಬೈದ”ನೆಂಬ ಮಹಮ್ಮದ ಅನುಯಾಯಿ 
“ಜಗತ್ತನ್ನೇ ಬಿಡುವೆ; ಇಸ್ಲಾಂ ಧರ್ಮ ಬಿಡಲಾರೆ” ಎಂದು ತನ್ನ ಜೀವನವನ್ನೇ 
ಅರ್ಪಿಸಿದನು. 

ಹೀಗೆ ಮಕ್ಕಾನಗರದಲ್ಲಿ ನೂರರ ವರೆಗಿರುವ ತಮ್ಮ ಅನುಯಾಯಿಗಳಿಗೆ 
ನಷ್ಟಕಷ್ಟಗಳು ಉಂಟಾದಾಗ ಮಹಮ್ಮದರು ಅವರನ್ನು ಆಫ್ರಿಕದ ದೊರೆಯ 
ಬಳಿಗೆ ಕಳುಹಿಸಿ ರಕ್ಷಿಸಿದರು. ಇದರಿಂದ ಈುರೇಶರು ಇನ್ನಿಷ್ಟು ಕೆರಳಿದರು. 
"ಉಮರ'ನೆಂಬ ತರುಣನನ್ನು ಮಹಮ್ಮದರ ಕೊಬೆಗಾಗಿ ಪ್ರಚೋದಿಸಿದರು. 
ಅವನು ಕಿರಿಗತ್ತಿಯನ್ನು ಹಿಡಿದುಕೊಂಡು ರೋಷದಿಂದ ಧಾವಿಸಿದನು. 
ಇಸ್ಲಾಂ ಮತಕ್ಕೆ ನೇರಿದ ತನ್ನ ತಂಗಿಯನ್ನೂ, ತಂಗಿಯ ಗಂಡನನ್ನೂ 
ಮೊದಲು ಕೊಲ್ಲು ವುದೆಂದು ಬಗೆದು ಅಲ್ಲಿಗೆ ನಡೆದನು. ಕೊಲೆಗೆಂದು 
ಹೋದ ಉಮರನು ತಂಗಿಯ ಭಕ್ತಿಯಿಂದ ಎಚ್ಚರಗೊಂಡನು. “ಮಹಮ್ಮ 
ದರು ಈಶ್ವರನ ರಸೂಲರು. ಅವರಿಂದ ನನಗೂ ಇಸ್ಲಾಂ ದೀಕ್ಸೆ ಕೊಡಿಸು? 
ಎಂದು ಬೇಡುವಂತಾದನು. 

ಇದರ ಅನಂತರ ಮಹಮ್ಮದರನ್ನು ಪ್ರೀತಿಸುವ, ಸಂರಕ್ಷಿಸುವ ಹಿರಿ 
ಯರು ಹೆಚ್ಚಿದರು. ಕುರೇಶರೊಳಗೇ ಇತ್ತಂಡವಾಯಿತು. ಮುಂದೆ ಮಹ 
ಮ್ಮದರು “ತಾಯಫ” ಎಂಬ ವಟ್ಟಿಣವನ್ನು ತನ್ನ ಕಾರ್ಯಕ್ಷೇತ್ರವಾಗಿ 
ಮಾಡಿಕೊಂಡರು. ಅಲ್ಲಿಗೆ ಜೈದಳೊಂದಿಗೆ ಹೋದರು. ಅಲ್ಲಿಯ ಜನರೂ 
ಮಹಮ್ಮದರ ಮೇಲೆ ಬಿದ್ದರು. ಹೀಗಿರುವಾಗ ಯಸರೇಬ ನಗರದ 
ಯಾತ್ರಿಕರಲ್ಲಿ ಆರು ಜನರು ಇಸ್ಲಾಂ ಧರ್ಮ ಸ್ವೀಕರಿಸಿದರು. ಅನಂತರ 


ಆಜ 


ಮಹಮ್ಮದರೂ ಯಸರೇಬಕ್ಕೇ ಹೋದರು. ಆಗ ಕುರೇಶರು ಅವರ 
ಕೊಲೆಗಾಗಿ ಮಹಾ ಪ್ರಯತ್ನಮಾಡಿ ಸೋತರು. ಯಸರೇಬದ ಜನರು 
ಮಹಮ್ಮದರನ್ನು ಸ್ವಾಗತಿಸಿದರು. ಅಂದಿನಿಂದ ತಮ್ಮ ನಗರಕ್ಕೆ “ಮದೀನ 
ತುನ್ನಬೀ? ಎಂದರೆ ದೇವದೂತನ ವಟ್ಟಣ ಎಂಬ ಹೆಸರಿಟ್ಟರು. 

ಮದೀನಾದಲ್ಲಿ ಮಹಮ್ಮದರು ತಮ್ಮ ಧರ್ಮವ್ರಚಾರ ಮಾಡಿದರು. 
“ಇಸ್ಲಾಂವು ಜಗತ್ತಿಗೆ ಹೊಸ ಧರ್ಮವಲ್ಲ. ಅದು ಸನಾತನ ಧರ್ಮವು 
ನನ್ನಂಧ ದೇವದೂತರು ಹಲವರು ಭೂಮಿಯ ಮೇಲೆ ಈ ಮೊದಲೇ ಹುಟ್ಟಿ, 
ಅಲ್ಲನ ಧರ್ಮವನ್ನು ಬೋಧಿಸಿ ಹೋಗಿದ್ದೂರೆ. ಅವರೆಲ್ಲರೂ ಹೇಳಿದ ಸತ್ಯ 
ಒಂದೇ, ಅದೇ ಐಸ್ಲಾಂವು.” “ಸತ್ಯವಚನ, ಒಳ್ಳೆಯ ನಡತೆ, ವಿನಯಶೀಲತೆ, 
ದಯಾಭಾವಗಳಲ್ಲಿ ಸ್ವರ್ಗದ ಬೀಗದ ಕೈಯಿದೆ. ನಮ್ಮ ಆಚರಣೆಯಿಂದ 
ನಾವು ಸ್ವರ್ಗಸುಖವನ್ನು ವಡೆಯಬೇಕು.? ಇದನ್ನು ಕೇಳಿ ನೂರಾರು 
ಜನರು ಇನ್ಲಾಂಧರ್ಮವನ್ನು ಸ್ವೀಕರಿಸಿದರು. ಮದಿನಾದ ಜನರು ಮಹ 
ಮ್ಮದರನ್ನೇ ತಮ್ಮ ಪಟ್ಟಣದ ಆಡಳಿತೆಗುರರೆಂದು ಗೊತ್ತುಮಾಡಿದರು. 
ಈ ಹೊಣೆಯನ್ನು ಹೊತ್ತ ಮಹಮ್ಮದರು ಎಲ್ಲರನ್ನೂ ಸಮಾನ ರೀತಿಯಿಂದ 
ನಡೆಸಿಕೊಂಡರು. ಎಲ್ಲ ಧರ್ಮದವರೂ ತಮ್ಮ ಧರ್ಮವನ್ನು ಮುಸಲ್ಮಾನ 
ರಷ್ಟೇ ಸ್ವಾತಂತ್ರ್ಯರೀತಿಯಿಂದ ಆಚರಿಸಲು ಅಡ್ಡಿಯಿಲ್ಲದೆ ಮಾಡಿದರು. 
ಮಹಮ್ಮದರಿಂದ ಮದೀನಾ ನಗರದ ಮಹತ್ವವು ಹೆಚ್ಚಿತು. 

ಮಹಮ್ಮದರು ಮದೀನಾಕ್ಕೆ ಬಂದು. ನಲಸಿದ ಎರಡು ವರ್ಷಗಳಲ್ಲೇ 
ಕುರೇಶ ಸಾವಿರಾರು ಸೈನಿಕರೊಂದಿಗೆ ಮದಿನೆಯನ್ನು ಮುತ್ತಲು ಬಂದರು. 
ಆಗ ಮಹಮ್ಮದರು ಮುನ್ನೂರಹದಿಮೂರು ಮಂದಿ ಅನುಯಾಯಿ 
ಗಳೊಂದಿಗೆ ಕುರೇಶರೊಂದಿಗೆ ಕಾದಾಡಿ ಅವರನ್ನು ಸೋಲಿಸಿದರು. ಸೋತ 
ಹುರೇಶರು ಮರುವರುಷವೂ ಯುದ್ಧಕ್ಕೆ ಸಾಗಿಬಂದರು. ಆಗಲೂ ಮಹ 
ಮ್ಮದರಿಗೆ ಗೆಲವಾಯಿತು.. ಆದರೂ ಕುರೇಶರು ತಮ್ಮ ಕುಹಕತನ 
ಬಿಡಲಿಲ್ಲ. ಮುಂದೆ ಅಬೂ ಸೂಫಿಯಾ ಎಂಬ ಸರದಾರನು ಹತ್ತುಸಾವಿರ 
ಸೈನ್ಯದೊದನೆ ಬಂದನು. ಮಹಮ್ಮದರು ಮದೀನಾ ನಗರವನ್ನು ಕಂದಕ 
ಗಳಿಂದ ಭದ್ರಗೊಳಿಸಿ, ಕುರೇಶರಿಗೆ ನೀರು ಸಿಗದಂತೆ ಮಾಡಿದರು. ಸೋತು 
ಹೋದ ಕುರೇಶರು ಮುಂದೆ ಎರಡು ವರ್ಷಗಳಲ್ಲಿ ಮುಸಲ್ಮಾನರೊಂದಿಗೆ 
ಗೌರವದ ಒಪ್ಪಂದ ಮಾಡಿಕೊಂಡರು. 


೮೬ 


ಈ ಒಪ್ಪಂದದಂತೆ ಮಹಮ್ಮದರು ತಮ್ಮ ಸಾವಿರ ಜನ ಅನುಯಾಯಿ 
ಗಳೊಂದಿಗೆ ಮಕ್ಕಾನಗರವನ್ನು ವೈಭವದಿಂದ ಪ್ರವೇಶಿಸಿದರು. ಮೂರು 
ದಿನಗಳ ವರೆಗೆ ನಗರದಲ್ಲೆಲ್ಲ ಹಬ್ಬವೇ ಹಬ್ಬ. ಈ ಹೊತ್ತಿಗೆ ಆಫ್ರಿಕಕ್ಕೆ 
ಕಳುಹಲ್ಬಟ್ಟಿವರು ವುನಃ ಮಕ್ಕಾನಗರಕ್ಕೆ ಬಂದರು. ಮಕ್ಕಕ್ಕೆ ಬಂದ ಮೇಲೆ 
ಮಹಮ್ಮದರು ಗಡಿಯ ಮೇಲಿನ ಜನರ ಸ್ವಾತಂತ್ರ್ಯಕ್ಕಾಗಿ ಕರೋಮನ್‌ರ 
ಕೂಡ ಯುದ್ಧ ಹೂಡಿ ವಿಜಯಗಳಿಸಿದರು. ಈ ವಿಜಯದಿಂದ ಮಹಮ್ಮ 
ದರು ಅಂತರ್ರಾಪ್ಟ್ರೀಯ ವ್ಯಕ್ತಿ ಕ್ರಿಯೆನಿಸಿದರು. ಇಸ್ಲಾಂ ಅರಬಸ್ಥಾನ 
ರಾಷ್ಟ್ರೀಯ ದರ್ಮ ವೆನಿಸಿತು. ಅರಬಸ್ತಾನದ ಜನರು ನಿರಾಕಾರ ನಿರ್ಗುಣ 
ವರಮೇಶ್ವ ರನೊಬ್ಬ ನನ್ನೆ € ಆರಾಧಿಸಹತ್ತಿದರು. 

ಮಹಮ ದಗೆ ಅರವತ್ತೆರಡು ವರ್ಷಗಳು ತುಂಬಿದುವು. ಇನ್ನು 
ತನ್ನ ಕಾರ್ಯ ರ್‌ ಅವರಿಗೆ ಎನಿಸಿತು. ಅದರಂತೆ ಅವರ 
ದೇಹವೂ ಶಕ್ತಿಹೀನವಾಯಿತು. ಒಂದು ದಿನ ಮಸೀದಿಗೆ ಹೋದ ಮಹಮ್ಮ 
ದರು, ತನ್ನಿಂದ ಯಾರಿಗಾದರೂ ತೊಂದರೆಯಾಗಿದ್ದರೆ ಅದಕ್ಕಾಗಿ ಶಿಕ್ಚೆ 
ಅನುಭವಿಸಲು ಸಿದ್ಧನೆಂದು ಕೇಳಿದರು. ಆದರೆ ಅವರ ಮಾತಿಗೆ ಉತ್ತರವೇ 
ಬರಲಿಲ್ಲ. 

“ಅಣ್ಣ ತಮ್ಮಂದಿರೆ! ಮರಣಕ್ಕೆ ಹೆದರಬಾರದು. ಹಿಂದಿನವರು ನಮ 
ಮುಂದೆಯೇ ಹೋಗಲಿಲ್ಲವೇ? ಹಾಗೆಯೇ ನಾವೆಲ್ಲರೂ ಅವರ ದಾರಿಯಲ್ಲಿ 
ಹೋಗುವುದು. ಸತ್ಯವಂತರಾಗಿ ಬಾಳಬೇಕು. ಅಂಧವರಿಗೆ ವರಲೋಕ 
ದಲ್ಲಿಯೂ ಸುಖವು ಕಾದಿದೆ” ಎಂದವರು ತನ್ನವರಿಗೆ ತಿಳಿಸಿದರು. ಮಹಮ ದ 
ರಿಗೆ ಜ್ವರವೇರಿತು. ಆಗ ಅವರ ಬಳಿಗೆ ಕುಳಿತ ಎರಡನೇ ಹೆಂಡತಿ ಕಣ್ಣಿ ಕೀರು 
ಸುರಿನತೊಡಗಿದರು. ಮಹಮ್ಮದರಾಗ ಎರಡು ಮಾತುಗಳನ್ನು ಉಮರ 
ದರು--“ ವರಮಾತ್ಮನ ಮೇಲೆ ಶ್ರದ್ದೆ ಇದ್ದವರು ಯಾರು ಹೀಗೆ ಅಳುವುದಿಲ್ಲ. 
ನಮ್ಮ ಕಷ್ಟಗಳು ನಮ್ಮ ವಾವದ ವ್ರಾಯಶ್ಚಿತ್ತಗಳು. ದೇವರ ಸೇವಕರನ್ನು 
ಒಂದು ಮುಳ್ಳ ಮೊನೆಯೂ ಕೂಡ ನೋಯಿಸಲಾರದು. ದೇವನಲ್ಲಿಯ 
ವಿಶ್ವಾನ ಕಡಿ ಯಾರ್‌ ದುಃಖ, ಸಜ್ಜ ಹೆಚ್ಚುತ್ತ ಹೋಗುವವು.” 
ಆರು ದಿನಗಳಿಂದ ಅನ್ನ ನೀರು ಇಲ್ಲದೆ ಉವವಾಸ ವಿದ್ದ ಅವರು ತನ ಸೈ ಹೆಂಡತಿಯ 
ಹತ್ತಿರವಿದ್ದ ಧನವನ್ನೆ pS ದಾನಮಾಡಲು ಹೇಳಿದರು. ಮಟ ಸೋಮ 
ವಾರ ಮಸೀದಿಗೆ ಗ ವ್ರಾರ್ಧನೆ ಸಲ್ಲಿಸಿ ಬಂದರು. ಅದೇ ಅವರ 


ಆ೭ 


ಕೊನೆಯ ನಮಾಜ! ಮುಂದೆ ಅವರು ವರಮಾತ ನನ್ನು ಪ್ರಾರ್ಥಿಸುವದು 
ವರಮಾತ್ಮನಿ ನಿಂದ ಭಿನ್ನರೂವದಲ್ಲಿ ಉಳಿದರಲ್ಲವೆ? 


ಫಿ 

ಇಂತಹ ಮಹಾವುರುಷರ ಕಥೆಯನ್ನು ಮಿರ್ಜಿಯವರು ಕನ್ನ ಡನಾಡಿನ 
ಕಂದರಿಗಾಗಿ ಸರಳವಾದ ಭಾಷೆಯಲ್ಲಿ ಬರೆದಿದ್ದ ರೆ. 

ಮಹಮ್ಮದ ವೆ ವೈಗಂಬರರ ಜೀವನದ ಕೋಮಾಂಚಕಾರಿ ಘಟನೆಗಳನ್ನು 
ರಸವತ್ತಾಗಿ ಚಿತಿ ಸಿದ್ಧಾ. ಮಹಮ ದರ ಅನುಯಾಯಿಯಾದ “ಕುಬ್ಯೈಬ” 
ಧರ್ಮದ ಸಲುವಾಗಿ ತನ್ನ ಜೀವನವನ್ನೇ ಸಮರ್ಪಿಸಿದ ಸಂದರ್ಭ, 
ಉಮರನು ಅವರ ಕೊಲೆಗಾಗ್ಮಿ ಹೋದವನು, ತಂಗಿಯನ್ನು ಕೊಲೆಗೈಯಲು 
ಉದ್ಯುಕ್ತ ನಾದಾಗ ಆಕೆಯ ವ ವ್ರ ಥಿ ಯಿಂದ ಜಾಗ ಓತನಾದ ಉಮರನು ರಸೂಲರ 
ಅನುಯಾಯಿಯಾಗುವ ಹ ಗಳು ಕೇತಾ ಗಿ ಹೃ ದಯಸ್ಪರ್ಶಿಯಾಗಿವೆ. 

ಮಿರ್ಜಿಯವರು ಸರಳಸ್ವಭಾವದ ಉನ್ನತ ಬ್‌ ಸ್ನಾತಕರು. 
ಉನ್ನ ತ ಜ್ಞಾನ ನದ ನರಳಜೀವನದಿಂದ ವಿಶಾಲವಾದ ಹೃ ದಯ dd 

ಸರ್ವಧರ್ಮ ಸಮನ್ವ ಯ ಭಾವನೆಯುಳ್ಳ ಈ ಗಳ ಮಹಮ್ಮದ 
ಪೈಗಂಬರರ ಜೀವನವನ್ನು” ಒಂದಿಷ್ಟೂ ಕೊರತೆಯಿಲ್ಲದಂತೆ ಬರೆದಿದ್ದೆ. 
ಇದರಂತೆ ಇತರ ಭರ ಚ ಇತರ ಧರ್ಮೀಯ 'ಮಹಾವುರುಷರ ಕಥೆ 
ಗಳನ ನ್ನ್ನ ಬರೆದು ಪ್ರಚಾರಮಾಡಿದರೆ ನಿಜವಾಗಿ ಇಂದಿನ ಸಮಾಜಕ್ಕೆ ಹಿಡಿದ 
ತಿ Ep ಸಮನ _್ವಯಭಾವ ಬೆಳೆದುಬಂದೀತು. ಈ 
ದೃಷ್ಟಿಯಿಂದ ಮಿರ್ಜಿಯವರ ಈ ಕರುಹೊತ್ತಗೆ ಉತ್ತಮ ಪುಸ್ತಕವಾಗಿದೆ. 
ಸಮುದ್ರದ ನೀರನ್ನು ಕೊಡದಲ್ಲಿ ತುಂಬಿಸಿ ತಂದರೂ ಆ ನೀರಿನ ಸರ್ವ 
ಗುಣವೂ ಈ ಕೊಡದಲ್ಲೂ ಇದೆ. ಮಹಮ್ಮದ ವೈಗಂಬರರ ವಿಷಯಕ್ಕೆ 
ಕನ್ನಡದಲ್ಲಿ ಇರುವ ಸಾಹಿತ್ಯ ತೀರ ಕಡಿಮೆ. ಇಂತಹ ಸಂದರ್ಭದಲ್ಲಿ ಈ 
ಹೊತ್ತಗೆಯನ್ನು ಬರೆದ ಮಿರ್ಜಿಯವರು ಅಭಿನಂದನೀಯರು. ಇಂದು ಕಿರಿ 
ಹೊತ ತ್ರಗೆಯನ್ನು ಬರೆದ ಮಿರ್ಜಿಯವರು ಮುಂದೆ ಬ್ರಹತ್‌ಗ್ನ ಸ್ರಂಧವನ್ನು 
ಬರೆಯಲಿ! ಅಷ್ಟರ ವರೆಗೆ ಈ ಕಿರುಹೊತ್ತಗೆಯೇ ಮಕ್ಕ ಛೆ ಕಿ ಆಗಸದಲ್ಲಿ 


ಕಿರುತಾರೆಯಂತೆ ಮಿನುಗುವುದು! 


ಆಳ 


ಅಪೂರ್ವ ಗ್ರಂಥ: "" ಮಹಾಪುರುಷ 
ಶ್ರೀ. ಜಿ. ಬ್ರಹ್ಮಪ್ಪ, ಎಂ. ಎ., ಶಿವಮೊಗ್ಗ. 


ಶ್ರೀ. ಮಿರ್ಜಿಯವರು ಆಧುನಿಕ ಸುವ್ರಸಿದ್ಧ ಕಾದಂಬರಿಕಾರರು. 
ಪೂಜ್ಯ ಮಂಜಯ್ಯ ಹೆಗ್ಗಡೆಯವರ ವ್ಯಕ್ತಿತ್ವಕ್ಕೆ ಕಲೆಯ ಬೆಡಗನ್ನು ತಂದು 
ಕೊಡಲು ಈ ಗ್ರಂಧದಲ್ಲಿ ಪ್ರಯತ್ನಿ ಸಿದಾರೆ. ಹೊಸಗನ್ನಡ ಸಾಹಿತ್ಯದಲ್ಲಿ 
ಈ ಗ್ರಂಧಕ್ಕೆ ಅವೂರ್ವ ಸ್ಥಾನವಿದೆ ಪ್ರತ್ಯಕ್ಸವಾಗಿ ಹೆಗ್ಗಡೆಯವರನ್ನು 
ಆಗಾಗ ಲೇಖಕರು ದರ್ಶಿಸಿ ಆ ಸಂದರ್ಭಗಳಲ್ಲಿ ತಮ್ಮಲ್ಲುಂಟಾದ ಭಾವೋ 
ದ್ರೇಕಕ್ಕೆ ಈ ಗ್ರಂಧದಲ್ಲಿ ಬಣ್ಣಕಟ್ಟಿ ಕಲೆಯ ಬೆಡೆಗುಬಿನ್ನಾಣಗಳಿಂದ ಚಿತ್ರಿ 
ಸಿರುವರು. ಜೊತೆಗೆ ಹಲವಾರು ವ್ಯಕ್ತಿಗಳು ಹೆಗ್ಗಡೆಯವರ ಬಗ್ಗೆ ತಳೆದ 
ಸದಭಿವ್ರಾಯಗಳನ್ನೂ ಲೇಖಕರು ಪ್ರತ್ಯಕ್ಷ ಕೇಳಿ ಅವನ್ನೂ ಇಲ್ಲ ಹೃದಯ 
ಸ್ಪರ್ಶಿಯಾಗುವಂತೆ ಮೂಡಿಸಿರುವರು. ಒಬ್ಬ ವೃಕ್ತಿಯ ಬಗ್ಗೆ ಹಲವಾರು 
ಜನ ಹೇಳಿದುದನ್ನು ಕಲೆಯ ಸೊಬಗಿಂದ ಚಿತ್ರಿಸಿರುವ ಮೊದಲು ಗ್ರಂಧ 
ವೆಂದರೆ ಕನ್ನಡದಲ್ಲಿ ಶ್ರೀ. ತ.ರಾ.ಸು. ರವರ ಹಂಸಗೀತೆ. ಆದರೆ ಅಲ್ಲಿ 
ಲೇಖಕರಿಗೆ ಕಧಾನಾಯಕನ ವ್ರತ್ಯಕ್ಸ ವರಿಚಯವಿಲ್ಲ. ಮಹಾವುರುವ 
ದಲ್ಲಾದರೋ ಹೆಜ್ಜೆ ಹೆಜ್ಜೆ ಗೂ ಹೆಗ್ಗಡೆಯವರನ್ನು ಕಂಡು, ಅವರೊಡನೆ 
ಮಿಳಿತವಾಗಿ ಅವರ ಪ್ರಭಾವಕ್ಕೆ ಸಿಕ್ಕಿ ಅವರ ಭವ್ಯತಮ ಬಾಳಿಗೆ ಮಿರ್ಜಿ 
ಯವರು ಮಾರುಹೋಗಿರುವುದನ್ನು ಯಾರು ಬೇಕಾದರೂ ನೋಡಬಹುದು. 

ಲೇಖಕರು ಹೆಗ್ಗಡೆಯವರನ್ನು ಮೊಟ್ಟಿಮೊದಲು ಭೆಟ್ಟಿಯಾಗಲಿರುವ 
ಸಂದರ್ಭ ಗಮನಿಸಬೇಕಾದುದು ಡ್ರೈವರ್‌ ಹೇಳುವಂತೆ “ಇಲ್ಲಿಯ ವರೆಗೆ 
ತಾವು ನಿರ್ಜೀವ ಮೂರ್ತಿಗಳ ದರ್ಶನ ಮಾಡಿದಿರಿ. ಇನ್ನು ಸಜೀವ 
ಮೂರ್ತಿಯ ದರ್ಶನ ವಡೆಯಬೇಕು. ಜೀವಂತ ಜಿನಮೂರ್ತಿ- ಹೆಗ್ಗಡೆ 
ಯವರು- ಧರ್ಮಸ್ಥಳದಲ್ಲಿದ್ದಾರೆ!” ಈ ಮಾತನ್ನು ಕೇಳಿ ಲೇಖಕರ 
ಕುತೂಹಲ ಇಮ್ಮಡಿಸಿರಬೇಕು. ಇಮ್ಮಡಿಸುವುದರ ಜೊತೆಗೆ ಭಕ್ತಿ 
ನೂರ್ಮಡಿಸಿದ್ದರೂ ಆಶ್ಚರ್ಯವಿಲ್ಲ. 

ಧರ್ಮಸ್ಥಳದಲ್ಲಿ ಷಡ್ರನಭೋಜನವಾದ ಮೇಲೆ ಲೇಖಕರು ತಮ್ಮ 
ಗುಂಪಿನೊಡನೆ ಮಲಗಿ ನಿದ್ರೆಯ ನಂತರ ಮೇಲೆದ್ದು ಹೆಗ್ಗಡೆಯವರ ಬಗ್ಗೆ 
ಸೇವಕನನ್ನು ಕೇಳುವಾಗ “ಇಲ್ಲ ಸ್ವಾಮಿ, ಅವರು ಮಧ್ಯಾಹ್ನದಲ್ಲಿ ಎಂದೂ 


ರ್ಳ 


ಮಲಗುವುದಿಲ್ಲ. ಇರುಳು ಒಂದೆರಡು ತಾಸು ನಿದ್ರೆಮಾಡುವರೋ 
ಇಲ್ಲವೋ! ಭೂಭಾರವನ್ನು ಹೊತ್ತ ಆದಿಶೇಷನಿಗೆ ನಿದ್ರೆಯೆಲ್ಲಿ ಸ್ವಾಮಿ? 
ಅವನು ಸ್ವಲ್ಪ ತೂಕದಿಸಿದರೂ ನಾವು ಹೋಗಿಬಿಟ್ಟೀವಲ್ಲ!” ಎಂದು ವಿವರಿ 
ಸುವನಂತೆ. ಹೆಗ್ಗಡೆಯವರ ನಾನಿಧ್ಯ ಸೇವಕನ ಮಾತಿನಲ್ಲಿ ಕಾವ್ಯ ಬರಿಸಿದೆ. 
ಹೆಗ್ಗಡೆಯವರ ವ್ಯಕ್ತಿತ್ವದ ವೂರ್ಣಚಿತ್ರ ಸೇವಕನ ಒಂದೇ ವಾಕ್ಯದಲ್ಲಿ 
ಅಡಗಿದೆ. 

16ನೇ ಪುಟಿದಲ್ಲಿ ರೋಮಾಂಚನಕಾರಿಯಾದ ಸಂದರ್ಭವಿದೆ. ಕಾರಿ 
ನವನನ್ನು ಕಾರಲ್ಲಿ ಕುಳಿತು ಧರ್ಮಸ್ಥಳಕ್ಕೆ ಹೋದವರೆಲ್ಲ ಮರೆತು ಉಂಡು 
ಮಲಗಿ ವಿಶ್ರಾಂತಿಹೊಂದಿದರಂತೆ! ಮರಳಿ ಧರ್ಮಸ್ಥಳವನ್ನು ತೊರೆದು 
ಪ್ರಯಾಣಮಾಡುವಾಗ ದಾರಿಯಲ್ಲಿ ಜ್ಞಾಪಿಸಿಕೊಂಡು ಆದ ಅಚಾತುರ್ಯಕ್ಕೆ 
ವಶ್ಚಾತ್ತಾವ ಬೀಳುವಾಗ “ಬೇಡ ತಾಯಿ, ಆ ಪುಣ್ಯಾತ್ಮನ ಧರ್ಮದಿಂದ 
ಧರ್ಮಸ್ಥಳದಿಂದ ಯಾರೂ ಊಟವಿಲ್ಲದೆ ಹಿಂದಿರುಗುವಂತಿಲ್ಲ...... ಇಳಿ 
ಹೊತ್ತಿನಲ್ಲಿ ಸ್ವತಃ ಹೆಗ್ಗಡೆಯವರೇ ಹೊರಗೆ ಬಂದು ವಿಚಾರಿಸಿ ಕಾಫಿ ವಲ 
ಹಾರಗಳನ್ನು ಕಳಿಸಿಕೊಟ್ಟರು. ಈಗ ಒಂದು ತುತ್ತು ತಿಂದೇವೆಂದರೂ 
ಹೊಟ್ಟೆಯಲ್ಲಿ ಸ್ಥಳವಿಲ್ಲ” ಹೆಗ್ಗಡೆಯವರ ಸರ್ವವ್ಯಾವಕತ್ವ ಯಾರ 
ನ್ನಾದರೂ ರೋಮಾಂಚನಗೊಳಿಸದಿರದು. ತನ್ನ ದರ್ಶನಕ್ಕೆ ಬಂದ ಭಕ್ತರು 
ಸೇವಕನನ್ನು ಮರೆತಾಗ ಭಕ್ತರ ಬಂಟನನ್ನು ವಿಚಾರಿಸಿಕೊಂಡ ಸರ್ವಾಂತ 
ರ್ಯಾಮಿ ಮಾನ್ಯ ಮಂಜಯ್ಯ ಹೆಗ್ಗಡೆಯವರು! 

ಸಿದ್ಧವನದಲ್ಲೂ ಲೇಖಕರ ಸೋದರತ್ತೆಗೆ ಹೆಗ್ಗಡೆಯವರನ್ನು 
ಕಂಡಂತಾಗಿ “ದೇವಸ್ಥಾನಕ್ಕೂ ಸಿದ್ಧವನಕ್ಕೂ ಒಳೆದಾರಿಯೊಂದಿದೆಯೆ?” 
ಎಂಬ ಕುತೂಹಲ ಕೆಲವರನ್ನು ಕಾಡಿದಾಗ "ಹೂಂ! ಇದೆ ಅಂತಃಕರಣದ 
ಒಳದಾರಿ..... » ಲೇಖಕರ ಬಾಯಿಂದ ಈ ಮಾತು ಬಂದು ನೂರಾರು 
ಪುಟಿಗಳ ವಿವರಣೆಯಿಂದಲೂ ಸಾಧ್ಯವಾಗದ ಅಲೌಕಿಕತೆಯು ನಮ್ಮಲ್ಲಿ 
ಸ್ಫುರಿಸದಿರದು! ಅತ್ತೆಗೆ ಹೆಗ್ಗಡೆಯವರ ದರ್ಶನವಾದುದು ಇಂದಿಗೂ ಲೇಖಕ 
ರಿಗೆ ಒಂದು ಒಗಟಾಗಿದೆ. “ಭಾವಜೀವಿಗೆ ಹೆಗ್ಗಡೆಯವರು ಎಲ್ಲಿ ಕಾಣ 
ಲಿಕ್ಕಿಲ್ಲ” ಎಂದು ನುಡಿದು ಸಂದೇಹದ ತಾಯ್ವೇರನ್ನೆ ಕಿತ್ತಿರುವರು! 

ಆಧುನಿಕ ವಿದ್ಯಾಭ್ಯಾಸದಿಂದ ಯಾವ ಪ್ರಯೋಜನವೂ ಆಗದೆಂದು 
ಸಿದ್ದವನ ಕಂಡಮೇಲೆ ನಿರಕ್ಸರಕುಕ್ಸಿಗಳಾದ ಹೆಂಗಸರಿಗೂ ಮನದಟ್ಟಾಗಿದೆ. 


೯೦ 


“ಹುಚ್ಚ ಇದ್ದೀರಿ ನೀವಿಬ್ಬರೂ! ಎಲ್ಲಿಯಾದರೂ ಆಶ್ರಮ ಕಟ್ಟಬೇಕು, ಸಾಲೆ 
ಸ್ನಾವನಮಾಡಬೇಕು ಅಂದರೆ ಆಗತದ? ಇದನ್ನೆಲ್ಲ ಮಾಡಿಸುವ ದೊಡ್ಡ 
ಜೀವವೊಂದು ಹುಟ್ಟಿಬರಬೇಕಾಗತದ, ಭೂಮಿ ಮ್ಯಾಲ” ಎಂದು ತಮ್ಮ 
ಸೋದರತ್ತೆ ಭಾವವೂರ್ಣ ಅಭಿವ್ರಾ ಯವಿತ್ತಾಗ ಲೇಖಕರಲ್ಲಿ ಇದರ 
ಬಗ್ಗೆ ವೂರ್ಣ ವಿಶ್ವಾಸ ಮೂಡಲಿಲ್ಲವಂತೆ! ವಿದ್ಯಾವಂತರದು ತರ್ಕಬುದ್ಧಿ. 
ಸುಸಂಸ್ಕೃತವಂತರದು ಅನುಭಾವ. ಬುದ್ದಿ. ರಾಶಿಗಟ್ಟಲೆ ಹಣವಿದ್ದೆಡೆ 
ಸಿದ್ಧ ವನ ಏಳುವುದು ಸುಲಭವೆಂದು ವಿದ್ಯಾವಂತಹೃ ದಯ ನುಡಿದರೆ ರಾಶಿಹಣ 
ವದ್ದೆ ಡೆಯಲ್ಲಾ ಸಿದ್ದ ವನ ವಏಿಳಲಾರದು; ಅದನ್ನು ಏಳಿಸಲೋಸುಗವೇ ಮಹ 
ದಾತ್ಮ ಅವತರಿಸಿದಾಗ ಮಾತ್ರ ಅದು ಜೇ ಎಂದು ಸುಸಂಸ ತೆ 
ಹೈ ಕ ನುಡಿದಿದೆ! ರೇಖಕರ ಸೋದರತ್ತೆಗೆ ಸಿದ್ಧ ವನದಲ್ಲಿ ಹೆಗ್ಗಡೆಯದರ 
ದರ್ಶೆನವಾಡುದನ್ನು ಲೇಖಕರು “ಭಾವಜೀವಿಗೆ ಹೆಗ್ಗಡೆಯವರು ಎಲ್ಲಿ ಕಾಣ 
ಲಿಕ್ಕಿ ಲ್ಲ?” ಎಂದು ಉದ್ಗಾರತೆಗೆದು ನಮ್ಮ ಸಂದೇಹವನ್ನು ನಿವಾರಿಸಿರುವರು. 
ಇನ್ನು ಮುಂದೆ ಭಾರತದಲ್ಲಿ ಲೇಖಕರು ಎಲ್ಲಿ ಸಂಚರಿಸಿದಲ್ಲಿ ಹೆಗ್ಗಡೆಯವರ 
ಜಾರ ನ್ನ್ನ ವಿವರವಾಗಿ ಚಿತ್ರಿ ಸಿರುವರು. ಮೊದಲ ದರ್ಶನ ಭೌತಿಕ 
ವಾದುದಾದರೆ ತರು ದರ್ಶನ ಹೆಗ್ಗಡೆಯವರ ಆಧ್ಯಾತ್ಮಿಕದರ್ಶನ. ಲೇಖ 
ಕರು ಹೋದೆಡೆಯಲ್ಲೆ ಲ್ಲ ಒಂದಲ್ಲ ಒಂದು ರೀತಿ ಹೆಗ್ಗಡೆಯವರ ಪ್ರಭಾವವೂ 
ಲೇಖಕರಿಗಿಂತ ಮುಂಚೆ ಅಲ್ಲಿಗೆ ಧಾವಿಸಿದೆ. ನಾನಾ ವ್ಯಕ್ತಿಗಳ ಬಾಯಿಂದ 
ಮಾನ್ಯ ಹೆಗ್ಗಡೆಯವರ ಔದಾರ್ಯ, ವಿಶ್ವಾನುಕಂವ ಇವುಗಳನ್ನು ಕೇಳಿದ 
ಲೇಖಕರು ಆಗಾಗ ಭಾವವರವಶರಾಗಿರುವರು. ಶ್ರವಣಜೆಳಗುಳದಲ್ಲೂ 
ಹೆಗ್ಗಡೆಯವರ ಗುಣಗಾನ! ಅದರಲ್ಲೂ ಸರ್ವನಂಗ ಪರಿತ್ಯಾಗಿಗಳಾದ ಯತಿ 
ವರ್ಯುರು ಹೆಗ ಸ ಡೆಯವರನ್ನು ಕೊಂಡಾಡಿದಾಗ ವರವಶರಾಗದಿರೆಲು ಯಾರಿಂದ 
ತಾನೇ ಸಾಧ್ಯ! 

ನಮೆ ದ ಶಿಖರೆದಡಿ ಹೆಗ್ಗ ಡೆಯವರ ಪ್ರಭಾವ ಅಚ್ಚೊ ತ್ರಿ ನಿಂತಿರುವು 
ದನ್ನು ನಕಕ ಹೃದಯಂಗಮವಾಗಿ ಚಿತ್ರಿಸಿರುವರು. ರ್ಮಕಾಶಿಗೆ 
ಹೆಗ್ಗ ಡೆಯವರಿತ್ರಿದ್ದ ಪಾತ್ರೆಯನ್ನು ಕಂಡು " ಹಾದೇನವ್ಪ ಜಿ ಆ ನಾಡೆಲ್ಲಿ, 
ಈ ಕಾಡೆಲ್ಲಿ? ಇಲ್ಲಿಯೂ ಆ ಪುಣ್ಯಾತ್ಮ ನ ಹೆಸರು ಹೇಳಿ ಜನ ಅನ್ನ ಬೇಯಿಸಿ 
ಉಣ್ಣಬೇಕು ಗೆ ಅವನ ಪುಣ್ಣ ಕೇನ ಸೀಮೆ ಇದೆಯೆ?” ಈ ಮಾತು 
ಸಾಮಾನ್ಯ ಹೆಣ್ಣುವ.ಗಳದು. ಈಕೆಯಾಡಿದ್ದರಲ್ಲಿ ಕೊನೆಯ ಮಾತಂತೂ 


೯೧ 


ಮಹದ್‌ವ್ಯಕ್ತಿಯ ಮಹತ್ಕಾರ್ಯಕ್ಕೆ ಹಾಡಿದ ಮಂಗಳವಾಗಿದೆ. ಯಾವ ಕವಿ 
ತಾನೆ ಇದಕ್ಕಿಂತಲೂ ಮನಮುಟ್ಟುವಂತೆ ವಿವರಿಸಬಲ್ಲ? ಜೈನ ಶ್ರಾವಕಿ 
ಯರದು ಮೂಢ ನಂಜಿಕೆಯೆಂದು ಇಂದಿನ ವಿದ್ಯಾವಂತರು ಹಳಿಯುವು 
ದುಂಟು. ಆದರೆ ಶ್ರಾವಕಿಯರ ಮುಗ್ಧ ಭಕ್ತಿಯಿದಿರು ಕಲಿತವರ ತರ್ಕ 
ವಿತರ್ಕ ಕೆಲಸಕ್ಕೆ ಬಾರದ್ದು. ಸಹಸ್ರ ಸಂದೇಹಗಳನ್ನು ಪುಡಿಗುಟ್ಟಲು 
ಮುಗ್ಧಸ್ತ್ರೀಯರ ಒಂದೊಂದು ಮಾತೇ ನಾಕು! ಮಿರ್ಜಯವರ ಗ್ರಂಧ 
ದುಡ್ಡಕ್ಕೆ ಇಂಧ ಹೆಣ್ಣುಮಕ್ಕಳು ಹಲವಾರು ಜನ ಬಂದಿದ್ದಾರೆ. 

ರವೀಂದ್ರರ ಶಾಂತಿನಿಕೇತನಕ್ಕೂ ಮಿರ್ಜಿಯವರು ಹೋಗಿ ಅಲ್ಲಿನ 
ವ್ಯಾಸಂಗಕ್ರಮಕ್ಕೂ ಸಿದ್ದ ವನಕ್ಕೂ ತುಲನೆ ಮಾಡಿರುವರು. ಶಾಂತಿನಿಕೇತನ 
ಸಿರಿವಂತರ ಆಶ್ರಮ! ಸಿದ್ಧವನ ಬಡವರ ಆಶ್ರಮ! ಎಂಧ ವಿವರಣೆ. ಈ 
ಮಾತು ನಿಜವಾದುದು. ರವೀಂದ್ರರ ಮುಂದೆಯೇ ಯಾರೋ ಒಬ್ಬರು ಸಿದ್ಧ 
ವನದ ಮಹಿಮೆಯನ್ನು ವಿವರಿಸಿದರಂತೆ. ಹೆಗ್ಗಡೆಯವರ ಬದುಕೆಲ್ಲ ಎಲೆ 
ಮರೆಯ ಕಾಯಂತೆ ಇರುವಂಧದು. ಆದರೆ ಆಗಾಗ ಅದರ ಏಕಾಂತವೇ 
ಪ್ರಚಾರಕ್ಕೆ ಪುಟಕೊಟ್ಟಿದೆ. “ದಕ್ಷಿಣ ಭಾರತದ ಪ್ರವಾಸದಲ್ಲಿ ವ್ರತ್ಯಕ್ಸ 
ಹೆಗ್ಗಡೆಯವರನ್ನು ಸಂದರ್ಶಿಸಿದ್ದೆ. ಉತ್ತರ ಹಿಂದೂಸ್ಥಾನದಲ್ಲಿ ಅವರ 
ಪ್ರಭಾವವನ್ನು ಕಂಡುಕೊಂಡು ಕನ್ನಡ ನಾಡಿಗೆ ಮರಳಿದೆ.” ಎಂದು 
ಲೇಖಕರು ಮನಮೆಚ್ಚಿ ನುಡಿದಿದ್ದಾ ರೆ. 

“ಅಕ್ಸಫರ್ಡ ಯೂನಿವರ್ಸಿಟಿಯಲ್ಲಿ ಶಿಕ್ಷಣ ವಡೆದ ಮೊದಲ ತರಗತಿಯ 
ವಿದ್ವಾಂಸರ ವಿಚಾರಗಳ ಮಟ್ಟದಲ್ಲಿಯೆ ಭಾರತದಲ್ಲಿ ಬಾಳಿ ಹಣ್ಣಾದ ಹಳ್ಳಿಯ 
ಹೆಂಗುಸೊಬ್ಬಳ ದರ್ಶನವೂ ಮೂಡುತ್ತಿದೆಯೆಂಬುದನ್ನು ಕಂದು ಅಚ್ಚರಿ 
ಗೊಂಡೆ.” ಗೋಕಾಕರು ಅರವಿಂದರ ಬಗ್ಗೆ ತಳೆದ ಸದಭಿಪ್ರಾಯವನ್ನೇ ಲೇಖ 
ಕರ ನೋದರತ್ತೆ ಹೆಗ್ಗಡೆಯವರ ಬಗ್ಗೆ ತಳೆದಿರುವುದನ್ರೂ, ಆಶ್ರಮ ಸ್ಥಾಪಿಸು 
ವಂತಹದಲ್ಲ, ಮಹಾವುರುಷ ಜನಿಸಿದಾಗ್ಗೆ ಅವೆಲ್ಲ ತಾನಾಗೆ ಮೂಡುವುವು 
ಎಂದು ಗೋಕಾಕರು, ಲೇಖಕರ ಅತ್ತೆಯೂ ಖಡಾಖಂಡಿತವಾಗಿ ನುಡಿದಿರುವು 
ದನ್ನೂ ಕಂಡು ಅವರಿಬ್ಬರ ದರ್ಶನವೂ ಒಂದೇ ಮಟ್ಟದ್ದೆಂದು ಅಚ್ಚರಿಗೊಂಡಿ 
ದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದುದೆಂದರೆ ಸಹಸ್ರಾರು ರೂಪಾಯಿಗಳನ್ನು 

ಯಮಾಡಿ, ಸಹಸ್ರಾರು ಮೈಲಿ ಸಂಚರಿಸಿ ನಾನಾಕಡೆ ಕಲಿತು, ಗೋಕಾಕರು 
ಯಾವ ಸತ್ಯವನ್ನು ಕಂಡರೋ ಅದೇ ಸತ್ಯವನ್ನು ಲೇಖಕರ ಸೋದರತ್ತೆ 


೯೨ 


ಸಂಸಾರಔ ಆಗುಹೋಗುಗಳ ಹೊಡೆತಕ್ಕೆ ಸಿಕ್ಕಿ ಸುಲಭವಾಗಿ ಕಲಿತಿರುವರು. 
ಇವರಿಬ್ಬರ ವ್ಯಕ್ತಿತ್ವದ ಅಂತರವೆಂದರೆ ಶಾಂತಿನಿಕೇತನಕ್ಕೂ ಸಿದ್ಧವನಕ್ಕೂ 
ಇರುವ ಅಂತರವೇ! 

ಧರ್ಮವ್ರಚಾರಕರೊಬ್ಬರು ಹೆಗ್ಗಡೆಯವರನ್ನು ಸಂದರ್ಶಿಸಿ ಶಿಫಾರಸು 
ಪತ್ರ ಕೇಳಿದಾಗ ಹೆಗ್ಗಡೆಯವರು ಮಾಡಿದ ಆಶೀರ್ವಾದ ಮಾರ್ಮಿಕ 
ವಾದುದು * ಬಾ ಈ ದೊಡ್ಡ ಕೆಲಸವನ್ನು ನಿಮಗಿಂತಲೂ ದೊಡ್ಡ ವಂಡಿತ 
ರಿಗೆ ಬಿಟ್ಟುಕೊಟ್ಟು, ನಿಮ್ಮ ಜಮೂನನ್ನು ಒಳ್ಳೆ ರೀತಿಯಲ್ಲಿ ಕೃಷಿಮಾಡಿ 
ಸರ್ವಜನರಿಗೆ ಪ್ರಯೋಜನಕಾರಿಯಾಗುವಂತೆ ವ್ರಯತ್ನಿಸಬೇಕಾಗಿ 
ಶುಭಾಶೀರ್ವಾದ.” ಹೊಟ್ಟಿ ವಾಡಿಗೆ ಧರ್ಮವ್ರಚಾರವೆಸಗುವವರಿಗೆ ಹೆಗ್ಗಡೆ 
ಯವರ ಆಶೀರ್ವಾದ ಇದೇ! “ಕಾಯಕವೆ ಕೈಲಾಸವಣ್ಣ” ಎಂದು ಬಸವಣ್ಣ 
ನವರು ಇಂಧ ಸಂದರ್ಭದಲ್ಲೇ ನುಡಿದಿರಬೇಕು. 

"ಮಹಾ ನಡಾವಳಿ” ಎಂಬ ಭಾಗವನ್ನಂತೂ ಮಿರ್ಜಿಯವರು ಭಾವಾ 
ವೇಶದಿಂದ ರಚಿಸಿ "ನಡಾವಳಿ? ಎಂಬ ಮಾತನ್ನು ಧ್ವನಿಪೂರ್ವಕ ಬಳಸಿರು 
ವರು. “ಅಲ್ಲಿ ಬರುವ ಮಹಾಜನರೆಲ್ಲ ತಮ್ಮ ತಮ್ಮ ಮಹಾ ನಡಾವಳಿ 
ಯನ್ನು ಜನಕ್ಕೆ ವ್ರದರ್ಶಿಸಬೇಕು. ಅಂಧ ಸುಗುಣ ಪ್ರದರ್ಶನವನ್ನು 
ಹೆಗ್ಗಡೆಯವರು ಗೌರವಿಸುವರು. ಇದು ನಾಡಿನ ಮಹಾ ನಡಾವಳಿಯ 
ದರ್ಶನ ರಂಗ” ಎಂದು ಮನಮುಟ್ಟುವಂತೆ ಭಾವವೂರ್ಣವಾಗಿ ವಿವರಿ 
ಸಿರುವರು. 

ಕಾರ್ಕಳದಲ್ಲಿ ಗೋಮಟೀಶನಿಗೆ ಹೆಗ್ಗಡೆಯವರು ಮಸ್ತಕಾಭಿಷೇಕ 
ಮಾಡಿಸಿದಾಗ ಬಡಬಗ್ಗರಿಗೆಲ್ಲ ಅಭಿಷೇಕ ಮಾಡುವ ಅವಕಾಶ ಸಿಕ್ಕಿತಂತೆ. 
ಹೆಗ್ಗಡೆಯವರು ಮಾಡಿದ ವೂಜೆಯೆಂದರೆ ಜನತಾವೂಜಿಯೆ! ಭಗವದ್ಭಕ್ತ 
ರನ್ನು ಪೂಜಿಸಿ ಪೂಜಿಸಿ ಹೆಗ್ಗಡೆಯವರು ಭಗವಂತನಿಗೂ ಬೇಕಾದವರಾದರೂ 
ಇತ್ತ ಭಕ್ತರಿಗೂ ಬೇಕಾದವರಾದರು! «ಹೆಗ್ಗಡೆಯವರ ಕಾರ್ಯವನ್ನು 
ಜನ ತಮ್ಮದೆಂದು ಭಾವಿಸುತ್ತಾರೆ. ಇಂಧ ಜನಾದರಣೇಯರಾಗುವುದಕ್ಕೆ 
ಮಂಜಯ್ಯನವರ ಮಹಾನಡಾವಳಿಯೇ ಕಾರಣವಾಗಿದೆ? ಎಂದು ಲೇಖಕರು 
ಮನಃವೂರ್ವಕ ಕೊಂಡಾಡಿದ್ದಾರೆ. ಜನಾಂಗವನ್ನೆ ತಮ್ಮ ಕುಟುಂಬವೆಂದು 
ಹೆಗ್ಗಡೆಯವರು ಭಾವಿಸಿದರು. ಜನತೆಯೆಲ್ಲ ಅವರನ್ನು ತಮ್ಮ ಮಾರ್ಗ 
ದರ್ಶಕರೆಂದು ಒಪ್ಪಿಕೊಂಡರು. 


೯೩ 


“ಮನೆಗೆದ್ದು ಮಾರುಗೆದೆಯಬೇಕೆಂಬ ವಿಚಾರದವರು ಹೆಗ್ಗಡೆಯವರು? 
ಎಂಬ ಮಾತನ್ನು ಪ್ರತಿವಾದಿಸಲು ಲೇಖಕರು ನಾನಾ ಸಂದರ್ಭಗಳನ್ನು 
ಹೃದಯಂಗಮವಾಗಿ ನೆನಪಿಗೆ ತಂದುಕೊಂಡಿದ್ದಾರೆ. ಉತ್ತರೆ ಶರ್ಣಾಟಕ್ಕೆ 
ಹೆಗ್ಗಡೆಯವರನ್ನು ಆಹ್ವಾನಿಸಿದಾಗ ಅವರ ಬಾಯಿಂದ ಮುತ್ತಿನಂಧ ಮಾತು 
ಹೊರಟಿವೆ. ಆ ಮುತ್ತುಗಳನ್ನೇ ಆರಿಸಿ ಜೋವಾನವಾಗಿ ಕಾವಾಡಿ ಲೇಖಕರು 
ತಮ್ಮ ಗ್ರಂಧದಲ್ಲಿ ಹುದುಗಿಸಿದ್ದಾರೆ! “ನಮ್ಮ ಕವ್ಟಗಳನ್ನು ವರಿಹರಿಸಿಕೊಳ 
ಲಿಕ್ಕೆ ನಾವೇ ಸಿದ್ಧರಾಗಬೇಕು es ನಾನೂರು ಮೈಲಿನ ಮೇಲೆ ಬಂದು 
ನಾನೇನು ತಮ್ಮಂಧ ವಿದ್ವಾಂಸರಿಗೆ ಹೇಳಬಲ್ಲೆ? ನನ್ನ ವೇಳೆಯೂ ಹಾಳ್ಕು 
ತಮ್ಮ ಶ್ರಮವೂ ವ್ಯರ್ಧ.” ವ್ರಚಾರಕ್ಕಿಂತ ವಿಚಾರಶೀಲರು ಮಾನ್ಯ ಹೆಗ್ಗಡೆ 
ಯವರು. ನೂರು ಮಾತಾಡುವುದಕ್ಕಿಂತ ಒಂದು ಪುಟ್ಟಿ ಕಾರ್ಯ ಸಾಧಿಸುವುದೇ 
ಹೆಗ್ಗಡೆಯವರ ಬಾಳಿನ ಗುರಿ. ಅವರ ವಿಚಾರ ಶೀಲತೆಯನ್ನು ನಾಡು 
ಅನುಸರಿಸಿದರೆ ಎಷ್ಟೋ ಮೇಲು 

“ವಚಾರಿಸಿದರೆ ಹುರುಳಿದೆ. ಜೀವಾತ್ಮನ ಇಡೀ ಚರಿತ್ರೆಯನ್ನು ಒಂದು 
ಫಿಲಂಗೆ ಹೋಲಿಸಿದರೆ, ಭೂತಕಾಲ ಭವಿಷ್ಯತ್ಕಾಲಗಳ ಕಧಾ ಘಟಣೆಗಳನ್ನು 
ತಿಳಿಯದೆ, ಈ ಮಧ್ಯ ದೃಶ್ಯವನ್ನೇ ಕಾಣುವ ಪ್ರೆಕ್ಸಕರು ನಾವಾಗಿದ್ದೇವೆ. ನಮ್ಮ 
ಯೋಚನೆಗೆ ಸಿಕ್ಕಿದ ಸಂಸಾರಿಕ ಹಲವುಘಟಣೆಗಳು ನಮ್ಮನ್ನು ದಿಗಿಲುವಡಿಸಿ 
ದರೂ ತತ್ವವಿಚಾರಗಳಿಂದ ಅವುಗಳಿಗೆಲ್ಲ ಉತ್ತರಸಿಗುತ್ತದೆ.” ತುಂಬುಬಾಳಿನ 
ಅನುಭವವೇ ಹೆಗ್ಗಡೆಯವರ ಈ ಮಾತಲ್ಲಿ ಅಡಗಿದೆ. ತಮ್ಮ ಪ್ರಿಯತಮೆಯ 
ಸಾವನ್ನು ನೆನಪಿಗೆ ತಂದಾಗ ಬಂದ ತತ್ವಸಿರಿ ಇದು! ಇದನ್ನು ಅನುಭವ 
ಎನ್ನುವುದಕ್ಕಿಂತ ಅನುಭಾವ ಎಂದರೆ ಒಪ್ಪೀತು! 

“ಯಾರೂ ಯಾರ ಹತ್ತರವೂ ಬೇಡಿ ಕಾಡಿ ತರಬೇಕಾದುದಿಲ್ಲ. ಎಲ್ಲವೂ 
ನಮ್ಮಲ್ಲಿಯೇ ಇರುತ್ತದೆ. ಪ್ರತಿಯೊಬ್ಬನ ಆತ್ಮವೂ ಅನಂತಶಕ್ತಿಯಿಂದ 
ಕೂಡಿದುದಾಗಿದೆ. ನಮ್ಮ ಗುಣವನ್ನು ನಾವು ಕಂಡುಕೊಂಡು ಅರಳಿಸಿಕೊಳ್ಳ 
ಬೇಕಿಷ್ಟೆ? ಮಾನವನ ಅಂತರಂಗದ ಅನಂತಶಕ್ತಿಯನ್ನು ಹೆಗ್ಗಡೆಯವರು 
ಗುರುತಿಸಿರುವರು. ಅಂತೆ ಜನತೆಯನ್ನು ನಿರಾಶರಾಗದಿರಿ ಹಾಗು ಧೈರ್ಯ 
ದಿಂದ ಕಾರ್ಯೋನ್ನುಖರಾಗಿ ಎಂದು ಪ್ರವಾದಿಯಂತೆ ಎಚ್ಚರಿಸಿರುವರು. 

ಕಲಾವಿದರನ್ನೂ ಅವನ ಅರ್ಹತೆಯನ್ನು ಕುರಿತು ಹುಟ್ಟು ಕಲಾವಿದ 
ರಾದ ಹೆಗ್ಗಡೆಯವರು ಮೆಚ್ಚಿ ಪ್ರೋತ್ಸಾಹಿಸಿರುವುದನ್ನು ಮನಮುಟ್ಟುವಂತೆ 


೯೪ 


ವಿವರಿಸಿರುವರು. ಖುಷಿಯಾಗದವ ಕವಿಯಾಗಲಾರ ಎಂಬುದೇ ಹೆಗ್ಗಡೆಯವರ 
ಅಭಿವ್ರಾಯ. 

“ಹಾಗೆಲ್ಲ ಹೇಳಬಾರದು ಭಗವದ್ಗೀತೆಯಾಗಲೀ, ಇನ್ನಾವುದೋ 
ಆಧ್ಯಾತ್ಮಿಕ ವಚನವಾಗಲಿ, ಅನುಭವದಿಂದ ಮೂಡಿ ಬಂದಿದ್ದರೆ ಅವಕ್ಕೊಂದು 
ಬೆಲೆಯಿರುತ್ತದೆ.” ವಿದ್ವಾಂಸರಿಗೆ ಹೆಗ್ಗಡೆಯವರಿತ್ತ ಸಂದೇಶವಿದು. ಅನು 
ಭವಕ್ಕೆ ಬಾರದ ತತ್ವ ಕತ್ತೆ ಹೊರುವ ಸಕ್ಕರೆ ಮೂಟಿಯಂತೆ ನಿಷ್ಟಲವಾದುದು! 

ಹೆಗ್ಗಡೆಯವರು ನಿಷ್ಕಾಮಯೋಗಿ. ಸದಾ ಏನಾದರೊಂದು ಕಾರ್ಯ 
ದಲ್ಲಿ ತೊಡಗಿರುತ್ತಿದ್ದರು. ಕಾಯಕವೆ ಕೈಲಾಸವಣ್ಣ ಎಂದು ನಂಬಿ ಬಾಳಿದ 
ಜೀವ ಅವರದು. “ಮನುಷ್ಯ ಯಾವಾಗಲು ನಿಶ್ಚಿಂತೆಯಾಗಿರಬಾರದು ನೋಡಿ. 
ಮನಸ್ಸನ್ನು ಒಂದಿಲ್ಲ ಒಂದು ಕೆಲಸದಲ್ಲಿ ತೊಡಗಿಸಬೇಕಲ್ಲವೆ ನಾವು? ಅದು 
ತಾನಾಗಿಯೆ ಅತಿಥಿ ಅಭ್ಯಾಗತರ ಸೇವೆಯಲ್ಲಿ ನಿರತವಾಗಿರುವಂತಿದ್ದರೆ 
ಅದಕ್ಕಿಂತ ಹೆಚ್ಚಿನದು ಇನ್ನೇನು ಬೇಕು.” ಅನಾರೋಗ್ಯದಿಂದ ನಿತ್ರಾಣ 
ಗೊಂಡಿದ್ದ ಹೆಗ್ಗಡೆಯವರ ಬಾಯಲ್ಲಿ ಬಂದಿರುವ ಮಾತಿದು. ದೇಹದ ನಿತ್ರಾಣ 
ವನ್ನು ಹಿನ್ನೊಕಿ ದುಡಿಯುವ ಆತ್ಮಶಕ್ತಿ ಅವರದು. 

ಆತ್ಮೀಯರಾದವರಾರೂ ತಮ್ಮ ಬಳಿ ಇಲ್ಲವಲ್ಲ ಎಂದು ಲೇಖಕರು ಮರುಕ 
ದಿಂದ ನುಡಿದಾಗ “ಇಲ್ಲಿರುವ ಜನವೆಲ್ಲ ನನ್ನ ತೀರ ಆತ್ಮೀಯರೆ ಆಗಿದ್ದಾರೆ. 
ಮಗಳು, ತಮ್ಮ ದೂರನಿದ್ದರೇನಾಯಿತು? ನೀವೆಲ್ಲ ಆತ್ಮೀಯರೆ ಅಲ್ಲವೆ?” 
ಎಂದಿರುವದನ್ನು ಓದಿದಾಗ ರತ್ನಾಕರನ ಭರತೇಶ ಸಿಂಧೂದೇವಿಯೊಡನೆ 
ಆಡಿದ ಮಾತು ನನಗಂತು ನೆನಪಾಗುವುದು. 

ಬಾಸಿಂಧುದೇವಿ ಮುನ್ನೊಬ್ಬ ತಂಗಿ ಕೃ। ಲಾಸದೊಲ್ಕವಸುದಾಳಿದಳು॥ 

ವ್ಯಾಸಂಗದ ನೋವು ನಿನ್ನಕಂಡಗಲಿ ತೆಂ | 

ದಾಸು ಮುಖರ ದೇವ ನುಡಿದ ॥ಸಿ। ಸಂ ॥ ೮೬ ॥ 

ಅವಳ ವೆಸರು ಬ್ರಾಹ್ಮಿಲದೇವಿಯೆಂದು । ನಿನ್ನವಯವದಂತವಳಿರುವು i 
ನವಗಿನ್ನು ಬ್ರಾಹ್ಮಿಲಾದೇವಿ ನೀನೆಂದು ಮಾ । 

ನವವತಿ ನುಡಿದ ನಾಕೆಯೊಳು ॥ ೮೭ ॥ 

“ನಂಟುತನಕ್ಕೆ ಮೂಲ ರಕ್ತಸಂಬಂಧವೊಂದೇ ಅಲ್ಲ; ಸ್ನೇಹ 
ವೊಂದಿದ್ದರೆ ಎಲ್ಲಿ ಜೇಕಾದರೂ ಸಂಬಂಧಿಗಳನ್ನು ಹುಡುಕಬಹುದು. ಎಲ್ಲರ 
ಮನವನ್ನೂ ಭರತೇಶ ಒಲಿಸಿದುದು ಹಾಗು ಸೂರೆಗೈದುದು ತ್ರಿಕರಣ ಶುದ್ಧಿ 


೯೫ 


ಯಾದ ವಾವನ ಚರಿತದಿಂದ್‌* ಭರತೇಶನಂತೆ ಮಾನ್ಯ ಹೆಗ್ಗಡೆಯವರೂ 
ಹೋದವಂನ್ನೂ ಬಂದವರನ್ನೂ ಆತ್ಮೀಯರಂತೆ ಜೂವಿಸಿದರು! ಜನ ಅವ 
ಕೊಡನೆ ಆತ್ಮೀಯರಂತೆ ನಡೆದುಕೊಂಡರು! 

ಕರ್ಮಯೋಗಿ ಹೆಗ್ಗಡೆಯವರೊಡನೆ ಒಂದುದಿನ ಸುತ್ತಾಡಲು 
ಲೇಖಕರಿಗೆ ಆಯಾಸವಾಯಿತಂತೆ “ನನ್ನ ಮನಸ್ಸೇನೋ ಇತ್ತು. ಈ ತರುಣ 
ದೇಹ ಸೋತು ಹೋಗಿತ್ತು ಆ ಕರ್ಮಯೋಗಿಯ ಒಂದು ದಿನದ ಸಾನಿಧ್ಯ 
ದಲ್ಲಿ” ಎಂದು ಲೇಖಕರು ನಿಷ್ಪೃಹತೆಯಿಂದ ನುಡಿದಿರುವರು. 

ಲೇಖಕರು ಹೆಗ್ಗಡೆಯವರಿಗೆ ಆತ್ಮೀಯರಂತೆ ಇದ್ದುದರಿಂದ ಅವರ 
ಅವನಾನದ ವೇಳೆ ಸನ್ನಿಹಿತವಾದಾಗ ಲೇಖಕರ ಮನಸ್ಸಿ ವರೋಕ್ಸವಾದ 
ಜ್ಞಾನ ಸುಳಿದು ಒಂದು ಮಹಾವಸ್ತುವನ್ನು ಕಳೆದುಕೊಳ್ಳುವಾಗ ಆಗುವ 
ಸಂಕಟಿವಾಗಿದೆ. ಆಗಿನ ತಳಮಳವನ್ನು ಓದುಗರ ಕರುಳು ನುಲುಚುವಂತೆ 
ವಿವರಿಸಿರುವರು. 

ಹೆಗ್ಗಡೆಯವರು ವರಂಧಾಮರಾದ ಮೇಲೆ ನಾದಿಗೆ ನಾಡೆ ಶ್ರದ್ಧಾಂಜಲಿ 
ಅರ್ಪಿಸಿದ್ದನ್ನು ಭಾವಾವೇಶದಿಂದ ಶ್ರೀ ಮಿರ್ಜಿಯವರು ಚಿತ್ರಿಸಿ ಓದುಗರಲ್ಲೂ 
ಒಂದು ರೀತಿಯ ವರವಶತೆ ಬರುವಂತೆ ಸಮ್ಮೋಹನಾಸ್ತ್ರ ಬೀರಿರುವರು. 
ಈ ಭಾಗವನ್ನೋದುತ್ತಾ ನನಗಾದ ಮನೋವಿವ್ಲವವನ್ನು ಸುಖವೋ, 
ಸಂತೋಷವೋ, ಸಂಕಟಿವೋ ಏನೊಂದು ಹೇಳಲಾರದವನಾಗಿದ್ದೇನೆ. ಜೀವ 
ನ್ಮುಕ್ತಜೀವ ನಮ್ಮನ್ನ ಲುವಾಗ ನಮ್ಮ ಮನಕ್ಕಾಗುವ ವೇದನೆ ಒಮ್ಮೆ ಸಂಕಟ 
ವಾದರೆ ಇನ್ನೊಮ್ಮೆ ನೆ ಒದಿಯೂ ಆಗುವಂತೆ ಇದೆ. ಮಾನ್ಯ ಹೆಗ್ಗಡೆಯವರ 
ಸಮಾಧಿ ಮರಣ! ವೂಜ್ಯ ಗಾಂಧೀಜಿ ನಿರ್ಯಾಣ ಹೊಂದಿದಾಗ ಬ್ರಹ್ಮಾಂಡ 
ದಾದ್ಯಂತ ಸಂತಾವದ ತರಂಗವೆದ್ದಿತು! ಅಂತೆ ಹೆಗ್ಗಡೆಯವರು ನಿರ್ಯಾಣ 
ವಾದಾಗಲೂ ಅಂಧದೇ ತರಂಗ ನಾಡಿನ ಉದ್ದಗಲದಲ್ಲೂ ಎದ್ದಿರುವದನ್ನು 
ವ್ರತಿಭಾವಂತರಾದ ಮಿರ್ಜಿಯವರು ಮನಮುಟ್ಟುವಂತೆ ವಿವರಿಸಿದಾರೆ. 
ದಸರದಲ್ಲಿ ಮೈಸೂರಿನ ಅರಮನೆ ಅಡಿಯಿಂದ ಮುಡಿತನಕ ವಿದ್ಯುಜ್ಜೋತಿ 
ಗಳಿಂದ ರಾರಾಜಿಸುವುದನ್ನು ಕಂಡಾಗ ದಿಗ್ಭ್ರಮೆ ಹಿಡಿವಂತೆ ಹೆಗ್ಗಡೆಯವರ 
ಮೋಕ್ಬಕಲ್ಯಾಣ ಶೃದ್ಧಾಂಜಲಿಯ ಜ್ಯೋತಿಗಳಿಂದ ರಾರೂಜಿಸಿ ನಮ್ಮನ್ನು 
ದಿಗ್ಭಮೆಗೊಳಿಸಿದೆ! 

% ಜಿ. ಬ್ರಹ್ಮವ್ಪ 


ನು ಅಭಿನಂದನೆ, ಪುಟ ೩೬೮. 


೯೬ 


ಹೆಗ್ಗಡೆಯವರ ಸಮಾಧಿಯನ್ನು ಸಂದರ್ಶಿಸಿದ ಲೇಖಕರು ಅಲ್ಲಿನ 
ಹೂಗಿಡದ ಹೂಗೊಂಚಲನ್ನು ಕಂಡು “ವಿಕಾಂತದಲ್ಲಿಯೇ ಅರಳಿ ಈಗಲೂ 
ತನ್ನ ಜೀವನಸೌರಭವನ್ನು ಬೀರುತ್ತಲಿದೆ. ಹೆಗ್ಗಡೆಯವರ ಸಮಾಧಿ 
ಸ್ಥಾನವಲ್ಲವೆ ಅದು?” ಎಂದು ಪುಳಕಗೊಂಡು ನುಡಿದಿರುವರು. ಮಾನ್ಯ 
ಹೆಗ್ಗಡೆಯವರ ಭವ್ಯಜೀವನ ಕಮನೀಯ ವುಷ್ಟವಾಗಿ ಅವರ ಸಮಾಧಿ 
ಯಿಂದ ಮೇಲೆದ್ದು ಶ್ರೀ ಮಿರ್ಜಿಯವರಿಗೆ ಪ್ರತ್ಯಕ್ಸವಾಗಿ ದಿವ್ಯದರ್ಶನ 
ವನ್ನಿತ್ತಿದೆ! ತಮ್ಮ ಬಾಳಿನುದ್ದ ಕ್ಕೂ ಮಾನ್ಯ ಹೆಗ್ಗಡೆಯವರ ಮಹಿಮೆಯನ್ನು 
ಕವಿಸಹಜ ಮನೋಭಾವದಿಂದ ಗುರುತಿಸಿ ಆನಂದದಿಂದ ತಮ್ಮ ಮನೋ 
ಮುಕುರದ ಬಿಂಬಕ್ಕೆ ಈ ಗ್ರಂಧರೂವದಲ್ಲಿ ಆಕಾರವಿತ್ತು ಲೇಖಕರು ಪುನೀತ 
ರಾಗಿದ್ದಾರೆ! ಹೆಗ್ಗಡೆಯವರು ಬದುಕಿದ್ದಾಗ ಅವರ ಸಾನಿಧ್ಯದಲ್ಲಿ ಲೇಖಕರು 
ಎಷ್ಟು ಸಂತೃಪ್ತರಾಗಿದ್ದರೋ ಅವರ ಸಮಾಧಿಯಲ್ಲೂ ಅಷ್ಟೇ ಸಂತೃವ್ತ 
ರಾಗಿದ್ದಾರೆ ಮಾನ್ಯ ಹೆಗ್ಗಡೆಯವರು ಸತ್ತರೆಂದು ಸಾಮಾನ್ಯರಿಗೆ ತೋಚಿದರೆ 
ಮಿರ್ಜಿಯವರ ವಾಲಿಗಂತೂ ಮೊದಲಿಗಿಂತಲೂ ಚನ್ನಾಗಿ ಹೆಗ್ಗಡೆಯವರು 
ಬದುಕಿ ನೀರವ ದಿವ್ಯದ್ಧನಿಯನ್ನು ಬೀರುತ್ತಿರುವರೆಂದೇ ನಂಬುಗೆ! 

ಮಾನ್ಯ ಹೆಗ್ಗಡೆಯವರ ಬಾಳು ಬಹುಮುಖವಾದುದು! ಇವರು ಸದಾ 
ಚಾರಸಂವನ್ನರು; ಸಮಾಜ ಸುಧಾರಕರು; ರಾಜಕೀಯ ದುರಂಧರರು; 
ಧರ್ಮವರಾಯಣರು; ಅತ್ಯುತ್ತಮ ಚಿತ್ರಗಾರರು; ರಸಖಯಷಿಗಳು; ಅನು 
ವಮ ಸಹೃದಯರು. ಇವರ ಬಾಳ್ವೆ ವರಿವೂರ್ಣವಾದುದು. ಲೋಕ 
ವ್ಯವಹಾರದಲ್ಲಿ ಅಂಟಿಯೂ ಅಂಟದಂತೆ ಇದ್ದು ಪರಂಧಾಮವೈದಿದ 
ವಾವನಾತ್ಮರು! 


ತನುವಂ ಸಂಘದ ಸೇವೆಯೊಳ್ಳನಮನಾತ್ಮಧ್ಯಾನದಭ್ಯಾಸದೊಳ್‌ [ 
ಧನಮಂದಾನ ಸುವೂಜೆಯೊಳ್ಳಿನ ಮನರ್ಹದ್ದಮ ಕಾರ್ಯಪ್ರವ I 
ರ್ತನೆಯೊಳ್ಳರ್ವವನೊಲ್ಲು ನೋಂಪಿಗಳೊಳಿರ್ದಾ ಯುಷ್ಯಮಂ ಮೋಕ್ಸ ಚೆಂ। 
ತನೆಯೊಳ್ತೀರ್ಚುವ ಸದ್ಗೃಹಸ್ಥನನಘಂ ರತ್ನಾ ಕರಾಧೀಶ್ವರ ॥ ರ.ಶ. ೪೩. 


ದೇಹವನ್ನು ಸಾಧುಸಂತರ ಸೇವೆಯಲ್ಲಿ ಸವೆಸಬೇಕು; ಮನಸ್ಸನ್ನು 
ಪರಮಾತ್ಮನ ಧ್ಯಾನದಲ್ಲಿ ಮುಳುಗಿಸಬೇಕು; ಐಶ್ವರ್ಯವನ್ನು ದಾನಪೂಜಾದಿ 
ಗಳಲ್ಲಿ ವಿನಿಯೋಗಿಸಬೇಕು; ದಿನವನ್ನು ಅರಹಂತನ ವೂಜೆಯಲ್ಲಿ ಕಳೆಯ 


೯೭ 4 


ಬೇಕು. ಹಬ್ಬಗಳನ್ನು ವ್ರತಾದಿಗಳಿಂದ ಆಚರಿಸಬೇಕು. ಇಡೀ ಆಯ 
ಸ್ಸನ್ನು ಮೋಕ್ಟಚಿಂತೆಗಾಗಿ ಮುಡಿವಾಗಿಡಬೇಕು.? ಮಾನ್ಯ ಹೆಗ್ಗಡೆಯವರು 
ರತ್ನಾಕರನ ಈ ಸೂತ್ರದಂತೆ ನಡೆದಿರುವರು. ಇಂಧ ಮಹನೀಯರನ್ನು 
ಕಂಡು ರತ್ನಾಕರ ಈ ಸೂತ್ರವನ್ನು ನಿರ್ಮಿಸಿದನೋ ಏನೋ! 

ಧರ್ಮಸ್ಥಳದಲ್ಲಿ ಹೆಗ್ಗಡೆಯವರು ಭಾಗಿಯಾಗದ ಉತ್ಸವವಿರಲಿಲ್ಲ; 
ಪೂಜೆಯಿರಲಿಲ್ಲ; ಪುನಸ್ಕಾರವಿರಲಿಲ್ಲ. ಒಮ್ಮೆ ತಾವೇ ದೇವರ ಪೂಜೆಯಲ್ಲಿ 
ಮುಳುಗುವರು; ಒಮ್ಮೆ ಮಂಜುನಾಧನ ಪೊಜೋತ್ಸವದಲ್ಲಿ ವ ವ್ರತ್ಯಕ್ಸ ಭಾಗಿ 
ಯಾಗುವರು. ಮರಳಿ ಅತಿಥಿಗಳ ಊಟೋವಚಾರಗಳ ಬಗ್ಗೆ ನೋಡಿ 
ಕೊಳ್ಳುವರು. ಸಾಹಿತಿಗಳ ಸತ್ಯಾರವೆಂದರೆ ಹೆಗ್ಗಡೆಯವರ ಸಂತೋಷ 
ಅಷ್ಟಿಷ್ಟಲ್ಲ! ಹೆಗ್ಗಡೆಯವರ ಕೈಯಿಂದ ಆಶೀರ್ವಾದವೂರ್ವಕ ಧನ ಸ್ವೀಕರಿಸದ 
ಸಾಹಿತಿಯೇ ಇಲ್ಲವೆಂದರೂ ಒಪ್ಪೀತು. ಅವರಿದ್ದೆಡೆ ಚಿತ್ರಗಾರರು ಸುತ್ತು 
ಗಟ್ಟಿದ್ದರು! ನೆಂಗೀತಗಾರರು ಹಾಡುತ್ತಿದ್ದರು! ನರ್ತಕರು ಅಭಿನಯಿಸು 
ತ್ತಿದ್ದರು! ಕವಿಗಳು ಬಣ್ಣಿ ಸುತ್ತಿದ್ದರು! 'ಧರ್ಮಸ್ಥಳವೆ ೦ದರೆ ಕಲಿಕಾಲದ 
ಸಮವನರಣ! ಮಂಜುನಾಧ ಹತ ನ್ರನಾಧರು ನಾಕಾರಗೊಂಡು ಮಾನ್ಯ 
ಹೆಗ್ಗಡೆಯವರಾದರೇನೋ! 

ವಿರ್ಜಿಯವರು ರನಖುಷಿಯಾದ ಮಂಜಯ್ಯ ಹೆಗ್ಗಡೆಯವರ ಬಾಳಿನ 
ನಾನಾ ಮುಖವನ್ನು ಸಹಜ ಸುಂದರ ತೈಲಿಯಲ್ಲಿ ವಿವರಿಸಿರುವರು! ಅಲ್ಲಲ್ಲಿ 
ಹಲವಾರು ಪಾತ್ರಗಳ ಮನೋಭಾವವನ್ನು ಹೃದಯಂಗಮವಾಗಿ ಕಡೆದಿರು 
ವರು! ನಾನಾ ವಾತ್ರ ಗಳಿದ್ದ ರೂ ಅವರೆಲ್ಲ ಮಾನ್ಯ ಹೆಗ್ಗಡೆಯವರ ಅದ್ಭುತ 
ಪಾತ್ರದ ಪ್ರೆ ಕೋಷಣೆಗಾಗಿ ಮಾತ್ರ! ಸಂದರ್ಭಗಳನ್ನು ಕಣ್ಣಿಗೆ ಕಟ್ಟುವಂತೆ 
ಚ ಕಾವ್ಯಮಯವಾಗಿ ಸ ಕೃತಕೃಷ್ಯಲಾಗಿದ್ದಾ ರೆ. ಮಾನ್ಯ 
ಮಂಜಯ್ಯ ಹೆಗ್ಗಡೆಯವರ ಅನುವಮ ಬಾಳ್ಗೆ ಕ್ವಿಯನ್ನು ಸಿಂಗರಿಸಲು ಬೇಕಾದ 
ಕಲಾಸಿರಿಯನ್ನು ಕನ್ಯಾಕುಮಾರಿಯಿಂದ ಹಿಡಿದು ಗೌರೀಶಂಕರದ ತನಕ 
ಸುತ್ತಾಡಿ ಶ್ರೀ ಮಿರ್ಜಿಯವರು ಸಂಗ್ರ ಹಿಸಿರುವರು! ಮಿರ್ಜಿಯವರ ಜೊತೆ 
ಯಾಗಿ ಚಕರ ೈಂದವೂ ಈ ವನಿತ ಕಾ ರ್ಯಕ್ಕೆ ಸುತ್ತಾಡಬೇಕಾಗುವುದು; 
ಶ್ರವಣಬೆಳಗೊಳ ಸೆ ಸೀದ ಶಿಖರ ನೋಡಬೇಕಾಗುವುದು, ಎಲ್ಲಿ ಸುತ್ತಾಡಿ 
ಜೂ ಹೆಗ್ಗಡೆಯವರ" ಕೀರ್ತಿಕಿರಣ ಬಂದು ವಾಚಕರನ್ನು ತಟ್ಟುವಂತೆ 


ಶ್ರೀ. ಮಿರ್ಜಿಯವರು ಅದ್ಭುತಕಲೆಯನ್ನು ಕನ್ನಡಿಗರಿಗಿತ್ತು ಧನ್ಯರಾಗಿರುವರು! 


೯೮ 


"ದಶಭಕ್ತಿ' ಮತ್ತು "ಸಮಯುಸಾರ' 
ಸೌ. ಚಂದ್ರಾವತಿ ಫೂಳಣ್ಣವರ, ಸೇಡಬಾಳ 


ಶ್ರೀ ಮಿರ್ಜಿ ಅಣ್ಣಾರಾಯರು ಸಂವಾದಿಸಿದ "ದಶಭಕ್ತಿ' ಮತ್ತು 
"ಸಮಯಸಾರ'ಗಳನ್ನು ಸಹೂಡಿಯೆಂ ಕನ್ನದಿಗರಿಗೆ ಷರಿಚಯ ಮಾಡಿಕೊಡು 
ವುದರಲ್ಲಿ ಒಂದು ಉದ್ದೇಶವಿದೆ. ವ್ರಾಕೃತ ಭಾಷೆಯಲ್ಲಿ "ದಶಭಕ್ತಿ'ಯನ್ನು 
ಬರೆದವರು ಭಗವಾನ್‌ ಕುಂದಕುಂದಾಚಾರ್ಯರು. ಅದರಂತೆ "ಸಮಯ 
ಸಾರ'ದ ಕರ್ತೃಗಳೂ ಕೂಡ ಅದೇ ಆಚಾರ್ಯರಾಗಿದ್ದಾರೆ. ಕನ್ನಡ 
ಆಮ್ನಾಯದಲ್ಲಿ ತ್ರೇಷ್ಠರೂ ಅಧ್ಯಾತ್ಮರಸಿಕರೂ ಆದ ಈ ವ್ರಾಚೀನ 
ಆಚಾರ್ಯರ ಎರಡೂ ಮಹತ್ವದ ಗ್ರಂಧಗಳನ್ನು ನಮ್ಮಲ್ಲಿ ಇಂದಿನ ಸಾಹಿತ್ಯಾ 
ಚಾರ್ಯರೆನಿಸುವ ಅಣ್ಣಾರಾಯರೇ ಸಂವಾದಿಸಿದ್ದುದರಿಂದ ಇವೆರಡನ್ನು 
ಸೇರಿಸಿ, ಈ ಒಂದೇ ನಿಬಂಧದಲ್ಲಿ ವಿವೇಚಿಸಲಾಗಿದೆ. 

ಈಗಲೂ ಜೈನ ಮುನಿಗಳೂ ಆಚಾರ್ಯರೂ ತಾವು "ಕುಂದಕುಂದಾ 
ನ್ವಯ'ದವರೆಂದು ಹೇಳಿಕೊಳ್ಳಲಿಕ್ಕೆ ಅಭಿಮಾನ ವಡುತ್ತಾರೆ. ಹೀಗೆ ಯುಗ 
ಪುರುಷರಾಗಿ ಕುಂದಕುಂದಾಚಾರ್ಯರು ಕ್ರ. ಶೆ. ಮೊದಲನೆಯ ಶತಮಾನ 
ದಲ್ಲಿ ಬಾಳಿದ್ದರು. ಇವರು ಯೋಗಿಗಳು, ವಸ್ತಿಗಳು ಹಾಗೂ ಭಕ್ತರು. 
ಅವರು ಸಿದ್ಧ, ಶ್ರುತ, ಚಾರಿತ್ರ, ಯೋಗ, ಆಚಾರ್ಯ, ನಿರ್ವಾಣ, ನಂದೀಶ್ವರ, 
ಚೈತ್ಯ, ವಂಚಗುರು ಮತ್ತು ತೀರ್ಥಂಕರ ಎಂಬ ಹತ್ತು ವಿಧದಲ್ಲಿ ಭಕ್ತಿವರ 
ಪದ್ಯಗಳನ್ನು ಪ್ರಾಕೃತ ಭಾಷೆಯಲ್ಲಿ ರಚಿಸಿದರು. ಮಾನವನ ಸಂಪೂರ್ಣ 
ವಾದ ಅಧ್ಯಾತ್ಮಿಕ ವಿಕಾಸಕ್ಕೆ ಈ ಹತ್ತೂ ವಿಧದ ಭಕ್ತಿ ಅವಶ್ಯಕವೆಂದು 
ಅವರು ತಿಳಿದಿದ್ದರು. ಅದರಂತೆ ಅವರು ತಮ್ಮ ಜೀವನದಲ್ಲಿ ಅವುಗಳನ್ನು 
ಅನುಷ್ಠಾನದಲ್ಲಿಯೂ ತಂದಿದ್ದರು. ಅವರನ್ನೇ ಅನುಸರಿಸಿದ ಅವರ ಶಿಷ್ಯ 
ವರಂವರೆಯೂ ಅವುಗಳನ್ನು ಮಂತ್ರಗಳಂತೆ ವರಿಸಿ, ತಮ್ಮ ಆಚಾರ ವಿಚಾರ 
ಗಳಿಗೆ ಅಳವಡಿಸಿಕೊಳ್ಳುತ್ತ ಬಂದರು. ಆದರಿಂದ ಇಂದಿನ ವರೆಗೂ ಜೈನ 
ಪರಂವರಕಿಯಲ್ಲಿ ಮುನಿಗಳೂ ಶ್ರಾವಕರೂ ಕುಂದಕುಂದಾಚಾರ್ಯರ ದಶೆ 
ಭಕ್ತಿಗಳನ್ನು ನಿತ್ಯ ವಾರಾಯಣದ ಮಂತ್ರಗಳೆಂದು ವರಿಸುತ್ತಾರೆ. ಹೀಗೆ 
ವರಂವರಾಗತವಾಗಿ ಮಹತ್ವವನ್ನು ವಡೆದ ಈ ವ್ರಾಕೃತ ದಶಭಕ್ತಿಯನ್ನು 
ಆಗಲೇ - ಕ್ರಿ. ಶ. ೪ನೆಯ ಶತಮಾನದ ಸುಮಾರಿಗೆ -- ವೂಜ್ಯಪಾದಾ 


೯೯ 


ಚಾರ್ಯರು ಸಂಸ್ಕೃತ ಭಾಷೆಗೆ ಪರಿವರ್ತಿಸಿದರು. ಇದರಿಂದ ಪ್ರಾಕೃತ ದಶ 
ಭಕ್ತಿಯ ಮಹಿಮೆ ಮತ್ತೂ ಹೆಚ್ಚಿತು. ಇಬ್ಬರೂ ಶ್ರೀಷ್ಠ ಆಚಾರ್ಯರು. 
ಅದರಿಂದ ಇಬ್ಬರ ದಶಭಕ್ತಿಗಳನ್ನೂ ಕೂಡಿಯೇ ಜನರು ವರಿಸಹತ್ತಿದರು. 
ಈ ಎರಡೂ ದಶಭಕ್ತಿಗಳನ್ನು ಕನ್ನಡದಲ್ಲಿ ಅರ್ಧಸಹಿತವಾಗಿ ಸಂಪಾದಿಸಿ, 
ಸ್ವರ್ಗೀಯ ವಂಡಿತರತ್ನಂ ಶಾಂತಿರಾಜ ಶಾಸ್ತ್ರಿಗಳವರು ಒದಗಿಸಿದ್ದರು. ಅದೇ 
ಗ್ರಂಧವನ್ನು ಇಂದಿನ ಸಾಹಿತಿಗಳಾದ ಅಣ್ಣಾರಾಯರೂ ನಂವಾಸಿದಿಕೊಟ್ಟಿ 
ದ್ದಾರೆ. 

ವಂ. ಶಾಂತಿರಾಜರ ಗ್ರಂಧವು ಕೇವಲ "ದಶಭಕ್ತಿ'ಯನ್ನು ಮುತ್ರ 
ಒಳಗೊಂಡಿತ್ತು. ಆದರೆ ಮಿರ್ಜಿಯವರ ಗ್ರಂಧದಲ್ಲಿ ಶ್ರಾವಕರಿಗೆ ಉವ 
ಯುಕ್ತವಾದ ವಂಚನ್ತೋತ್ರ, ಸಮಂತಭದ್ರರ ಸ್ವಯಂಭೂಸ್ತೋತ್ರ, 
ಕಲ್ಲಾಣಾಲೋಚನಾ, ಮುನಿಪ್ರತಿಕ್ರಮಣ, ನಾಮಾಯಿಕವಾರ ಇತಾದಿ 
ವಿಷಯಗಳೂ ಸಮಾವೇಶವಾಗಿವೆ. ಅಲ್ಲದೆ ಜೈನದರ್ಶನದ ಸರ್ವಮುಖ 
ಗಳನ್ನು ಪ್ರತಿಫಲಿಸುವ ಶ್ರೀ ಉಮಾಸ್ವಾತಿಯವರ "ತತ್ತ್ವಾರ್ಧಸೂತ್ರ'ವೂ 
ಇದರಲ್ಲಿದೆ. ಇವೆಲ್ಲವುಗಳಿಗೂ ಸರಸವಾದ ಕನ್ನಡ ನುಡಿಯಲ್ಲಿ ಸಂವಾದ 
ಕರು ಅರ್ಧವನ್ನೂ ವಿವರಿಸಿದ್ದಾರೆ. ಮೇಲಾಗಿ ಭೂಮಿಕೆಯಲ್ಲಿ ಆಚಾರ್ಯರ 
ಚರಿತ್ರೆಗಳನ್ನೂ ಸಂಗ್ರಹರೂವದಲ್ಲಿ ಕೊಟ್ಟಿದ್ದಾರೆ. ಅದರಿಂದ ಈ 
ಗ್ರಂಧವು ಜೈನಶ್ರಾ,ವಶರಿಗೂ ಮುನಿಗಳಿಗೂ ಅತ್ಯುವಯುಕ್ತವಾಗಿದೆ. ಇದೂ 
ಅಲ್ಲದೆ, ಜೈನ ತತ್ತ್ವಜ್ಞಾನ ಮತ್ತು ಭಕ್ತಿಯ ನಿಧಾನಗಳನ್ನು ತಿಳಿಯ 
ಲಿಚ್ಛೆಸುವ ಅಧ್ಯಾತ್ಮ ರಸಿಕರೆಲ್ಲರೂ ಈ ಗ್ರಂಥವನ್ನು ಒಮ್ಮೆಯಾದರೂ ಅವ 
ಲೋಕಿಸಬೇಕು; ತಮ್ಮ ಸಾಧನೆಗೆ ಬಲವನ್ನು ಸಂವಾದಿಸಬೇಕು. 

ಇನ್ನು ಮಿರ್ಜಿಯವರು ಕನ್ನಡ ಅರ್ಧ, ಆಚಾರ್ಯರ ಚರಿತ್ರ, ವಿಸ್ತಾರ 
ವಾದ ವಿವೇಚನೆಗಳಿಂದ ಕೂಡಿದ ಭೂಮಿಕೆ, ವಾರಿಭಾಷಿಕ ವದಕೋಶ 
ಗಳೊಡನೆ ಅತ್ಯಾಧುನಿಕ ವದ್ಧತಿಯಿಂದ "ನಮಯಸಾರ'ವನ್ನು ಸಂವಾದಿ 
ಪ್ರಕಟಿಸಿದ್ದಾರೆ. ಕನ್ನಡದಲ್ಲಿ ಕುಂದಕುಂದಾಚಾರ್ಯರ ಅಧ್ಯಾತ್ಮಿಕ ಗ್ರಂಧವು 
ಹೀಗೆ ಪ್ರಕಟವಾಗುತ್ತಿರುವುದು ಇದೇ ಮೊದಲನೆಯ ಸಲವಾಗಿದೆ. ಇದರಲ್ಲಿ 
ಆಚಾರ್ಯರು ಒಂಭತ್ತು ಅಧಿಕಾರಗಳಲ್ಲಿ ಜೀವಾಜೀವ, ಕರ್ತೃ-ಕರ್ಮ, 
ಪುಣ್ಯ-ವಾವ, ಆಸ್ರವ, ಸಂವರ, ನಿರ್ಜರಾ, ಬಂಧ ಮೋಕ್ಸ ಮತ್ತು ಸರ್ವ 
ವಿಶುದ್ಧ ಜ್ಞಾನಗಳನ್ನು ವಿವರಿಸಿದ್ದಾರೆ. ಇವುಗಳಿಗೆಲ್ಲ ಸುಲಭ ಭಾಷೆಯಲ್ಲಿ 


೧೦೦ 


ಮಿರ್ಜಿಯವರು ಭಾವವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಭಗವದ್‌ಗೀತೆ, 
ಶಿವಶರಣರ ವಚನ, ಉವನಿಷತ್ತುಗಳ ಭಾವವ್ರವಾಹಗಳೊಡನೆ ತುಲನಾತ್ಮಕ 
ವಾಗಿ ವಿವೇಚಿಸಿದ್ದಾರೆ. ಅದರಿಂದ ವಿಮರ್ಶಕರು ಹೇಳುವಂತೆ ಈ ಗ್ರಂಧ 
ದಲ್ಲಿ “ಕರ್ಮಬಂಧನದಲ್ಲಿ ಸಿಲುಕಿದ ಜೀವಿಯು ಆ ಬಂಧನದಿಂದ ಬಿಡುಗಡೆ 
ಯಾಗಿ ಆತ್ಮಾನಂದವನ್ನು ವಡೆಯುವಂತಹ, ಆತ್ಮದ ಅರಿವನ್ನು ವಡೆಯು 
ವಂತಹ ಜ್ಞಾನವನ್ನು ವಡೆಯಲು ಮಾಡಬೇಕಾದ ಸಾಧನಗಳನ್ನು ತಿಳಿಸ 
ಲಾಗಿದೆ. ಜಿನಧರ್ಮದ ಸರ್ವಸಂಗ್ರಹದಂತಿರುವ ಈ ಪುಸ್ತಕದಿಂದ ಜೈನ 
ಧರ್ಮದ ತತ್ವವೇನೆಂದು ಸ್ಪಷ್ಟವಾಗಿ ತಿಳಿಯುವುದರಿಂದ ಜೈನೇತರರಿಗೂ 
ಇದು ಓದಲು ಉತ್ತಮವಾಗಿದೆ.”* ಇಂಧ ಅಮಾಲ್ಯ ಪ್ರಾಕೃತ ಗ್ರಂಧ 
ವನ್ನು ಕನ್ನಡಿಸಿ ಅಣ್ಣಾ ರಾಯರು ಕೃತಾರ್ಧರಾಗಿದ್ದಾ ರೆ. 

ಈ ದಕಭಕ್ತಿ, ಸಮಯಸಾರಗಳಿಗೆ ಕನ್ನಡ ಅಧ್ಯಾತ್ಮಿಕ ಸಾಹಿತ್ಯದಲ್ಲಿ 
ಯಾವಾಗಲೂ ಮನ್ನಣೆಯ ಸ್ಥಾ ನವಿದೆ. 


* “ವಿವೇಕಾಭ್ಯುದಯ” ಮಂಗಳೂರು. ಎಪ್ರಿಲ್‌, ೧೯೫೭. 


೧೦೧ 


ಮಿರ್ಜಿಯವರ ಸಾಹಿತ್ಯ ಸಂಶೋಧನೆ 


ಶ್ರೀ. ಎಮ್‌. ಬಿ. ಪಾಟೀಲ, ಸೇಡಬಾಳ. 


ಕನ್ನಡ ಕುಲವುರೋಹಿತರಾದ ಶ್ರೀ ಆಲೂರ ವೆಂಕಟರಾಯರು, 
"ಚಿನ್ಮಯ ಚಿಂತಾಮಣಿ'ಯನ್ನು ಸಂಶೋಧಿಸಿ ಪ್ರಕಟಿಸಲಿಕ್ಕೆಂದು ಮಿರ್ಜಿ 
ಅಣ್ಣಾರಾಯರು ಸೇಡಬಾಳದಲ್ಲಿ ಸ್ಥಾಪಿಸಿದ "ಶಾಂತಿ ಸೇವಾ ಸದನ”ವನ್ನು 
ಕುರಿತು ಹೀಗೆ ಹೇಳಿದ್ದಾರಿ--“ಕನ್ನಡ ನಾಡಿನ ಮೂಲೆ ಮೂಲೆಗಳಲ್ಲಿ ಹುಳ 
ತಿನ್ನುತ್ತಲಿದ್ದ ಹಳಗನ್ನಡ ಗ್ರಂಧೆಗಳನ್ನು ಪ್ರಕಟಿಸುವ ಸಾಹಸದ ಕೆಲಸಕ್ಕೆ 
ಕೈಯಿಕ್ಕಿದ "ಶಾಂತಿ ಸೇವಾ ಸದನ'ದ ಕಾರ್ಯ ಅಭಿನಂದನೀಯ ? ಆಗಲೇ, 
ಅನೇಕ ಕಾವ್ಯಗಳನ್ನು ಸಂಶೋಧಿಸಿ, ಪ್ರಕಟಿಸಿದ ಶ್ರೀ ಶಿ. ಶಿ. ಬಸವನಾಳ 
ರಂತೂ “ಹಳೆಗನ್ನಡ ಕಾವ್ಯಮಾಲೆಯ ಉದ್ದೇಶವು ಸ್ತುತ್ಯವಾಗಿದೆ.*?. 
ಎಂದು ಮಿರ್ಜಿಯವರ ಬೆನ್ನುತಟ್ಟಿ ದರು. ಈ ಇಬ್ಬರು ಹಿರಿಯರ ಉಕ್ತಿಗಳಿಂದ 
ಕನ್ನಡದಲ್ಲಿ ಸಾಹಿತ್ಯಸಂಶೋಧನೆ ಹಾಗೂ ಪ್ರಕಾಶನಗಳಿಗೆ ಇರುವ 
ಮಹತ್ವವು ಕಂಡುಬರುತ್ತದೆ. ಇಂಧ ಮಹತ್ವವೂರ್ಣವಾದ ಸಾಹಿತ್ಯ 
ಕ್ಷೇತ್ರದಲ್ಲಿಯೂ ಅಣ್ಣಾ ರಾಯರು ಸಾವಧಾನದಿಂದ ಸೇವೆಯನ್ನು ಸಲ್ಲಿಸಿ 
ದ್ದಾರೆ, ಸಲ್ಲಿಸುತ್ತಿದ್ದಾರೆ. 

ಅಣ್ಣಾರಾಯರು ಈ ವರೆಗೆ ಸಂಶೋಧಿಸಿ, ಪ್ರಕಟಿಸಿದ ಗ್ರಂಧಗಳಲ್ಲಿ 
“ಚಿನ್ಮಯ ಚಿಂತಾಮಣಿ” ಹಾಗೂ ಭರತೇಶ ವೈಭವ ಶೋಭನ ಸಂಧಿಗಳು” 
ಮುಖ್ಯವಾಗಿವೆ. “ಚಿನ್ಮಯ ಚಿಂತಾಮಣಿ'ಯನ್ನು ವರಿವರ್ಧಿನಿ ಷಟ್ಪದಿಯ 
ಕೊನೆಯ ಚರಣವನ್ನು ಹಾಡಲಿಕ್ಕೆ ಅನುಕೂಲವಾಗುವಂತೆ ಮಾರ್ವಡಿಸಿ 
ಕೊಂಡು, ಅದನ್ನು ಹಂಚಿ ಎರಡು ಚರಣಗಳನ್ನಾಗಿ ಕವಿಯು ಮಾಡಿ 
ಕೊಂಡು, ಒಂದು ಹೊಸ ಚೌವದಿಯನ್ನು ಸೃಷ್ಟಿಸಿಕೊಂಡು ರಚಿಸಿದ್ದಾನೆ. 
ಈ ರೀತಿ ಕನ್ನಡ ಸಾಹಿತ್ಯದಲ್ಲಿಯೇ ಹೊಸ ಮಾದರಿಯದಾದ ೧೦೫ ವದ್ಯ 
ಗಳಲ್ಲಿ ಅಧ್ಯಾತ್ಮ ರಸಗಂಗೆಯನ್ನು ಕವಿಯು ಹರಿಸಿದ್ದಾನೆ. ಇಂಧ ಛಂದಸ್ಸಿನ 
ಮಾರ್ವಾಟುಗಳಲ್ಲಿ ಇಂದಿನವರಂತೆ ಹಿಂದಿನವರೂ ಹೇಗೆ ಹೊಸ ಹೊಸ 
ಪ್ರಯೋಗಗಳನ್ನು ಮಾಡುತಿದ್ದರೆಂಬುದನ್ನು ಇದೇ ಕಲ್ಯಾಣಕೀರ್ತಿ ಕವಿಯ 

ಜ್ಯ ಹಳಗನ್ನಡ ಕಾವ್ಯಮಾಲೆಯ "ಹಿರಿಯರ ಹರಕೆ'ಗಳಿಂದ. 

t "ಚಿನ್ಮಯ ಚಿಂತಾಮಣಿ' ಭೂಮಿಕೆ ಪುಟ ೨೦. 


೧೦೨ 


"ಅನುಪ್ರೇಕ್ಷೆ'ಯಿಂದಲೂ ವದ್ಯವೊಂದನ್ನು ಎತ್ತಿ, ಸಂಪಾದಕರು ಅದರ 
ಛಂದೋಲಕ್ಸಣಗಳನ್ನೂ ಇಲ್ಲಿ ವಿವೇಚಿಸಿದ್ದಾರೆ. ಕನ್ನಡ ಛಂದೋವಿಕಾಸ 
ವನ್ನು ಅಭ್ನಸಿಸುವವರು ಇವುಗಳನ್ನೆಲ್ಲ ಗಮನಿಸಬಹುದಾಗಿದೆ. ಇದರಂತೆಯೇ 
«ಭರತೇಶ ವೈಭವದ ಶೋಭನ ಸಂಧಿಗಳ” ಪೀರಿಕೆಯಲ್ಲಿ ಅಲ್ಲಿಯ ತ್ರಿಪದಿಯು 
ಬೆಳೆದು, ರತ್ನಾಕರನ ಮುಂದಿನ "ಭರತೇಶ ವೈಭವದ ಸಾಂಗತ್ಯ ರೂಪು 
ಗೊಂಡ ಬಗೆಯನ್ನೂ ಸಂಶೋಧನೆಯ ದೃಷ್ಟಿಯಿಂದ ವಿವೇಚಿಸಿದುದನ್ನು 
ನಾವು ಲಕ್ಷಿಸಜೇಕು. 

ಇನ್ನು "ಚಿನ್ಮಯ ಚಿಂತಾಮಣೆ'ಯು ಮೊದಲು ಒಂದೆರಡು ನಲ 
ಅಲ್ಲಿ ಇಲ್ಲಿ ಪ್ರಕಟವಾಗಿದ್ದರೂ ಅನೇಕ ಪ್ರತಿಗಳ ಸಹಾಯದಿಂದ ಸಂಶೋಧನ 
ಗೊಂಡು, ಶುದ್ಧ ರೂವ, ವಿಸ್ತಾರವಾದ ಭೂಮಿಕೆ, ಸರಳವಾದ ಟೀಕೆ- 
ಟಿವ್ಸಣಿಗಳಿಂದ ಸಂವಾದಿತವಾಗಿ ಮೊದಲ ಸಲ ಬೆಳಕನ್ನು ಕಂಡುದು 
ಮಿರ್ಜಿಯವರಿಂದಲೇ ಎಂದು ಹೇಳಬೇಕು. ಅದರಲ್ಲೂ ವಿಂರ್ಜಯವರು 
ಈ ಅಧ್ಯಾತ್ಮ ಗ್ರಂಧದ ಕರ್ತೃವಾದ ಕಲ್ಯಾಣಕೀರ್ತಿಯ ಗುರುವರಂವರೆ 
ಯನ್ನು ಸಂಶೋಧಿಸಿ, ಪ್ರಕಟಿಸುವಲ್ಲಿ ಎಲ್ಲರೂ ಮೆಚ್ಚುವಂತಹ ಜಾಣ್ಮೆಯನ್ನು 
ಪ್ರದರ್ಶಿಸಿದ್ದಾರೆ. ಕ್ರಿ. ಶ. ಪೂರ್ವದಲ್ಲಿದ್ದ "ನಿರ್ಗಂಧ ಮಹಾಶ್ರಮಣ 
ಸಂಘವು. "ಮೂಲ ನಂಘುವೆನಿಸಿ, ತ್ವೇತಾಂಬರರಿಂದ ವೃಧಕತ್ವವನ್ನು 
ತೋರಿಸಿಕೊಂಡಿತು. ಮುಂದೆ ಆ ಮೂಲ ಸಂಘದಲ್ಲಿಯೂ ವಿವಿಧ 
ಶಾಖೆಗಳು ಕಾಲಕಾಲಕ್ಕೆ ಹುಟ್ಟಿಕೊಂಡುವು. ಇಂಧ ಒಂದು ವ್ರಾದೇಶಿಕ 
ಶಾಖೆಯಲ್ಲಿ ಲಲಿತ ಕೀರ್ತಿಗಳ ಶಿಷ್ಯನಾಗಿ ಕಲ್ಯಾಣ ಕೀರ್ತಿಯು ಕಾರ್ಕಳದಲ್ಲಿ 
ಜನಿಸಿದನು. ಹೀಗೆ ಕ್ರಿ. ಶ. ಪೂರ್ವಕಾಲದಿಂದಲೂ ಹದಿನೈದನೆಯ 
ಶತಮಾನದ ಮಧ್ಯದ ವರೆಗೂ ಆದ ಚೈನಮುನಿ ಸಂಘಗಳ ವಿಕಾಸ ಹಾಗೂ 
ವರಂವರೆಗಳನ್ನು ಕ್ರಮಬದ್ಧವಾಗಿ, ಶ್ರವಣಜೆಳ್ಗೊಳದ ಶಿಲಾಲೇಖ, ಇತರ 
ನಾಹಿತ್ಯಿಕ ಗ್ರಂಧಗಳ ಆಧಾರದಿಂದ ನಿರೂಪಿಸಿದ್ದಾರೆ. ಇದು ಕನ್ನಡ 
ದಲ್ಲಿ ಸಂಶೋಧನ ನಡೆಯಿಸುವವರಿಗೆ ಹೊಸ ಕ್ಸೇತ್ರವನ್ನು ನಿರ್ಮಿಸಿ 
ಕೊಡುತ್ತದೆ. ಈ ಶ್ರೇಯವು ಅಣ್ಣಾರಾಯರಿಗಿದೆ. 

"ಚಿನ್ಮಯ ಚಿಂತಾಮಣಿ'ಗೆ ಮಿರ್ಜಿಯವರು ಬರೆದ ಭೂಮಿಕೆಯನ್ನು 
ಓದಿದವರಿಗೆ ಅಧ್ಯಾತ್ಮಿಕ ಕ್ಷೇತ್ರದಲ್ಲಿ ತುಲನಾತ್ಮಕ ಅಭ್ಯಾಸಮಾಡುವ 
ಪ್ರವೃತ್ತಿಯು ಸಂವಾದಕರಲ್ಲಿದ್ದುದು ಎಲ್ಲರಿಗೂ ಕಂಡುಬರುತ್ತದೆ. ಉಚ್ಚ 


೧೦೩ 


ಮಟ್ಟದ ಅಧ್ಯಾತ್ಮಿಕ ವ್ಯಕ್ತಿಗಳ ದರ್ಶನ, ವಿಚಾರ, ಭಾವಗಳು ಸಮಾಂತರ 
ವಾಗಿಯೇ ಹರಿಯುತ್ತವೆಂಬುದನ್ನು ವೈದಿಕ, ಬೌದ್ಧ, ಶೈವ, ಜೈನ 
ದಾರ್ಶನಿಕರ ಅನುಭಾವ ವಚನಗಳನ್ನು ಕೊಟ್ಟು, ಇಲ್ಲಿ ತೌಲನಿಕವಾಗಿ 
ವಿವರಿಸಿದ್ದಾರೆ.* ಈ ರೀತಿಯ ಅಭ್ಯಾಸಕ್ಕೆ ಕನ್ನಡದಲ್ಲಿ ಈ ಮೂಲಕ 
"ನಾಂದಿ'ಯನ್ನು ಹಾಡಿದರೆಂದು ಹೇಳಬಹುದು. ಇದೇ ದೃಷ್ಟಿಯು ಅವರ 
"ಜೈನ ಧರ್ಮ'ವೆಂಬ ಬೃಹದ್‌ಗ್ರಂಧದಲ್ಲಿ ಭವ್ಯರೂವವನ್ನು ತಾಳಿ ನಿಂತಿದೆ. 
ಈ ಸರ್ವಧರ್ಮ ಸಮನ್ವಯ ದೃಷ್ಟಿಯು ಮಿರ್ಜಿಯವರ ಬೆಳವಣಿಗೆಯ 
ವೈಶಿಷ್ಟ್ಯವಾಗಿದೆ. ಇದರ ದಿಗ್ವರ್ಶನದಿಂದ "ಚಿನ್ಮಯ ಚಿಂತಾಮಣಿ'ಗೊಂದು 
ಕನ್ನಡ ವಾಬ್ಮಯದಲ್ಲಿ ಮಹತಿಯು ವ್ರಾವ್ತವಾಗಿದೆ. 

ಇನ್ನು "ಭರತೇಶ ವೈಭವ ತೋಭನ ಸಂಧಿಗಳ” ಸಂಶೋಧನೆಯಂತೂ 
ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಗಣ್ಯವಾದ ಸ್ಥಾನವನ್ನು ವಡೆದಿದೆ. ಅವು 
ಗಳನ್ನು ಮೊದಲ ಸಲ ಅಣ್ಣಾರಾಯರು ಸಂಶೋಧಿಸಿ “ಜೀವನ” ಪತ್ರಿಕೆಯಲ್ಲಿ 
ಪ್ರಕಟಿಸಿದಾಗ, ಕನ್ನಡನಾಡಿನ ಸಂಶೋಧಕರ ಗಮನವನ್ನು ಅದು ಸಂವೂರ್ಣ 
ವಾಗಿ ಸೆಳೆಯಿತು. ಈ ನವೀನವಾಗಿ ದೊರೆತ ಸಂಧಿಗಳು ಭರತೇಶ ವೈಭವ 
ದಂತೆ ಸಾಂಗತ್ಯದಲ್ಲಿ ಇರದೆ, ತ್ರಿವದಿಗಳಲ್ಲಿ ಇದ್ದುದಕ್ಕೆ ಇವು ರತ್ನಾಕರ 
ಕವಿಯದು ಅಹುದೋ ಅಲ್ಲವೋ-- ಎಂಬ ಶಂಕೆಯನ್ನು ಎತ್ತಲಾಯಿತು.. 
ಹೀಗೆ ನಡೆದ ಚರ್ಚೆಗಳಿಗೆಲ್ಲ ಮಿರ್ಜಿಯವರು, ಗ್ರಂಧರೂವದಲ್ಲಿ ಇವುಗಳನ್ನು 
ಪ್ರಕಟಿಸುವಾಗ ಸಮಾಧಾನಕರವಾಗಿ, ಸಾಧಾರವಾಗಿ ಪ್ರಸ್ತಾವನೆಯಲ್ಲಿ 
ಉತ್ತರಿಸಿದ್ದಾರೆ. ಅಲ್ಲದೆ ಈ ಶೋಭನ ಸಂಧಿಗಳಲ್ಲಿರುವ ಕಾವ್ಯಗುಣವನ್ನು 
ವ್ಯಕ್ತವಡಿಸಿ ತೋರಿಸುವ ಅಭ್ಯಾಸವೂರ್ಣವಾದ ವಿವರಣೆ ಹಾಗೂ ಕರಿಣ 
ವದಗಳ ಕೋತಗಳೊಡನೆ ಗ್ರಂಧವು ಸ್ವಯಂವೂರ್ಣವಾಗುವಂತೆ ಸಂವಾದಿಸಿ, 
ಕನ್ನಡಿಗರ ಕೈಗೆ ಅರ್ಪಿಸಿದ್ದಾರೆ, ಮಿರ್ಜಿಯವರು. 

ಇವೆರಡೂ ಗ್ರಂಧಗಳ ಸಂಶೋಧನೆ ಹಾಗೂ ಸೆಂವಾದನೆಯಲ್ಲಿ 
ಶ್ರೀಯುತರು ವ್ಯಕ್ತಪಡಿಸಿದ ತಮ್ಮ ಆಳವಾದ ವಿದ್ವತ್ತು, ತಲಸ್ಪರ್ಶಿಯಾದ 
ಜ್ಞಾನ, ಮೂಲಗ್ರಾಹಿಯಾದ ಸಂಶೋಧಕತ್ಕೆ ವಿಶಾಲವಾದ ಅಭ್ಯಾಸ, 
ತುಲನಾತ್ಮಕ ದೃಷ್ಟಿಕೋನಗಳನ್ನು ನೋಡಿದರೆ ಯಾರೂ ತಲೆದೂಗುವಂತಿದೆ. 


೫. "ಚಿನ್ಮಯ ಚಿಂತಾಮಣಿ'ಯ ಭೂಮಿಕೆ ೧೧-೧೨-೧೩ ಪುಟ. 
{ "ಜೀವನ' ಮಾಸಪತ್ರಿಕೆ ಸಂಪುಟ ೫; ಸಂಚಿಕೆ ೧೦. 


೧೦೪ 


ಹೊಸಗನ್ನಡದಲ್ಲಿ ಉಚ್ಛವಾದ ವಿಮರ್ಶೆ, ಸಮೃದ್ಧವಾದ ಸಂಶೋಧನಗಳು 
ನಡೆಯಬೇಕೆಂದು ಬಹುಜನರು , ಬಯಸುತ್ತಿದ್ದಾರೆ. ಈ ಬಯಕೆಯನ್ನು 
ವೂರೈಸುವವರಲ್ಲಿ ತಮ್ಮ ವೈಶಿಷ್ಯ್ಯ ಪೂರ್ಣವಾದ ದಾರಿಯಲ್ಲಿ ಮುನ್ನಡೆಯು 
ತ್ತಿದ್ದಾರೆ, ಅಣ್ಣಾರಾಯರು. ಜನತೆಯಲ್ಲಿ ಸಂಸ್ಕಾರವು ಹೆಚ್ಚಿದಂತೆ ಇವರ 
ಸಂಶೋಧನೆಗೆ ಕನ್ನಡನಾಡಿನಲ್ಲಿ ಇನ್ನೂ ಹೆಚ್ಚಿನ ಕಾಂತಿಯು ಒದಗುತ್ತದೆ. 
ಅದರಿಂದ ಇವರಿಗೆ ಶ್ರೇಯಸ್ಸು ಲಭಿಸಲೆಂದು ಕೋರುವೆ. 


೧೦೫ 


ಜೈನಧರ್ಮ''ವನ್ನು ಕುರಿತು 


೧ 


ಶ್ರೀ. ಡಿ. ಪುಟ್ಟಿಸಾಮಿ, ಬಿ.ಎ., ಜಿ.ಎಲ್‌., ಮಂಗಳೂರು. 


ಜ್ಞಾನ ಹಾಗೂ ವಿವೇಕ ಪ್ರಧಾನವಾದ ಜೈನಧರ್ಮದ ಸಮಗ್ರ ವಿಚಾರ 
ಗಳನ್ನು ಒಂದೆಡೆಯಲ್ಲಿ ಸಂಗ್ರಹಿಸಿದ ಮಹಾಗ್ರಂಧವೇ ಈ “ಜೈನಧರ್ಮಗ. 
ಕಥೆ, ಕಾದಂಬರಿ, ಲೇಖನಾದಿಗಳಿಂದ ಪ್ರಸಿದ್ಧರಾದ ಶ್ರೀ ಮಿರ್ಜಿ ಅಣ್ಣಾ 
ರಾಯರು ಈ ಹಿರಿ ಹೊತ್ತಗೆಯ ಕರ್ತೃಗಳು. 

ಈ ಗ್ರಂಧದ ಮೊದಲಿನ ೪೪ ಪುಟಗಳಲ್ಲಿ ಗ್ರಂಧಕರ್ತರ ಆತ್ಮನಿವೇದನೆ, 
ಡಾ। ಆ. ನೇ. ಉವಾಧ್ಯೆಯವರು ಬರೆದ ಮುನ್ನುಡಿ, ಪರಿವಿಡಿ, ಚಿತ್ರಸೂಚಿ 
ಮತ್ತು ಸಹಾಯಕ ಸಾಹಿತ್ಯಾದಿಗಳಿವೆ. ಮತ್ತಿನ ೮೬೮ ಪುಟಗಳಲ್ಲಿ ಗ್ರಂಧ 
ವಿಷಯ ವಿವರಣೆಯೂ, ೪೫ ಪುಟಗಳಲ್ಲಿ ಜೈನಧರ್ಮ ಪರಿಭಾಷೆ, ಗ್ರಂಧಗಳ 
ನಾಮಸೂಚಿ, ವ್ಯಕ್ತಿಗಳ ನಾಮಸೂಚಿ, ಕೆಲವು ಸ್ಥಳಗಳ ನಾಮಸೂಚಿ, 
ಎಂಬ ೪ ವರಿಶಿಷ್ಟಗಳೂ ಇವೆ. 

*“ಆಚಾರ್ಯರೆಲ್ಲರು, ಧರ್ಮದ ವ್ರಚಾರ ಹಾಗೂ ವರಿವಾಲನೆಯು 
ಶಾಸ್ತ್ರಗಳ ಆಧಾರದಿಂದಲೇ ಆಗುವದೆಂದು ತಿಳಿದಿದ್ದರು. ಅದಕ್ಕಾಗಿಯೇ 
ಅವರು ಕಾಲಕಾಲಕ್ಕೆ ಅನೇಕ ಭಾಷೆಗಳಲ್ಲಿ ಗ್ರಂಧ ರಚಿಸಿದರು. ಆದರೂ 
ಕಾರಣಾಂತರಗಳಿಂದ ಶಾಸ್ತ್ರಗಳ ಅಭ್ಯಾಸವು ಹಿಂದೆ ಬಿದ್ದು, ಧರ್ಮದ 
ತಿರುಳನ್ನೂ ಸ್ವರೂವವನ್ನೂ ತಿಳಿದು ಚಾರಿತ್ರವನ್ನು ತಿದ್ದಿಕೊಳ್ಳುವುದು 
ಇಂದಿನ ಕಾಲದಲ್ಲಿ ದುಸ್ತರವಾಗಿದೆ. ಆಗಮಗಳನ್ನು ಅರಿತುಕೊಳ್ಳುವುದರಲ್ಲಿ 
ಅಶಕ್ತತೆ, ಚಾರಿತ್ರದ ವರಿವರ್ತಿತರೂವ, ಈ ಎರಡು ಕಾರಣಗಳಿಂದಾಗಿ 
ಈಗ ಧರ್ಮಾಧರ್ಮಗಳ ಸ್ವರೂವ ನಿರ್ಣಯವೇ ಒಂದು ಸಮಸ್ಯೆಯಾಗಿ 
ನಿಲ್ಲುವುದು. ಇದನ್ನು ತುಸುಮಟ್ಟಿಗೆ ಬಿಡಿಸುವ ಪ್ರಯತ್ನವನ್ನು ಈ 
“ಜೈನಧರ್ಮ” ಪ್ರಬಂಧದ ಬರವಣಿಗೆಯಿಂದ ಮಾಡಲಾಗಿದೆ. ಇಲ್ಲಿ 
ಬಹುತರ ಸಮಗ್ರ ವಿಷಯಗಳನ್ನು, ಒತ್ತಟ್ಟಿಗೆ ಶಕ್ಯವಿದ್ದಷ್ಟು ಸುಲಭ ಭಾಷೆ 
ಯಲ್ಲಿ ವಿವರಿಸುವ ಪ್ರಯತ್ನ ಮಾಡಿದೆ. ಅಲ್ಲದೆ ಜೈನಧರ್ಮದ ಮೂಲ 


೧೦೬ 


ಧ್ಯೇಯ, ಸಾಧನೆಯ ಕ್ರಮಗಳನ್ನು ಬಿತ್ತರಿಸಿದೆ”-- ಎಂದು ಗ್ರಂಧಕರ್ತರು 
ತಮ್ಮ ಆತ್ಮನಿವೇದನೆಯಲ್ಲಿ ಹೇಳಿಕೊಂಡ ವಿಚಾರಗಳು ತೀರ ಸತ್ಯವಿದ್ದು 
ಇಂತಹ ಒಂದು ಗ್ರಂಧವು ಕನ್ನಡದಲ್ಲಿ ಅತಿ ಅಗತ್ಯವಾಗಿತ್ತು. 

ಈ ಬ್ರಹತ್‌ಗ್ರಂಧದಲ್ಲಿ ೧೪ ಪ್ರಕರಣಗಳಿವೆ... ಮೊದಲ ಭೂಮಿಕೆ 
ಎಂಬ ಪ್ರಕರಣದಲ್ಲಿ ಜೈನಧರ್ಮದ ವೈಚಾರಿಕ ತಳಹದಿಯನ್ನು ಮತ್ತು 
ವಿಶಿಷ್ಟ ಲಕ್ಷಣಗಳನ್ನು ಹೇಳಿದೆ. ಇದು ಮುಂದೆ ಗ್ರಂಥದಲ್ಲಿ ವಿವರಿಸಿದ 
ವಿಚಾರಗಳಿಗೊಂದು ಹಿನ್ನೆಲೆಯಾಗಿ ನಮ್ಮನ್ನು ವಿಷಯ ಗ್ರ ಹಣಕ್ಕೆ ತಯಾರು 
ಗೊಳಿಸುತ್ತದೆ. ಜೈನಧರ್ಮವೆಂದರೇನು? ಶ್ರಮಣ ವರಂವರಿ ಮತ್ತು 
ಜೈನಧರ್ಮದ ಇತಿಹಾಸ, ಜೈನಶ್ರುತವಿದ್ಯೈೆ ಜೈನಧರ್ಮದ ಸ್ಯಾದ್ವಾದ, 
ಅಹಿಂಸೆಯ ಅರಿವು, ಕರ್ಮ ಮತ್ತು ಪುನರ್ಜನ್ಮ, ಲೋಕವಿಚಾರ, ಚಾರಿತ್ರ 
ವಿಕಾಸದ ಚಿತ್ರ, ಸಂಸ್ಕೃತಿ-ಸಾರಿತ್ಯಗಳು, ವಿಶ್ವಕಲ್ಯಾಣವೆಂಬ ವಿಚಾರಗಳನ್ನು 
ದಿಗ್ಗರ್ಶನ ರೂವದಲ್ಲಿ ಮಂಡಿಸಿದ್ದಾರೆ. “ವ್ಯಕ್ತಿಯ ವೂರ್ಣತೆಗೂ ಆಧ್ಯಾತ್ಮಿಕ 
ತತ್ವಕ್ಕೂ ಸಮನ್ವಯ ಮಾಡುವುದೇ ಧರ್ಮವೆಂದು ಮನೋವೈಜ್ಞಾನಿಕ 
ದೃಷ್ಟಿಯಿಂದ ಹೇಳಲಾಗುತ್ತಿದೆ” ಎಂದೂ “ಜೈನ ವರಂವರಿಯೆನ್ನು ಧಾರ್ಮಿಕ, 
ತಾತ್ವಿಕ, ಸಾಂಸ್ಕೃತಿಕ ಮತ್ತು ವೈಜ್ಞಾನಿಕ ದೃಷ್ಟಿಯಿಂದ ಅವಲೋಕಿಸಲು 
ಇಲ್ಲಿ ಯತ್ನಿಸಲಾಗಿದೆ” ಎಂದೂ ಗ್ರಂಥಕರ್ತರು ತಮ್ಮ ದೃಷ್ಟಿಕೋನದ 
ವರಿಚಯ ಮಾಡಿಕೊಟ್ಟಿದ್ದಾ ರೆ. 

ಎರಡನೆಯ ಇತಿಹಾಸನೆಂಬ ಪ್ರಕರಣದಲ್ಲಿ ಧರ್ಮೇತಿಹಾಸದ ಹೊಸ 
ಕಲ್ಪನೆಗಳನ್ನು ವಿವರಿಸಿ, ಜೈನ ವರೆಂವರೆಯನ್ನೂ ಜೈನೇತರ ವರಂವರೆಯನ್ನೊ 
ಸಂಗ್ರಹಿಸಿದ್ದಾರೆ. ಆ ಬಳಿಕ ಐತಿಹಾಸಿಕ ಪ್ರಮಾಣಗಳನ್ನು ಹೇಳಿ, ಮನು 
ಗಳಿಂದ ಮಾನವ ಜನಾಂಗ ವಿಕಾಸವೆಂತಾಯಿತೆಂಬುದನ್ನೂ ತೀರ್ಥಂಕರರ 
ಚರಿತ್ರೆಯನ್ನೂ ಸಂಗ್ರಹವಾಗಿ ವಿವರಿಸಿದ್ದಾರೆ. ಅನಂತರ ಜೈನಧರ್ಮದ 
ಸಂಪ್ರದಾಯಗಳನ್ನೂ ಭಾರತದ ಬೇರೆ ಬೇರೆ ಪ್ರಾಂತಗಳಲ್ಲಿ ಜೈನಧರ್ಮವು 
ಬೆಳೆದುದನ್ನೂ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಜೈನಧರ್ಮವೆಂಬುದನ್ನು 
ಸ್ವಲ್ಪ ದೀರ್ಥವಾಗಿ ವಿವರಿಸುವುದು ಯೋಗ್ಯವೇ ಆಗಿದೆ. ಈ ಪ್ರಕರಣದಲ್ಲಿ 
ಜೈನಧರ್ಮದ ಅಭ್ಯುದಯ, ಅದರ ಮೇಲಾದ ಪ್ರತಿಕ್ರಿಯೆ, ಅದರ 
ಅವನತಿಯ ಕಾಲ್ಕ ಅದು ತಲೆಯೆತ್ತಿ ನಿಲ್ಲಲು ಅದರಲ್ಲಿರುವ ತತ್ತ್ವಗಳನ್ನು 
ತಿಳಿಯಾದ ಭಾಷೆಯಲ್ಲಿ ತಾಳ್ಮೆಯಿಂದ ವಿವರಿಸಿದ್ದಾರೆ. 


೧೦೭ 


ಆ ಮೇಲಿನ ಆಗಮಗಳು, ಸ್ಯಾದ್ವಾದ ದೃಷ್ಟಿ, ಅಹಿಂಸೆಯ ನೆಲೆ 
ಜಿಲೆ, ಆತ್ಮನೀಮಾಂಸ್ಕೆ ಕರ್ಮವಿಜ್ಞಾನ, ಸೃಷ್ಟಿಯ ಸ್ವರೂಪ... 
ಎಂಬ ಆರು ಪ್ರಕರಣಗಳು ಜೈನಧರ್ಮದ ವಿಶಿಷ್ಟವಾದ ವಿಚಾರವನ್ನೊಳ 
ಗೊಂಡವುಗಳು. ಇವುಗಳನ್ನು ವ್ರತಿಪಾದಿಸುವಾಗ ಗ್ರಂಧಕರ್ತರು 
ವೇದೋವನಿಷತ್ತುಗಳಲ್ಲಿ ಈ ವಿಚಾರಸರಣಿಯು ಯಾವ ರೀತಿಯಲ್ಲಿದೆ 
ಯೆಂಬುದನ್ನು ತುಲನಾತ್ಮಕವಾಗಿ ಮಂಡಿಸಿದ್ದಾರೆ. ಸ್ಯಾದ್ವಾದದಷ್ಟೇ 
ಮಹತ್ವವುಳ್ಳ ಅಹಿಂಸೆಯ ವಿವರಣವು ವಿಸ್ತಾರವಾಗಿ ಬಂದಿದೆ. ಅದರಂತೆ 
ಜೈನಧರ್ಮದಲ್ಲಿ ವಿಶೇಷಾರ್ಧವುಳ್ಳ "ಕರ್ಮ? ವದದ ವಿವರವೂ ಜಗತ್ತಿನ 
ದರ್ಶನಗಳಲ್ಲಿರುವ ಕರ್ಮವಿಚಾರವೂ ಈ ಭಾಗದಲ್ಲಿ ವಿವರವಾಗಿ ಬೆಳೆದಿದೆ. 

ಅನಂತರ ಚಾರಿತ್ರ ಮತ್ತು ಜೀವನವಿಕಾಸ, ಸಾಧಕನ ಗುಣ 
ಸ್ಥಾನಗಳೆಂಬ ಎರಡು ಪ್ರಕರಣಗಳಲ್ಲಿ ಧರ್ಮದ ಫಲಶ್ರುತಿಯೇ ಹೇಳ 
ಲ್ಪಟ್ಟಿದೆ. ಈ ಪುಸ್ತಕವನ್ನೋದುವವರು ಈ ಭಾಗವನ್ನು ವಿಶೇಷ ಗಮನ 
ದಲ್ಲಿಟ್ಟು ಮನನಮಾಡಬೇಕಾಗಿದೆ. ಧರ್ಮದಿಂದ ಸ್ಫೂರ್ತಿಗೊಂಡು 
ಸದಾಚಾರಸಂವನ್ನನಾಗಿ ಸುಖವಡುವವನಿಗಿಲ್ಲಿ ಧರ್ಮಸುಮಾರ್ಗವು ತೆರೆದು 
ತೋರುವುದು. ಕೊನೆಯ ಜೈನಸಂಸ್ಕೃತಿ, ಜೈನಸಾಹಿತ್ಯ, ಜೈನಧರ್ಮ 
ಮತ್ತು ಇತರ ಧರ್ಮಗಳು, ವಿಶ್ವಕಲ್ಯಾಣ ಮತ್ತು ಜೈನಧರ್ಮ ಎಂಬ 
ನಾಲ್ಕು ಪ್ರಕರಣಗಳು ವಿಚಾರವೈವಿಧ್ಯದಿಂದ ಕೂಡಿ ಓದುವವರಲ್ಲಿ ಕುತೂ 
ಹಲವನ್ನುಂಟುಮಾಡುವಂತಿದೆ; ಮತ್ತು ಅವುಗಳ ಕ್ಷೇತ್ರವಾದರೂ ಸವಲ 
ವಾಗಿರುವುದು ವ್ಯಕ್ತವಾಗುವುದು ಜೈನಸಂಸ ತಿಯ ಆಂತರಿಕ ಮತ್ತು 
ಬಾಹ್ಯ ಸ್ವರೂವಗಳಾವುವು? ಕಲೆ ಮತ್ತು ಜೀವನದೃಷ್ಟಿಯಿಂದ ಅವೆಲ್ಲವು 
ಗಳ ಪ್ರಭಾವಗಳೆಂಧವು? ಜೈನನಾಹಿತ್ಯವು ಪ್ರಾಕೃತ, ಸಂಸ್ಕೃತ, ಅವಭ್ರಂಶ, 
ಗುಜರಾತಿ, ಹಿಂದೀ, ತಮಿಳು, ತೆಲುಗು ಮತ್ತು ಕನ್ನಡ ಭಾಷೆಗಳಲ್ಲಿ ಹೇಗೆ 
ಬೆಳೆದು ಬಂದಿದೆ? ಈ ಎಲ್ಲ ಭಾಷೆಗಳ ವಿಕಾಸಕ್ಕೆ ಜೈನಾಚಾರ್ಯರು ಮತ್ತು 
ಶ್ರಾವಕರು ಸಲ್ಲಿಸಿದ ಸೇವೆಯೇನು? ಎಂಬಂಶಗಳೆಲ್ಲ ವಿವರವಾಗಿ ವ್ರತಿವಾದಿತ 
ವಾಗಿದೆ. ಇಂದಿನ ಯಾಂತ್ರಿಕ ಯುಗದಲ್ಲಿ ಜಗತ್ತಿನ ಮುಂದೆ ಹೊಸ ಹೊಸ 
ಸಮಸ್ಯೆಗಳು ಉತ್ಪನ್ನವಾಗುತ್ತಿ ರುವಾಗ ಜೈನಧರ್ಮವು ವಿಶ್ವಕಲ್ಯಾಣಕ್ಕಾಗಿ 
ಯಾವ ಕಾಣಿಕೆ ಕೊಡಬಲ್ಲುದೆಂಬುದನ್ನು ಕೊನೆಯ ವ್ರಕರಣದಲ್ಲಿ 
ಮಾರ್ಮಿಕವಾಗಿ ವಿವರಿಸಲಾಗಿದೆ. 


೧೦೮ 


ಕೊನೆಯಲ್ಲಿ “ಈ ಜೈನದರ್ಶನವು ವಿಶ್ವದ ನಿಜವಾದ ಸಂಪತ್ತಿಯಾಗಿದೆ. 
ಇಂಧ ತತ್ವಜ್ಞಾನದ ಸಂವತ್ತಿಯು ಯಾವ ಒಂದು ದೇಶದ, ಒಂದು ಜಾತಿಯ, 
ಒಂದು ವ್ಯಕ್ತಿಯ ಅಧಿಕಾರಕ್ಕೆ ಸೇರಿದುದಲ್ಲ. ಪ್ರತಿಯೊಂದು ಜೀವಿಯೂ 
ಈ ಸಂಪತ್ತಿನ ಲಾಭವನ್ನು ವಡೆಯಬೇಕು; ವಡೆದು ತಮ್ಮ ಕಲ್ಯಾಣವನ್ನೂ 
ಜಗತ್ತಿನ ಕಲ್ಯಾಣವನ್ನೂ ಸಾಧಿಸಿಕೊಳ್ಳಬೇಕು” ಎಂದು ಗ್ರಂಧಕರ್ತರು 
ನಿಜವಾದ ಮಾನವತಾದೃಷ್ಟಿಯಿಂದ ಸಾರಿರುತ್ತಾರೆ. ಕೊನೆಯಲ್ಲಿರುವ 
ಪೂರಕ ಪ್ರಕರಣವು ಅಭ್ಯಾಸಿಗಳ ಮನಸ್ಸಿಗೆ ಪೂರ್ಣ ತೃಪ್ತಿಯನ್ನುಂಟು 
ಮಾಡುವಂತಿದೆ. 

«ಈ ಗ್ರಂಧದ ವಿಷಯವ್ಯಾಪ್ತಿಯನ್ನು ನೋಡಿದರೆ, ಶ್ರೀಯುತ ಅಣ್ಣಾ 
ರಾಯ ಮಿರ್ಜಿಯವರ ವಿವಿಧವಾಚನ, ದೀರ್ಥ ಪ್ರಯತ್ನ ಮತ್ತು ವ್ಯಾವಕ 
ದೃಷ್ಟಿ ಇವುಗಳನ್ನು ಯಾರೂ ಮೆಚ್ಚ ಬಹುದು. ಅವರ ಲೇಖನದಲ್ಲಿ ವುರಾತನ 
ವಿಚಾರಕ್ಕೆ ಅಂಟಿಕೊಳ್ಳುವ ವಂಡಿತರ ದುರಾಗ್ರಹವಾಗಲಿ, ಅಧವಾ ಧರ್ಮ 
ವನ್ನು ಅರಿಯದೆ. ಹಳಿಯುವ ಕೆಲವು ಆಧುನಿಕ ವಿಚಾರಪ್ರವರ್ತಕರ 
ಉಚ್ಛಂಖಲ ವೃತ್ತಿಯಾಗಲಿ ಕಂಡುಬರುವುದಿಲ್ಲ. ಎಲ್ಲಿ ನೋಡಿದರೂ 
ವರಿವಕ್ಚವಾದ ತುಲನಾತ್ಮಶದೃಷ್ಟಿ, ವ್ಯಾವಕವಿಚಾರ ಮತ್ತು ಸಮನ್ವಯ 
ಬುದ್ಧಿ ಇವೇ ಕಣ್ಣಿಗೆ ಬೀಳುತ್ತವೆ” ಎಂದು ಈ ಗ್ರಂಥಕ್ಕೆ ಮುನ್ನುಡಿಯನ್ನು 
ಬರೆದ ಶ್ರೀ. ಆ. ನೇ. ಉನಾಧ್ಯೆಯವರು ಬರೆದ ಮಾತು ಅತಿಶಯೋಕ್ತಿಯಲ್ಲ 
ವೆಂಬುದು ಈ ಗ್ರಂಧಾವಲೋಕನದಿಂದಲೇ ಕಂಡುಬರುವುದು. ಈ ಬೃಹದ್‌ 
ಗ್ರಂಧವನ್ನು ಸ್ವಾಗತಿಸುತ್ತ ಶ್ರೀ. ಎನ್‌. ಎ. ಗೋರೆಯವರು ಹೀಗೆ 
ಬರೆದಿದ್ದಾರೆ;--“ಸುವ್ರಸಿದ್ದ ಕನ್ನಡ ಲೇಖಕರಾದ ಶ್ರೀ ಅಣ್ಣಾರಾಯ ಮಿರ್ಜಿ 
ಯವರು ಕನ್ನಡದಲ್ಲಿ ಜೈನಧರ್ಮವನ್ನು ಕುರಿತು "ಜೈನಧರ್ಮ'ವೆಂಬ 
ಅತ್ಯುತ್ತಮ ಗ್ರಂಥವನ್ನು ಇದೀಗ ಪ್ರಕಟಿಸಿದ್ದಾರೆ. ಅದರಲ್ಲಿ ಲೇಖಕರು 
ಜೈನಧರ್ಮದ ಇತಿಹಾಸವನ್ನು ಅವಲೋಕಿಸಿದ್ದಾರೆ. ಅಲ್ಲದೆ ಕರ್ಮ 
ವಿಜ್ಞಾನ, ಸ್ಯಾದ್ವಾದ ಮತ್ತು ಜೈನ ನೈತಿಕವಿಚಾರಗಳನ್ನು ವಿವರವಾಗಿ 
ವಿವೇಚಿಸಿದ್ದಾರೆ. ಇದಲ್ಲದೆ ಸಂಸ್ಕೃತ, ಪ್ರಾಕೃತ ಭಾಷೆಗಳ ಜೈನಸಾಹಿತ್ಯ 
ಮತ್ತು ಪ್ರಾಂತೀಯ ಭಾಷೆಗಳಾದ ಕನ್ನಡ, ಮರಾರಿ, ಗುಜರಾಥಿ ಭಾಷೆಗಳ 
ಸಾಹಿತ್ಯವನ್ನೂ ಅವಲೋಕಿಸಿದ್ದಾರೆ. ಈ ಗ್ರಂಧವು ಚೈನ ವಿಚಾರವದ್ಧತಿ 
ಯೊಡನೆ ಆಧುನಿಕ ಜಗತ್ತಿನ ದೃಷ್ಟಿ ಅದರ ವಿಚಾರ ಮತ್ತು ಘಟನೆಗಳನ್ನು 


೧೦೯ 


ತುಲನಾತ್ಮಕವಾಗಿ ವಿವೇಚಿಸುವ ಅಭ್ಯಾಸದಿಂದ ತುಂಬಿದೆ.” * ಆದರೂ 
ಭಿನ್ನಾಭಿಪ್ರಾಯದ, ಕೆಲವರಿಗೆ ಸೇರದ, ವಿಚಾರಸರಣಿಯನ್ನು ಈ ಗ್ರಂಧದಲ್ಲಿ 
ಕಾಣಬಹುದಾಗಿದೆ. ಇಂಧ ದೊಡ್ಡ ಗ್ರಂಧಗಳಲ್ಲಿ ಮತಭೇದಕ್ಕೆ ಆಸ್ಪದ 
ದೊರೆಯುವುದು ಸ್ವಾಭಾವಿಕವೆಂದೇ ಮುನ್ನುಡಿಕಾರರು ಹೇಳಿರುವರು. 
ಅಷ್ಟೇ ಅಲ್ಲ, ಅದರಿಂದ ವಿಚಾರಮಧನವಾಗಿ ಸತ್ಯವುಳಿದು ಜೊಳ್ಳು ಅಳಿದು 
ಹೋಗುವಂತಾಗುತ್ತದೆ. 

ಇಂತಹ ಮಹತ್ವವಾದ ಗ್ರಂಧವನ್ನು ರಚಿಸಿ, ಶ್ರೀ ಮಿರ್ಜಿಯವರು 
ಕನ್ನಡಿಗರಿಗೊಂದು ಮಹದುವಕಾರ ಮಾಡಿರುವರೆಂದು ಬೇರೆ ಹೇಳಬೇಕಾ 
ಗಿಲ್ಲ. ಪಾರಿಭಾಷಿಕ ಶಬ್ದಗಳಿಂದ ನೀರಸವಾಗುವಂತಹ ಈ ಹಿರಿಹೊತ್ತಿಗೆ 
ಯನ್ನು ಲಲಿತವಾದ, ಮಧುಮಧುರ ಮಾತುಗಳಿಂದ ಮಿರ್ಜಿಯವರು 
ರಚಿಸಿರುವುದು ನಿಜವಾಗಿಯೂ ವಿಶೇಷವೆಂದೇ ಹೇಳಬೇಕಾಗಿದೆ. ಕನ್ನಡದಲ್ಲಿ 
ಬೆರಳಿನಿಂದ ಎಣಿಸಬಹುದಾದ ಕೆಲವೇ ಗ್ರಂಧಗಳಲ್ಲಿ ಈ ಜೈನಧರ್ನುಕ್ಕೆ 
ಒಂದು ಸ್ಥಾನನಿದೆಯೆಂಬುದು ನಿರ್ವಿವಾದವಾದುದು. ಧರ್ಮಶಾಸ್ತ್ರ ವಿಚಾರ 
ಗಳನ್ನೂ ತಿಳಿಯಾದ ಭಾಷೆಯಲ್ಲಿ ಸರ್ವನಾಮಾನ್ಯರೂ ತಿಳಿಯುವಂತೆ ರಚಿಸ 
ಬಹುದೆಂಬುದನ್ನು ಶ್ರೀಯುತರು ತೋರಿಸಿರುವರಲ್ಲದೆ ಪ ಕೃತಿರತ್ನವನ್ನು 
ರಚಿಸಿ ತಾವೂ ಧನ್ಯರಾಗಿದ್ದಾ ರೆ. ಈಗ ಗ್ರಂಧವು ಹಳೆಗನ್ನ ಡನ ನಾಹಿತ್ಯಾಭ್ಯಾಸಿ 
ಗಳಿಗೂ ಜೆ ಸೈನಧರ್ಮದ ಮರ್ಮವನ್ನು ತಿಳಿಯಲಿಚ್ಛಿನುವ ಸರ್ವಧರ್ಮ 
ಸಮನ್ವಯಬುದ್ದಿ ಯವರಿಗೂ ಮುಖ್ಯವಾಗಿ ಜೈನರೆಲ್ಲರಿಗೂ ಒಂದು ಕೈ ಗನ್ನ ಡಿ 
ಯಂತಿದೆ. ಇಂತಹ ಮಹಾಗ್ರಂಧ ರಚಿಸಿದ ಮಿರ್ಜಿಯವರನ್ನು ಮತ್ತೊ Ny 
ಅಭಿನಂದಿಸುತ್ತೇನೆ. 
716 well-known Kannada writer Shri Annaraya Mirji, 
has just published an excellent work in Kannada on Jainism: 
JAINA DHARMA. Init the author surveys the history of 
Jainism, e.g., Karma-doctrine, Syadvada, etc., and he gives 
a detailed treatment of Jam ethics and Jain literature in 
Sanskrit, Prakrit and in the regional languages: Kannada, 
Marathi and Gujarati. The book concludes with a survey of 
Jain ideology in comparison with the modern world outlook, 
its thought and events. —N. A. 608೫. 

—The Indian P. E. N. June 1952. 


೧೧೦ 


೨ 
ಸ್ವಸ್ತಿಶ್ರೀ. ಅಕಲಂಕ ಸ್ವಾಮಿಗಳವರು. 


ಶ್ರೀ ಮಿರ್ಜಿ ಅಣ್ಣಾರಾಯರ "ಜೈನಧರ್ಮ? ಗ್ರಂಧದ ಬಗ್ಗೆ ಇಲ್ಲಿ 
ನಾಲ್ಕು ಮಾತುಗಳನ್ನು ಬರೆಯಬೇಕೆಂದಿದ್ದೆ ವೆ. ಇಂಧ ಬೃಹದ್‌ ಗ್ರ ೦ಧವನ್ನು 
ಸೇಡಬಾಳೆದ ಸರ್ವಧರ್ಮ ಸಮ್ಮೇಲನದಲ್ಲಿ ಉದ್ಭಾಟಿಸುತ್ತ ವಿದ್ವಾಂಸರೂ 
ನಮ್ಮೆಲ್ಲರಿಗೂ ಹಿರಿಯರೂ ಆದ ಸ್ವಸ್ತಿಶ್ರೀ ಲಕ್ಷ್ಮಿನೇನ ಭಟ್ಟಾರಕ ಪಟ್ಟಾ 
ಚಾರ್ಯ ಮಹಾಸ್ವಾಮಿಗಳು, ಕೊಲ್ಹಾಪುರ ಇವರು “ಪ್ರತಿಯೊಂದು 
ಕಾರ್ಯವು ರೂಪುಗೊಳ್ಳಲಿಕ್ಕ ವ್ಯಕ್ತ ರೂವಕ್ಕೆ ಬರಲಿಕೈ ಎರಡು ಅವಸ್ಥೆ 
ಗಳು ಇರುತ್ತವೆ. ಇಂದು ನಮ್ಮ ಮುಂದೆ ಇರುವ ಶ್ರೀ ಮಿರ್ಜಿ ಅಣ್ಣಾರಾಯರ 
"ಜೈನಧರ್ಮ' ಗ್ರಂಧವು ದ್ರವ್ಯ ರೂಪದಲ್ಲಿದೆ. ಅದಕ್ಕೂ ಮೊದಲು ಇದು 
ಮಿರ್ಜಿಯವರ ಭಾವರೂವದಲ್ಲತ್ತು. ಭಾವ ಶುದ್ಧವಿದ್ದಷ್ಟು ಕ್ರಿಯೆಗಳಿಗೂ 
ಅವುಗಳ ವ್ಯಕ್ತರೂವಕ್ಕೂ ವರಿಶುದ್ಧತೆಯುಂಟಾಗುತ್ತದೆ. ಈ ಗ್ರಂಥದ 
ಪಾವಿತ್ರ್ಯಕ್ಕೆ ಅದರ ಲೇಖಕರ ಭಾವಶುದ್ಧಿಯೇ ಕಾರಣವು. ಇಂಧ ಒಂದು 
ಬೃಹದ್‌ಗ್ರಂಧವನ್ನು ರಚಿಸುವದು ಸುಲಭಸಾಧ್ಯವಾದ ಕಾರ್ಯವಲ್ಲ. 
ಅದಕ್ಕೆ ಹಲವು ವರ್ಷಗಳ ತವಸ್ಸು ಬೇಕಾಗುವುದು. ಪೂರ್ವಾಚಾರ್ಯರ 
ಅನೇಕ ಗ್ರಂಧಗಳನ್ನು ಸಾವಧಾನಚಿತ್ತದಿಂದ ವರಿಶೀಲಿಸಜೇಕಾಗುವುದು. 
ತಮಗೆ ತಿಳಿಯದ ವಿಷಯಗಳನ್ನು ವಿದ್ವಾಂಸರ ಹತ್ತರ ಕೇಳಿಕೊಂಡು, 
ಚರ್ಚಿಸಿ ಒಂದು ನಿರ್ಣಯಕ್ಕೆ ಬರಬೇಕಾಗುವದು. ಇದು ಭಾವಸಿದ್ದತೆ. 
ಇದನ್ನೆಲ್ಲ ಮಿರ್ಜಿಯವರು ಮಾಡುತ್ತ ಬಂದಿದ್ದಾರೆ. ಈ "ಜೈನಧರ್ಮ? 
ಗ್ರಂಥವನ್ನು ಬರೆಯುವ ಪೂರ್ವದಲ್ಲಿ ಹಲವು ಸಲ ನಮ್ಮೊಡನೆ ಅನೇಕ 
ವಿಷಯಗಳನ್ನು ಚರ್ಚಿಸಿದರು, ಸಲಹೆ ವಡೆದರು. ಆ ಮೇಲೆ ಇದನ್ನು 
ಬರೆದರು. . . ತರುವಾಯ ಗ್ರಂಧದ ಮುದ್ರಣ ಮಾಡಿಸಿದರು. ಇದು 
ದ್ರವ್ಯಸಿದ್ದಿಯು.”*- ಎಂದು ಅವೃಣೆಕೊಡಿಸಿದರು. ಶ್ರೀಗಳವರು ನುಡಿದಂತೆ 
ಈಗಿನ ಕರ್ನಾಟಕ ದೇಶದಲ್ಲಿ, ಕನ್ನಡ ಭಾಷೆಯಲ್ಲಿ ಇಷ್ಟು ವಿವುಲವಾದ 
ವಿಷಯಗಳಿಂದ ಕೂಡಿದ ಗ್ರಂಧವು ಇನ್ನೊಂದಿರಲಾರದು ಎಂದು ಹೇಳಿದರೆ 
ಅತಿಶಯೋಕ್ತಿಯಾಗಲಾರದೆಂದು ನಮ್ಮಗಳ ಭಾವನೆಯಾಗಿದೆ. 
"1 * ಜಿನವಿಜಯ, ಎಪ್ರೇಲ ೧೯೫೨. 


೧೧೧ 


ನಮ್ಮ ನಾಡಿನ ರಾಜರ್ಹಿಗಳೆಂದು ಸರ್ವ ಸಮಾಜದಿಂದಲೂ ತ್ಯಾಗಿ 
ಗಳ ವರ್ಗದಿಂದಲೂ ಮನ್ನಿಸಲ್ಪಡುತ್ತಿದ್ದ ದಿವಂಗತ ಶ್ರೀ ಧರ್ಮಸ್ಥಳ 
ಮಂಜಯ್ಯ ಹೆಗ್ಗಡೆಯವರು “ಜೈನಧರ್ಮವೆಂಬ ಈ ಗ್ರಂಧದಲ್ಲಿರುವ ವಿಷಯ 
ಗಳು ಐತಿಹಾಸಿಕ ದೃಷ್ಟಿಯಿಂದಲೂ ತಾತ್ವಿಕ ದೃಷ್ಟಿಯಿಂದಲೂ ಬಹಳ 
ಅನುಭವವನ್ನುಂಟು ಮಾಡುವ ಸಂಗತಿಗಳಾಗಿವೆ. ಇದರಿಂದ ಜೈನೇತರರು 
ಜೈನಧರ್ಮವನ್ನು ವಿವರವಾಗಿ ವರಿಚಯ ಮಾಡಿಕೊಳ್ಳಲು ಬರುವಂತಿದೆ.? 
ಎಂದು ತಮ್ಮ ದಿವ್ಯಚಿತ್ತದ ಅಭಿವ್ರಾಯವನ್ನು ವ್ಯಕ್ತವಡಿಸಿದರು. ಈ 
ಗ್ರಂಧದಲ್ಲಿ ಉಲ್ಲೇಖಿಸಿದ, ವರಿಚಯ ಮಾಡಿಕೊಟ್ಟ, ಎಲ್ಲಾ ಭಾನೆ ಹಾಗು 
ಧರ್ಮಗಳ ಗ್ರಂಧಗಳನ್ನು ವರಿಗಣಿಸಿದರೆ ಅವುಗಳ ಸಂಖ್ಯೆಯು ಹನ್ನೆರಡು 
ನೂರಕ್ಕೂ ಮಿಕ್ಕುವದು. ಅಲ್ಲದೆ ಈ ಬೃಹದ್‌ಗ್ರಂಧದಲ್ಲಿ ಜೈನಧರ್ಮ 
ಮತ್ತು ಇತರ ಧರ್ಮಗಳಿಗೆ ಸಂಬಂಧಿಸಿದ ಒಂದು ಸಾವಿರಕ್ಕೂ ಮಿಗುವಷ್ಟು 
ವಿಷಯಗಳನ್ನು ವಿವೇಚಿಸಲಾಗಿದೆ. ಅದೂ ತುಲನಾತ್ಮಕವಾಗಿ ತೂಕದ 
ಭಾಷೆಯಲ್ಲಿ ಲೇಖಕರು ವಿವರಿಸಿದ್ದಾರೆ. ಇವೆಲ್ಲ ಇವರ ಶಕ್ತಿ, ಪ್ರತಿಭೆ 
ಮತ್ತು ತಾಳ್ಮೆಗಳನ್ನು ಎತ್ತಿ ತೋರಿಸುತ್ತವೆ. ಇವನ್ನೆಲ್ಲ ಗಮನಿಸಿಯೇ 
ಪೂಜ್ಯ ಗುರುವರ್ಯ, ಶ್ರವಣಬೆಳಗೊಳದ ನಿವೃತ್ತಮರಾಧೀಶೆರಾದ ಸ್ವಸ್ತಿಶ್ರೀ 
ನೇವಿನಾಗರ ಸ್ವಾಮಿಗಳವರು “ನಮ್ಮ ಸಮಾಜದ ಯುವಕರೊಬ್ಬರು ಇಂಧ 
ಹೆಬ್ಬೊತ್ತಿ ಗೆಯನ್ನು ಈ ಕಾಲದಲ್ಲೂ ರಚಿಸಿದರಲ್ಲ! ಯಾವ ಕಾಲದಲ್ಲೂ 
ನಮ್ಮ ಧರ್ಮಕ್ಕೆ, ಸಾಹಿತ್ಯಕ್ಕೆ ಚ್ಯುತಿಯೆಂಬುದಿಲ್ಲ.”* ಎಂದು ಹರ್ನೊೋದ್ಗಾರ 
ವನ್ನು ತೆಗೆದರು. ಅಂಧ ವಿದ್ವಾಂಸರ ನುಡಿ ನಮ್ಮೆಲ್ಲರ ತಲೆದೂಗಿಸುತ್ತದೆ. 
ನೇಮಿಸಾಗರ ವರ್ಣೀಜಿಯವರು ಅಖಿಲ ಭಾರತವರ್ಷೀಯ ದಿಗಂಬರ 
ಜೈನ ಮಹಾಸಭೆಯ ಅಧ್ಯಕ್ಷ ಪೀಠವನ್ನೇರಿದ ಘನ ವಿದ್ವಾಂಸರು. ಅಂಧವ 
ರನ್ನು ತಮ್ಮ ಗ್ರಂಧದಿಂದ ಮೆಚ್ಚಿಸಿದವರು ಮಿರ್ಜಿ ಅಣ್ಣಾರಾಯರೆಂದು 
ಹೇಳಿದರೆ "ಜೈನಧರ್ಮ? ಗ್ರಂಧದ ವಿಷಯಕ್ಕೆ ನಾವು ಹೆಚ್ಚಿಗೆ ಹೇಳಬೇಕಾಗು 
ದಿಲ್ಲವಷ್ಟೆ. 

ಅಣ್ಣಾರಾಯರ “ಜೈನಧರ್ಮವು ಈ ಕಾಲದ ಶಾಸ್ತ್ರಗ್ರಂಧವೆಂದು 
ಹೇಳಬೇಕಾಗುವದು. ಹಿಂದಿನ ಕಾಲದಲ್ಲಿ ಆಚಾರ್ಯರು--ಸಿದ್ಧಾಂತ 
ಚಕ್ರವರ್ತಿ ನೇಮಿಚಂದ್ರಾಚಾರ್ಯರು-- ಆತ್ಮನ ವಿಷಯವನ್ನು ವಿವರಿಸಲಿಕ್ಕೆ 
¥್ಟಸಿಶ್ರೀ ನೇಮಿಸಾಗರ ಸ್ವಾಮಿಗಳವರ “ಅಭಿನಂದನ ಗ್ರಂಥ” ಪುಟ ೫೧. 


೧೧೨ 


ಗೊಮ್ಮಟಸಾರ'ದ "ಜೀವಕಾಂಡ'ವನ್ನೂ ಕರ್ಮದ ವಿಷಯದ ವಿವರಣೆಗೆ 
"ಕರ್ಮಕಾಂಡ'ವನ್ನೂ ರಚಿಸಿದರು. ಶ್ರೀಸಮಂತಭದ್ರಾಚಾರ್ಯರು 
*ಶ್ರಾವಕಾಚಾರ'ವೆಂಬ ಆಚಾರಶಾಸ್ತ್ರವನ್ನು ನಿರ್ಮಿಸಿದರು. ಭಗವದ್‌ 
ಕುಂದಕುಂದಾಚಾರ್ಯರು “ವಂಚಾಸ್ತಿಕಾಯ”ಗಳ ವಿಷಯವನ್ನೂ ಶುದ್ಧ 
ಅಧ್ಯಾತ್ಮ ವಿಷಯಗಳನ್ನು “ಸಮಯಸಾರ”ದಲ್ಲಿಯೂ ವ್ರತಿನಾದಿಸಿದರು. 
ಇವೆಲ್ಲ ಗ್ರಂಧಗಳ ಸಾರವಲ್ಲದೆ ಇನ್ನೂ ಎಷ್ಟೋ ಗ್ರಂಧಗಳ ಮಹತ್ವದ 
ವಿಷಯಗಳನ್ನೆಲ್ಲ ಕ್ರೋಢೀಕರಿಸಿ, ಅಣ್ಣಾರಾಯರು "ಜೈನಧರ್ಮದಲ್ಲಿ 
ಕೊಟ್ಟಿದ್ದಾರೆ. ಅದರಿಂದ ಇದು ಜೈನಶಾಸ್ತ್ರಗಳ ಸಾರವೆನಿಸುತ್ತದೆಂದು 
ಹೇಳಿದರೆ ಅತಿಶಯೋಕ್ತಿಯ ದೋಷ ನಮಗೆ ತಟ್ಟಿಲಾರದು. ಈ ಗ್ರಂಧದ 
ವಿಷಯದಲ್ಲಿ, ಸಿಂಹನಗದ್ದುಗೆ ಮರದ ಶ್ರೀಮದಭಿನವ ಲಕ್ಷ್ಮಿಸೇನ 
ಭಟ್ಟಾರಕ ವಟ್ಟಾಚಾರ್ಯವರ್ಯ ಸ್ವಾಮಿಗಳವರು ಅಭಿಪ್ರಾಯ ವಟ್ಟುದು 
ಹೀಗಿದೆ: “ಮಿರ್ಜಿ ಅಣ್ಣಾರಾಯರಿಂದ ಬರೆಯಲ್ಪಟ್ಟ "ಜೈನಧರ್ಮ'ವೆಂಬ 
ಗ್ರಂಧವು ಅತ್ಯುತ್ತಮ ಮತ್ತು ಬಹಳ ಉಪಯೋಗಕರವಾಗಿದೆ. ಇದನ್ನು 
ಎಲ್ಲರೂ ಸುಲಭವಾಗಿ ಓದಿ ತಿಳಿದುಕೊಳ್ಳಬಹುದು. ಈ ತರದ ಗ್ರಂಧವನ್ನು 
ಈ ವರೆಗೆ ಕನ್ನಡ ಮತ್ತು ತಮಿಳು ಭಾಷೆಗಳಲ್ಲಿ ಯಾರೂ ಬರೆಯಲಿಲ್ಲ. 
ಈ ಗ್ರಂಧದ ಪ್ರಕಟಣೆಯಿಂದ ಜೈನಸಮಾಜದವರಿಗೆ ಅತ್ಯುತ್ತಮ ಗೌರವ 
ಪ್ರಾಪ್ತವಾಗಿದೆ.” ಇಂಧ ಹಲವು ಗ್ರಂಧಗಳನ್ನು ರಚಿಸುವ ಸಾಮರ್ಥ್ಯವನ್ನು 
ಅಣ್ಣಾರಾಯ ಮಿರ್ಜಿಯವರು ಹೊಂದಲೆಂದೂ ಅವರ ಆಯುರಾರೋಗ್ಯ 
ಗಳು ಹೆಚ್ಚಲೆಂದೂ ನಾವು ಆಶಿಸುತ್ತೇವೆ, ಆಶೀರ್ವದಿಸುತ್ತೇವೆ. 


ಷಿ 


ಶ್ರೀ. ಜಿ. ಬ್ರಹ್ಮಪ್ಪ, ಎಂ. ಎ. 


ಮಿರ್ಜಿಯವರು ಹಲವಾರು ಕಾದಂಬರಿಗಳನ್ನು ಕನ್ನಡ ವಾಚಕ 
ವೃಂದದ ಮುಂದಿಟ್ಟಿದ್ದಾರೆ. ಇದರಿಂದ ಉತ್ತಮ ಲೇಖಕರೆಂಬ ಹೆಸರನ್ನೂ 
ಗಳಿಸಿದರು. ಇವರು ಪ್ರತಿಭಾವಂತರು ಹೇಗೋ ಅಂತೆ ಪಾಂಿತ್ಯಭೂಷ 
ಣರೂ ಹೌದು. ಇವರ ಪಾಂಡಿತ್ಯಕ್ಕೆ ಹೊಯ್‌ಕೈಯಾಗಿ ಸಂಶೋಧಕ 
ಹಾಗೂ ವಿಚಾರಣೀಯ ಮನೋಭಾವವೂ ಇರುವುದರಿಂದ “ಜೈನಧರ್ಮ” 
ದಂತಹ ಬೃಹದ್‌ಗ್ರಂಧವೊಂದನ್ನು ರಚಿಸಲು ಸಾಧ್ಯವಾಯಿತು. ಇದುವರೆ 
ವಿಗೂ ವಿವಿಧ ವಿಷಯಗಳನ್ನೊಳಗೊಂಡು, ಸಂಶೋಧನಾತ್ಮಕ ಹೆಜ್ಜೆ ವಿಡಿದು, 
ಒಂದು ಸಹಸ್ರ ವುಟಿದ ತನಕ ಬೆಳೆದು ಬೆಳಕಿಗೆ ಬಂದಿರುವ ಕನ್ನಡಗ್ರಂಧ 
4 ೈನಧರ್ಮ'ವನ್ನುಳಿದರೆ ಮತ್ತಾವುದೂ ಇಲ್ಲ. ಆರ್‌. ನರಸಿಂಹಾಚಾರ್ಯರ 
ಕವಿಚರಿತ್ರೆ ಗಾತ್ರದಲ್ಲಿ ಇದಕ್ಕೆ ಸಮನಾದರೂ ಅದರ ಗುರಿ ಏಿಕಮುಖವಾದ್ದು. 
ಕವಿ-ಕಾವ್ಯ ವಿಮರ್ಶೆಯೇ ಅದರ ಧ್ಯೇಯ. 

ಕನ್ನಡದಲ್ಲಿ ಸಂಶೋಧನಾ ಗ್ರಂಧಗಳು ಅತಿವಿರಳ. ನಮ್ಮ ಪೂರ್ವಿಕ 
ಕೆಲ್ಲ ಸಂಸ್ಟ್ರತವನ್ನು ಓದಿ ತೃಪ್ತಿವಟ್ಟುಕೊಂಡವರು. ಇಂದಿನವರು ಇಂಗ್ಲೀ 
ಷನ್ನು ಓದಿ ಆನಂದವಡುವವರು. ಹೀಗಾಗಿ ಕನ್ನಡ ಶಾಸ್ತ್ರ ಸಾಹಿತ್ಯ ಬಡ 
ವಾಯಿತು. ಜೈನಧರ್ಮ ಕನ್ನಡನಾಡಿನಲ್ಲಿ ಸಹಸ್ರಾರು ವರ್ಷದಿಂದ ಬಾಳಿ 
ದ್ದರೂ ಕನ್ನಡ ಸಂಸ್ಕೃತಿಯೇ ಜೈನ ಸಂಸ ತಿಯಾಗಿದ್ದಂತಹ ಸುವರ್ಣಯುಗ 
ವನ್ನು ಕಂಡಿದ್ದರೂ ತಿಳಿಗನ್ನಡದಲ್ಲಿ ತನ್ನ ಮರ್ಮವನ್ನು ಕನ್ನಡಿಗರಿಗೆ 
ಮೈದೋರಿದುದು ಅಪರೂಪ. ಮಿರ್ಜಿಯವರು ಇಂದು ಜೈನಧರ್ಮವನ್ನು 
ಸುಲಲಿತ ಸಹಜ ಸುಂದರ ಭಾಷೆಯಲ್ಲಿ ನಿವರಿಸಿ ಕನ್ನಡಿಗರಿಗೆ ಮಹದುವಕಾರ 
ಮಾಡಿದ್ದಾ ರೆ. 

ಇಡೀ ಜೈನಧರ್ಮ, ಜೈನಸಂಸ್ಕೃತಿ, ಜೈನಸಾಹಿತ್ಯ, ಜೈನಶಿಲ್ಪ ಈ 
ನಾಲ್ಮೊಗವನ್ನು ಒಟ್ಟಿಗೆ ಒಂದೆಡೆ ಕ್ರೋಢೀಕರಿಸಿದ ಕೀರ್ತಿ ಮಿರ್ಜಿಯವರಿಗೆ 
ಮೂಸಲು. ಮಿರ್ಜಿಯವರ ಗುರಿ ಪಂಡಿತಪಾಮರರಿಬ್ಬರಿಗೂ ರುಚಿಸಲೆಂದು 
ಜೈನಧರ್ಮದ ಇತಿಹಾಸವನ್ನು ಸಂಶೋಧನೆಯ ಬೆಳಕಿನಲ್ಲಿ ಇವರು ಹುಡುಕಿ 
ದ್ಹಾಕೆ. ಉಪಲಬ್ಧವಾಗಿದ್ದ ಜೈನಸಾಹಿತ್ಯ ಶರಧಿಯಲ್ಲಿ ಮುಳುಗಿ ಅಪೂರ್ವ 


೧೧೪ 


ರತ್ನಗಳನ್ನು ಹೊರತೆಗೆದಿದ್ದಾ ಕೆ. ಬಹುಜನ ವಿದ್ವಾಂಸರು ಜೈನಧರ್ಮಕ್ಕೆ 
ಮಹಾವೀರನೇ ಮೂಲಪುರುಷನೆಂದು ಭ್ರಮಿಸಿದ್ದ ರು... ಮಿರ್ಜಿಯವರು 
ಜೈನೇತರ ಗ್ರಂಧಗಳಿಂದ ಉಲ್ಲೇಖಗಳನ್ನು ಹೊರಸೆಳೆದು ಜೈನಧರ್ಮದ 
ಅನೂಚಾನ ವರಂವರೆಯನ್ನು ವ್ರತಿಪಾದಿಸಿರುವರು. “ಶ್ರೀಮದ್‌ಭಾಗವತ” 
೨-೬ ಅಧ್ಯಾಯಗಳಲ್ಲಿ ನಾಭಿ ಮರುದೇವಿಯರ ಮದುವೆಯ ವಿಷಯ 
ಬಂದಿದೆ. ಇವರಿಬ್ಬರ ಮಗನೇ ವೃಷಭದೇವನೆಂದೂ ಆತನಿಗೆ ನೂರು ಜನ 
ಮಕ್ಕಳೆಂದೂ ಹಿರಿಯ ಮಗ ಭರತನೆಂದೂ ತಿಳಿಸಿ, ಕೊನೆಗೆ ವೃಷಭದೇವ 
ಸನ್ಯಾಸಿಯಾಗಿ ನಗ್ನರೂನದಲ್ಲಿ ವಿಹರಿಸಿದನೆಂದೂ ಭಾಗವತದಲ್ಲಿದೆ. ಇದರಿಂದ 
ಜೈನಧರ್ಮ ಮತ್ತು ನಗ್ನಯತಿಗಳ ವರೆಂವರೆ ವೃಷಭನಿಂದ ಪ್ರಾರಂಭ 
ವಾಯಿತು. ಮಿರ್ಜಿಯವರು ವಾಶ್ಚಿಮಾತ್ಯ ವರಿಶೋಧಕರ ಅಭಿವ್ರಾಯ 
ಗಳನ್ನು ಕ್ರೋಢೀಕರಿಸಿ ವಿಮರ್ಶಿಸಿದ್ದಾರೆ. ಡಾ. ಯಾಕೊಬಿ ಮತ್ತು 
ಸರ್‌ ರಾಧಾಕೃಷ್ಣನ್‌ರವರು ಜೈನಧರ್ಮ ವೃಷಭದೇವನ ಕಾಲದಿಂದ ನಡೆದು 
ಬರುತ್ತಿದೆಯೆಂದು ಒಪ್ಪಿಕೊಂಡಿದ್ದಾರೆ. 

ಮಿರ್ಜಿ ಅಣ್ಣಾರಾಯರು ಯಾವ ಯಾವ ಭಾಷೆಗಳಲ್ಲಿಯೋ ಇದ್ದ 
ವರಿಶೋಧನ ವ್ರಸಂಗಗಳನ್ನೆಲ್ಲ ಒಂದೆಡೆಗೆ ಕನ್ನಡದಲ್ಲಿ ಕ್ರೋಢೀಕರಿಸಿ 
ಕನ್ನಡಿಗರ ಗಮನವನ್ನು ಸೆಳೆದಿದ್ದಾರೆ. 

ಈ ಗ್ರಂಥದಲ್ಲಿ ವೃಷಭನಿಂದ ವರ್ಧಮಾನನ ತನಕ ಇರುವ ಇವ್ಪತ್ತು 
ನಾಲ್ಕು ಜನ ಶೀರ್ಥಂಕರರ ಜೀವನಚಿತ್ರವನ್ನು ಸ್ಫೂಲವಾಗಿ ಕೊಟ್ಟಿದ್ದಾರೆ. 
ಮಹಾವೀರನಾದ ಮೇಲೆ ಜೈನಸಂಘ ಒಡೆದು, ನಾನಾ ವಂಧಗಳಾದುದನ್ನು 
ವಿಮರ್ಶಿಸಿದ್ದಾರೆ. ಇವುಗಳಲ್ಲಿ ದಿಗಂಬರ, ಶ್ವೇತಾಂಬರ, ಸ್ಥಾನಕವಾಸಿ ಇವು 
ಪ್ರಮುಖ ವಂಧಗಳು. 

ಹಿಂದೂಸ್ಥಾನದ ಎಲ್ಲ ಭಾಷೆಗಳಲ್ಲಿಯೂ ರಚಿತವಾಗಿರುವ ಜೈನಶಾಸ್ತ್ರ ಬ 
ಸಾಹಿತ್ಯಗ್ರಂಧಗಳ ವಿವರವನ್ನು ಮಿರ್ಜಿಯವರು ಒಂದೆಡೆ ಕೂಡಿಸಿ, ಜೈನ 
ಧರ್ಮದ ವ್ಯಾಪ್ತಿಯನ್ನು ಅಳೆದು ನೋಡಿಸಿದ್ದಾರೆ. ಜೈನಧರ್ಮಕ್ಕೆ ಆಕರ್ಷಿತರಾದ 
ರಾಜವಂಶಗಳ ಚಿತ್ರಗಳನ್ನೂ ಕೊಟ್ಟು, ಕ್ಸಾತ್ರಫಣಿ ಅಹಿಂಸೆಯ ಮಣಿಯನ್ನು 
ತಳೆದು ರಾರಾಜಿಸಿದ ಸಂದರ್ಭಗಳನ್ನು ಹೃದಯಂಗಮವಾಗಿ ವಿಮರ್ಶಿಸಿದ್ದಾರೆ. 

ನೃವತುಂಗನ ಕಾಲದಲ್ಲಿ ಇದ್ದ ವೀರಸೇನ, ಜಿನಸೇನ ಇವರಿಂದ 
ರಚಿತವಾದ ಧವಳಗ್ರಂಥಗಳನ್ನು ವಿರ್ಜಿಯವರು ಅವಲೋಕಿಸಿ, ಜೈನ 


೧೧೫ 


ಧರ್ಮದ ಶಾಸ್ತ್ರೀಯ ಭಾಗವನ್ನು ನವನೂತನ ದೃಷ್ಟಿಯಿಂದ ವಿವೇಚಿಸಿದ್ದಾ ರೆ. 
ಜೈನಧರ್ಮವನ್ನು ಉಳಿದ ಧರ್ಮಗಳೊಡನೆ ಹೋಲಿಸಿ ಕನ್ನಡದಲ್ಲಿ ನಿಮರ್ಶಿ 
ಸಿದವರಲ್ಲಿ ಮೊದಲಿಗರು ಮಿರ್ಜಿ ಅಣ್ಣಾರಾಯರು. ಈ ವಿಮರ್ಶೆಯಲ್ಲಿ 
ಹಲವಾರು ವಿಷಯಗಳನ್ನು ಒಪ್ಪದವರುಂಟು; ಅಂದಮಾತ್ರಕ್ಕೆ ಮಿರ್ಜಯವರೆ 
ಘನತೆ ಕುಂದಲಾರದು. ತಮ್ಮ ವಿಚಾರಧೋರಣೆಯನ್ನು ಕೆಚ್ಚೆದೆಯಿಂದ 
ಕನ್ನಡಿಗರ ಮುಂದಿಟ್ಟಿದ್ದಾರೆ. 

ಜೈನ ತೀರ್ಥಕ್ಟೇತ್ರಗಳನ್ನು ಪ್ರತ್ಯಕ್ಷವಾಗಿ ಕಂಡು, ಅಲ್ಲಿನ ಮಹಿಮೆ 
ಯನ್ನು ಅನುಭವಿಸಿ, ಈ ಲೇಖಕರು ನಾನಾ ತೀರ್ಥಕ್ಷೇತ್ರಗಳ ವರಿಚಯವನ್ನು 
ಗ್ರಂಧದಲ್ಲಿ ಉಲ್ಲೇಖಿಸಿರುವರು. ನಾನಾ ಪ್ರಾಂತಗಳಲ್ಲಿ ಜೈನಧರ್ಮ ವಿಕಾಸ 
ಗೊಂಡುದನ್ನು ಅವಲೋಕಿಸಿರುವರು. ಇವರ ಈ ಗ್ರಂಧ ಕೇವಲ ಶಾಸ್ತ್ರವಲ್ಲ. 
ಶಾಸ್ತ್ರದ ಜೊತೆಗೆ ಜೈನಕಾವ್ಯಗಳ ಕಮನೀಯ ಕಂಪು ಇದರಲ್ಲಿ ವ್ಯಾಪಿಸಿದೆ. 
ಜೈನಶಿಲ್ಪದ ನಯನಮನೋಹರ ಮಹಿಮೆಯೂ ಇದರಲ್ಲಿ ತುಂಬಿದೆ. 
ಜೈನಶಾಸ್ತ್ರದ ಕಾರಿಣ್ಯದೊಡನೆ ಜೈನ ಅಹಿಂಸೆಯ ಮಾಧುರ್ಯವಾ ಬೆರೆತು 
ಈ ಗ್ರಂಧ ಕನ್ನಡದಲ್ಲಿ ಅನುವಮ ಸಾಹಿತ್ಯರತ್ನ ವಾಗಿದೆ. ಪೂರ್ಮೇತಿ 
ಹಾಸದಿಂದ ಹಿಡಿದು, ಮೊನ್ನೆ ಮೊನ್ನೆಯ ತನಕ ಆಗಿರುವ ಜೈನ ವರಂಪರೆಯ 
ವಿಕಾಸವನ್ನು ನಿರಾಯಾಸವಾಗಿ ಈ ಗ್ರಂಧದ ನೆರವಿನಿಂದ ಯಾರು ಬೇಕಾದರೂ 
ಅರಿಯಬಹುದು. “ಇದರಲ್ಲಿ ಏನಿದೆ?” ಎಂದು ಕೇಳಿದವರಿಗೆ “ಏನು ತಾನೆ 
ಇಲ್ಲ” ಎನ್ನುವುದೇ ನನ್ನ ಉತ್ತರ. 


೧೧೬ 


4ಲೇಖನಕಲೆ'' ಯೊಂದು ಅಭ್ಯಾಸ ದರ್ಪಣ 


ಶ್ರೀ. ಎನ್‌. ಬಸ್‌. ಗದಗಕರ, ಜಿ. ಎ. ಧಾರವಾಡ, 


"ಜಯಕರ್ನಾಟಕ'ದಲ್ಲಿ ಶ್ರೀಮಾನ್‌ ಚೆನ್ನವೀರ ಕಣವಿ ಎಂ. ಎ. 
ಇವರು ಮಿರ್ಜಿ ಅಣ್ಣಾರಾಯರ "ಲೇಖನಕಲೆ'ಯು «ಹೊಸ ಬರಹ 
ಗಾರರಿಗೊಂದು ಕೈಪಿಡಿಸಯಾಗಿದೆಯೆಂದು ಹೇಳಿ, “ಇದು ಕನ್ನಡ. 
ದಲ್ಲಿ ಬರೆಯಬೇಕೆನ್ನು ವ ವಿದ್ಯಾರ್ಧಿಗಳಿಗೆ ಲೇಖನಕಲೆಯ ತಂತ ತ್ರವನ್ನು 
ವಿವರಿಸುವ, ಬ ವದ್ಭತಿ, ಕ್ರಮ, ನಿಯ ಸುಮಕ್ಕನುನಾರವಾಗಿ 
ಬರೆಯಲ ಟ್ಟಿ ಗ್ರಂಧ ತೀಿನೆಕರು ಬರೇ ಹೊಸಬರಷ್ಟೆ ಹೇ ಅಲ್ಲ, 
"ಸಾಹಿತಿ' ಎನಿಸಿಕೊಂಡವರೂ ಇದನ್ನು ಒಮ್ಮೆ ಓದಿನೋಡ ಬೇಕು 
ಎಂದು ಹೇಳಿದ್ದಾರೆ. ಹೊಸಗನ್ನಡದಲ್ಲಿ ಈ ಮಾದರಿಯ ಗ್ರಂಥ ಇದೇ 
ಮೊದಲನೆಯದೆಂದು ಹೇಳಲಾಗುವದು. ಇಲ್ಲಿ ಶ್ರೀಮಾನ್‌ ಎನ್‌. 
ಸ್‌. ಗದಗಕರರು "ಲೇಖನಕಲೆ'ಯನ್ನು ವಿಮರ್ಶಿಸಿದ್ದಾರೆ. 
ಒಳಪಿಡಿಯಲ್ಲಿ ವಿವೇಚಿಸಿದಂತೆ ಇಲ್ಲಿ ಇವ್ಸತ್ತೊಂದು ವಿಷಯಗಳು 
ಅಡಕವಾಗಿವೆ. ಮೊದಲನೆಯದಾದ "ಲೇಖನಕಲೆ'ಯ ಪ್ರಕರಣವು ವ್ರ ಪ್ರಸ್ತುತ 
ಗ್ರಂಧಕ್ಕೆ ತಲೆಬರೆಹವಾಗಿ ಪರಿಣಮಿಸಿದೆ. ಕನ್ನ ಡದಲ್ಲಿ ಈ ಬಗೆಯ ಸಾತ 
ಗ್ರಂಧಗಳು ಅವರೂವವಾಗಿ ಕಣ್ಣಿಗೆ ಬಿದ್ದ ಚ ಆಂಗ್ಲ ಗ್ಲಭಾವೆಯಲ್ಲಿ ವ. ಟಿ. 
ಫ್ರಲರಕೂಚ್‌ ಎಂಬ ವ ಪ್ರತಿಭಾವಂತ ಲೇಖಕನ The “Art of Reading, 
The Art of Writing ಎಂಬ ಸರ್ವಮಾನ್ಯ ವಾದಗ ಗ್ರಂಧಗಳಂತಹವು ಇವೆ. 
ಅವುಗಳನ್ನೊ ೀದಿದವರಿಗೆ ತಂತ್ರಗ್ರಂಧ ಬಿ ವವರು ಯೋಗ್ಯ ತೆ ಎಂತಹದಿರ 
ಬೇಕೆಂಬುದು ಸ ಸ್ಪ ಷವಾಗದಿರದು. ಮಿರ್ಜಿಯವರ ಈ ಗ್ರಂಭವಾದರೂ ಆ 
ಮಾದರಿಯ ಗ್ರಂಧಗಳ ಮಾಲಿಕೆಗೆ ಸೇರಬೇಕು. 
ಲೇಖನ ಒಂದು ಕಲೆ. ಅದಕೆ, ಸ್ಫೂರ್ತಿ ಒಂದು ಅಂಶವೆಂದು ಹೇಳುತ್ತ 
ಲೇಖಕರು ಶಬ್ದ ರಚನೆ, ಅಲಂಕಾರ, ತ್ರೆ ೈಲಿಯನ್ನು ಕಡೆಗಣೆಸಲಾಗದೆಂದು 
ಹೊಸ ರೇಖಕರಿಗೆ ವ ಪ್ರಾರಂಭಕ್ಕೇ ಎಚ್ಚ ರಕೊಡುವರು. ಏನು ಗೊತ್ತಿ ದ್ದ ರೂ 
ಅನುಭವಗಳ ಆಯ್ಕೆಗೆ ಮಹತ ತ್ರದ ಸ್ಲಾನವಿದೆಯೆಂದು ಮಂಡಿಸುವಾಗ 
"ಅಶಾಂತಿವರ್ವ'ದ ವಾತ್ರವರಿಪೋಷಣೆಇಸು ರೀತಿ ಬಂದಿರುವುದು. 
"ನಾಮಾನ್ಯಸ್ವ ವೌವೆಂಬ ಭಾಗದಲ್ಲಿ ಶುದ್ಧ ಬರೆಹದ ಊಹಾಪೋಹ 
ವಿದೆ. ಗ್ರಾಮ್ಯಶಬ್ದಗಳಿಗೂ ಅಶುದ್ಧ ಪ ಪ್ರಯೋಗಗಳಿಗೂ ಸ್ಥಾನವಿರಬಾರ 


*ಜಯಕರ್ನಾಟಕ, ನವ್ಹಂಬರ ೧೯೪೭ 





೧೧೭ 


ದೆಂದಾಗ ಯಾರೂ ಒಪ್ಪು ವರು. "ಸಮುಚಿತ ಶೈಲಿ' ಎಂದರೆ ಅಲಂಕಾರದ್ದಲ್ಲ; 
ಆದರೆ ಸಮರ್ವಕವಾದುದು ಅಥವಾ ಕೊರತೆಯಿಲ್ಲದ್ದು ಎಂದು ಗ್ರಂಧಕಾರರು 
'ಅರ್ಧ ಹೇಳುವರು. “ಲೆಕ್ಕಣಿಕೆ ಹಿಡಿಯುವಾಗ ಎಲ್ಲಕ್ಕೂ ಮೊದಲು 
ವಿಚಾರದ ಸ್ಪಷ್ಟತೆ ಜೀಕು. ಮುಖ್ಯವಾಗಿ ಹೋರಾಖವಿಲ್ಲದಿದ್ದರೆ ಕಲಾಕೃತಿ 
ಸಪ್ಸೆಯಾಗುವುದು. "ಕಧನಕಲೆ'ಯ ವಿಭಾಗದಲ್ಲಿ ಕುತೂಹಲ ಹುಟ್ಟಿಸಿ 
ಕೊನೆಯವರೆಗೂ ಒಯ್ಯುವ ಸಾಮರ್ಥ್ಯ ಅವಶ್ಯವೆಂದು ಹೇಳಿದೆ. ಅಲ್ಲದೆ 
ಜಿಜ್ಞಾಸೆ, ಉತ್ಕಟತೆ, ವಿಸ್ಮಯ ಈ ಮೂರು ಭಾವನೆಗಳ ಮೇಲೆ ಕಧಾನಕವಿರ 
ಬೇಕೆಂಬುದು ನಿಜ. 

ನಾಟಕದ ಪ್ರಶ್ನೆ ಹೊರಟಾಗ ಅದರ ಪಾತ್ರರಚನೆಯಲ್ಲಿ ಹೊಸತನವಿರ 
ಬೇಕು ಎಂದು ಲೇಖಕರ ಮತ. ಅದಕ್ಕೆ ಶ್ರೀರಂಗರ "ಮನೆಯಲ್ಲಿ ಮಹಾ 
ಸಭೆ'ಯ ಉದಾಹರಣೆ ಉಂಟು. ಅಲ್ಲಲ್ಲಿ ಸ್ವಗತ ಭಾಷಣಗಳಿದ್ದರೆ-- ಕಂವನಿ 
ನಾಟಕದಂತೆ--ರಸಭಾವ ತಳೆಯಲು ಓದುಗರಿಗೆ ಶಕ್ಯವಿಲ್ಲ. 

ಇನ್ನು ಕಾದಂಬರಿಯ ವಿಷಯ. ಅದರ ಮುಖ್ಯ ಲಕ್ಷಣವೆಂದರೆ 
ಓದಲಿಕ್ಕೆ ಪ್ರಾರಂಭಿಸಿದರೆ ಕೊನೆಯ ವರೆಗೂ ಕೆಳಗಿಡದಂತಾಗಬೇಕೆಂಬುದು. 
ಅಲ್ಲಿ ವಾತ್ರ-ವ್ರಸಂಗಗಳು ಪ್ರಮಾಣಬದ್ಧವಿದ್ದು ಸ್ಫುಟವಾಗಿರಬೇಕು. ಕೈಲಿ 
ಸರಳವಾಗಿರಬೇಕು. ಇದಕ್ಕೆ ಉದಾಶರಣೆಗಳೆಂದು ಕನ್ನಡ, ಮರಾರಿ 
ಸಾಹಿತ್ಯಗಳಿಂದ ಮಿರ್ಜಿಯವರು ye ಆಯ್ದು ತೋರಿಸಿದ್ದಾರೆ. 
ಪ್ರಕರಣದ ಪ್ರಾರಂಭದ ರೀತಿಗಳೂ ಇವೆ ಈ ಗ್ರಂಧದಲ್ಲಿ. 

ಸಣ್ಣ ಕತೆಯ ಲಕ್ಬಣಗಳನ್ನು ಗ್ರಂಧಕಾರರು ವ್ರ ಸಿದ್ಧ ಕತೆಗಾರರ ಕೃ ತ್ರಿ 
ಗಳ ಮುಖಾಂತರ ಮಂಡಿಸಿದ್ದಾರೆ. ದರ ಆರಂಭ, ವ ಪ್ರಧಾನ ರಸಪುಸ್ಟ, 
ಒಳ್ಳೇ ಸಂಸ್ಕಾರಮಾಡುವಿಕೆ, ಹೋರಾಟದ ವ ವ್ರ ಖಲತೆ, ಸಂಪೂರ್ಣತೆ-- 
ಹೀಗೆ ಕೆಲವು ಗುಣಗಳನ್ನು ಪ ಪ್ರಕರಣದಲ್ಲಿ ನವೇಚಿಸಲಾಗಿದೆ. ದೊಡ್ಡ 
ನಾಟಕದ ಮಾತು ಬಂದಾಗ.--ಜೀವಂತ ವಾತ್ರ, ಚುರುಕಾದ ಸಂವಾದ 
ಸಮಾಜದ ಜ್ಞಾನ, ಪ್ರತಿ ಅಂಕಿನ ಕಲಾಪೂರ್ಣ ಹೆಣಿಕೆ ಅವಶ್ಯ ಎಂದು 
ಲೇಖಕರು ವಪಿಂಸುವರು: ಕೊನೆಯ ಪ್ರಕರಣಗಳಲ್ಲಿ ಪ್ರಬಂಧ ಭಾವ 
ಗೀತೆಯ ಲಕ್ಸ್‌ಣಗಳ ಚರ್ಚೆ ಇಡದೆ. 

ವ್ಯಕ್ತಿತ್ವ ಮಾಡಿಸುವುದೇ ಪ್ರಬಂಧದ ಹಿರಿಗುರಿ. ಛಂದೋ-ನಿಯಮ 
ಗಳೊಡನೆ ಭಾವಗೀತೆ ಹೃದಯೋದ್ರೇಕ ಉಂಟುಮಾಡಜೇಕು. ಸಂಕ್ಸೇವತೆ, 
ಸರಳತೆ ಇದ್ದೇ ಇವೆ. 


೧೧೮ 


"ವಿಮರ್ಶಕನಾರು? ಎಂಬಲ್ಲಿ ಅನನು ಕಲೋಪಾಸಕ, ಆದರೆ ವಿಶೇಷ 
ದೃಷ್ಟಿ ಇದ್ದ ವ--ಎಂದು ಗ್ರಂಧಕಾರರ ಅಭಿಪ್ರಾಯ. “The critic of’ 
poetry is a poet but not a very good one’ ಎಂಬ ಆಂಗ್ಲ ನುಡಿ 
ಇದೇ ಮಾತನ್ನು ಎಷ್ಟೋ ಮಟ್ಟಿಗೆ ಎತ್ತಿ ಹಿಡಿಯುವುದು. 

ಅನುಬಂಧ, ಆಧಾರ ಸಾಹಿತ್ಯಗ್ರಂಧಗಳನ್ನು ನೋಡಲಾಗಿ «ಲೇಖನ 
ಕಲೆ' ಬರೆಯುವಲ್ಲಿ ಗ್ರಂಧಕಾರರು ಎಷ್ಟು ತಾಳ್ಮೆವಹಿಸಿ, ಅಭ್ಯಾಸಬಲ 
ಮುಂದೆಮಾಡಿ ಕಾರ್ಯನಿರ್ವಹಿಸಿರುವರೆಂಬುದು ಎಲ್ಲರಿಗೂ ಹೊಳೆಯು 
ವುದು. ಹೊಸ ಲೇಖಕರಿಗೆ ಅಭ್ಯಾಸದರ್ಪಣವೆಂಬ ದೃಷ್ಟಿಯಿಂದ ಈ 
ಹೊತ್ತಗೆ ಅತ್ಯುವಯುಕ್ತ ಸಾಹಿತ್ಯತಂತ್ರದ ಪರಿಚಯ ಮಾಡಿಕೊಟ್ಟು, 
ನಿಶ್ಚಿತವಾಗಿ ಲಕ್ಷಣಗಳನ್ನು ವಿವರಿಸುವಾಗ ಮಿರ್ಜಿಯವರು ಬಹಳ ಜಾಗರೂಕ 
ರಾಗಿ ತಮ್ಮ ವಿದ್ವತ್ತೆಯನ್ನು ತೋರ್ವಡಿಸಿರುವರು. ವಿವಿಧ ಗ್ರಂಧಕಾರರ 
ಕಲಾಕೃತಿಗಳಿಂದ ಸನ್ನಿವೇಶಗಳನ್ನು ಉದಾಹರಿಸುವಾಗಲೂ ಲೇಖಕರ ಜಾಣ್ಮೆ, 
ರಸಿಕತೆ ವ್ಯಕ್ತವಾಗಿವೆ. ವಿಷಯನಿರೂವಣೆಯ ಶೈಲಿ ಉಚಿತವಾಗಿದೆ. 
ತಂತ್ರಗ್ರಂಧವಾದರೂ ಸ್ಪಷ್ಟತೆ ಕಾಣುವುದು. 

ಲೇಖಕರಿಗೆ ಇಷ್ಟೊಂದು ಬಹುಮುಖಜ್ಞಾನವಿದ್ದರೂ ಇಂತಹ ಗ್ರಂಧ 
ದಲ್ಲಿ ಕೆಲವು ಕುಂದುಕೊರತೆಗಳು ಕಾಣಬರುವುದು ಸಹಜ. ಭಾವಗೀತೆ, 
ಪ್ರಬಂಧ, ಸಣ್ಣ ಕತೆ, ವಿಮರ್ಶೆಯ ಲಕ್ಷಣಗಳು ಇಲ್ಲಿ ವಿವೇಚಿಸಲಾದುವ 
ಕ್ಕಿಂತಲೂ ಹೆಚ್ಚಾಗಿವೆ. ವಾರಿಭಾಷೆಗಳಿಂದ ಇನ್ನೂ ಸಹಾಯ ಬಳಸುವ 
ದಗತ್ಯವಿತ್ತು. ಅಂತೇ ವಿಷಯ ತುಂಬಿಬಂದಿಲ್ಲವೆನಿಸುವುದು. ಅಲ್ಲದೆ 
ಸಾಮಾನ್ಯರಿಗೆ ಅತಿಕಷ್ಟವೆನಿಸಬಹುದಾದ ಮೂರು ನಾಲ್ಕು ಪ್ರಕರಣಗಳನ್ನು 
ಲೇಖಕರು ಬಿಡಬಹುದಾಗಿತ್ತು. ಸಾಹಿತ್ಯ ನಿರ್ಮಾವಕರಿಗೆ ಇಲ್ಲಿಯ ಸೂಚನೆ 
ಗಳು ಸಾಧುವಿದ್ದರೂ ಮೈಗೂಡಿಸಿಕೊಳ್ಳಲು ಕರಿಣ. ಅಂತೇ ಕೊಂಚನಿರಾಶಕೆ. 
ಈ ಮಾತು ಎಲ್ಲಾ ಲಕ್ಷಣಗ್ರಂಧಗಳಿಗೆ ಅನ್ವಯಿಸುವುದು. 

«ಲೇಖನಕಲೆ' ಮಿರ್ಜಿಯವರ ಹೊಸಮಾದರಿಯ ಕೃತಿ. ಅಲ್ಲಿ 
ಹೀಗೆ ಒಂದೆರಡು ದೋಷಗಳು ಕಂಡರೂ ಅವು ಈ ಹೊತ್ತಗೆಯ ಬೆಲೆಯನ್ನು 
ಕಡೆಗಣಿಸಲಾರವು. ತಂತ್ರಗ್ರಂಥಕ್ಕೆ ಎಂದೂ ವಿಶಿಷ್ಟ ಸ್ಟಾ ನ, ಮಾನ ಇದ್ದೇ 
ಇವೆ. ಸಾಹಿತ್ಯಪ್ರೇಮಿಗಳೆಲ್ಲರೂ ಈ ಗ್ರಂಥವನ್ನು ಆಸ್ಥೆಯಿಂದ ಸಂಗ್ರಹಿಸಿ. 
ಓದಬೇಕೆಂದು ಕೊನೆಗೆ ಹೇಳಬಹುದು. 


೧೧೯ 


ಅನುಭವಿಕ ಶಿಕ್ನಕರ ಶೈಕ್ಷಣಿಕ ಗ್ರಂಥ 


ಪ್ರಿ. 


ಎಸ್‌. ಡಿ. ಇಂಚಲ, ಜಿ. ಎಜಚಿ.ಟಟಿ., ಹುಬ್ಬಳ್ಳಿ. 

ಮಿರ್ಜಿ ಅಣ್ಣಾರಾಯರು ಹದಿನೆಂಟು ವರ್ಷಗಳಿಂದ ಪ್ರಾಧಮಿಕ 
ಶಾಲೆಯಲ್ಲಿ ಶಿಕ್ಪಕರೆಂದು ಸೇವೆಸಲ್ಲಿಸುತ್ತ ಬಂದರು. ಇವರು ಧಾರವಾಡ 
ಟ್ರೇನಿಂಗ ಕಾಲೇಜಿನ ವಿದ್ಯಾರ್ಥಿಗಳಾಗಿರುವಾಗಲೇ ಒಳ್ಳೆಯ ಶಿಕ್ಷಕ 
ರೆಂದು ಖ್ಯಾತಿಯನ್ನು ಪಡೆದರು. ಶಿಕ್ಬಕವಿದ್ಯಾರ್ಧಿಗಳಾಗಿರುವಾಗಲೇ 
ಪ್ರಿನ್ಸಿಷಾಲರಿಂದಲೂ ವ್ರಾಧ್ಯಾವಕರಿಂದಲೂ ಸತ್ಕಾರದ ಮೆಚ್ಚುಗೆ 
ಯನ್ನು ಹೊಂದಿದರು.* ಮೊನ್ನೆ ಮೊನ್ನೆ ಕರ್ನಾಟಕದ ಮಿಂಚು 
ತ್ತಿರುವ ಶಿಕ್ಷಕರಲ್ಲಿ ಮೊದಲಿಗರೆಂದು ಇವರ ವರಿಚಯವನ್ನು 
*ಮ್ರಾಧಮಿಕ ಶಿಕ್ಷಣವೆಂಬ ಮಾಸವತ್ರಿಕೆಯು ಕನ್ನಡಲೋಕಕ್ಕೆ 
ಮಾಡಿಕೊಟ್ಟು ತನ್ನ ಗುಣಗ್ರಾಹಕತೆಯನ್ನು ವ್ಯಕ್ತವಡಿಸಿತು. 
ಇವರ "ಮೂಲಶಿಕ್ಟಣದ ಮೌಲ್ಯಮಾವಣ' ಎಂಬ ಗ್ರಂಥವನ್ನು 
ವಿಮರ್ಶಿಸುತ್ತ ಧಾರವಾಡ ಸರಕಾರೀ ಟ್ರೇನಿಂಗ ಕಾಲೇಜಿನ ಪ್ರಿನ್ಸಿ 
ವಾಲರು "ಮಿರ್ಜಿ ಅಣ್ಣಾ ರಾಯರ ವಳಗಿದ ಕೈಯಿಂದ ಹೊರಬಂದ 
ಈ ಚಿಕ್ಕ ಪುಸ್ತಕವು ಅವರ ತೈಕ್ಟಣಿಕ ಅನುಭವದ ಆಳವನ್ನೂ 
ಒಳಗೊಂಡಿದೆ.” ಎಂದು ನುಡಿದಿದ್ದಾರೆ. ಅದರಂತೆ ವದವೀಧರ 
ಜೀವನ ಶಿಕ್ಷಣ ಕೇಂದ್ರ (ಧಾರವಾಡ)ದ ಪ್ರಿನ್ಸಿಪಾಲರಾದ ಮ. ಗು. 
ಹಂದ್ರಾಳರವರೂ ಈ ಗ್ರಂಧದ ವಿವರಣೆಯಲ್ಲಿ “ಲೇಖಕರ ಅನುಭವ 
ತೂರಿಬಂದಿದೆ? ಎನ್ನುವರು. ಉಚ್ಛ ಶಿಕ್ಷಣಾಧಿಕಾರಿಗಳಾದಂಧ ಶ್ರೀ. 
ಸಿ. ವಿ. ಜೇವುರ ಬಿ.ಎ.(ಆನರ್ಸ), ಎಂ ಈ.ಡಿ. ಇವರಂತೂ ಮುನ್ನುಡಿ 
ಯಲ್ಲಿ ಅಣ್ಣಾರಾಯರ ವಿಷಯಕ್ಕೆ ಹೇಳುತ್ತ “ಪ್ರಾಧಮಿಕ ಶಾಲೆಯಲ್ಲಿ 
ಇವರು ಸ್ವತಃ ಗುರೂಜಿಯವರಿದ್ದು, ಈ ಹೊಸ ಪದ್ಧತಿಯ ಶಿಕ್ಬಣ 
ವನ್ನು ಕೊಟ್ಟು, ಅದರ ಬಗ್ಗೆ ವೂರ್ಣ ವಿಚಾರಮಾಡಿದವರಿದ್ದಾರೆ.” 


* "ವ್ರಾಥವಿಂಕ ಶಿಕ್ಷೃಣ' ಮಾಸಪತ್ರಿಕೆ ಜಾನೆನರಿ ೧೯೪೭. 


ತ ೨೨ ಚಾ 33 ಜುಲೈ ೧೯೫೪. 
ಕ ಶೂ ಸ 5 ಸಪ್ಟಂಬರ ೧೯೫೪. 


೧೨೦ 


ಎಂದು ಹೇಳಿದ್ದಾರೆ. ಇಂಧ ತೈಕ್ಟಣಿಕ ಅನುಭವದ ಸದ್‌ವಿನಿಯೋಗ. 
ನೆಂದು ಇತ್ತೀಚೆಗೆ ಇವರು "ಭಾಷಾ ಶಿಕ್ಬಣ'ವೆಂಬ ಗ್ರಂಧವೊಂದನ್ನೂ 
ಬರೆದು ಪ್ರಕಟಿಸಿದ್ದಾರೆ. ಇದರಲ್ಲಿ ಭಾಷಾ ಶಿಕ್ಷಣದ ತತ್ವ, ಅಭ್ಯಾಸ 
ಪತ್ರಿಕೆ, ಕಲಿಸುವ ಕ್ರಮಗಳನ್ನೆಲ್ಲ ಸಂಗ್ರಹರೂವದಲ್ಲಿ ಮಂಡಿಸಿದ್ದಾರೆ. 
ಜೊತೆಗೆ ಚಟುವಟಿಕೆಯ ಹಿನ್ನೆಲೆಯುಳ್ಳ, ಭಾಷಾವಿಷಯದ ವಾಠ 
ಗಳನ್ನು ಹೇಗೆ ಕಲಿಸಬೇಕೆಂಬುದನ್ನೂ ವಿವೇಚಿಸಿದ್ದಾ ಕ. ಇವರ 
"ಮೂಲಶಿಕ್ಸಣ ಮೌಲ್ಯಮಾವಣ'ವನ್ನು ಕುರಿತು ಪ್ರಿ. ಎಸ್‌. ಡಿ. 
ಇಂಚಲ ಅವರು ಬರೆದ ಲೇಖನವನ್ನು ಇಲ್ಲಿ ಕೊಟ್ಟಿದೆ. 
ರಾಜಕೀಯ ದೃಷ್ಟಿಯಿಂದ ಸ್ವತಂತ್ರವಾದ ನಮ್ಮ ಎಚ್ಚತ್ತ ಭಾರತವನ್ನು 
ಇದೀಗ ಸಾಮಾಜಿಕ, ಆರ್ಧಿಕ ಮತ್ತು ಸಾಂಸ್ಕೃತಿಕ ದೃಷ್ಟಿಯಿಂದ ಸ್ವಾವ 
ಲಂಬಿಯಾದ ಸಂವನ್ನೆಭಾರತವನ್ನಾಗಿಸುವ ಸಮಸ್ಯೆ ನಮ್ಮೆದುರಿಗೆ ಇದೆ. 
ಅಲ್ಲದೆ, ಪ್ರಜಾಪ್ರಭುತ್ವದ ರಾಜಕೀಯ ಜೀವನ ವಿಧಾನವನ್ನು ಅಳವಡಿಸಿ 
ಕೊಂಡು, ಜಾತ್ಯಾತೀತವಾದ ನವೀನ ರಾಷ್ಟ್ರವನ್ನು ಕಟ್ಟುವ ಸಾಹಸಕ್ಕೆ 
ನಾವಿಂದು ಕೈಹಾಕಿದ್ದೇವೆ. ಈ ಧ್ಯೇಯಸಾಧನೆಗೆಂದೇ ರಾಷ್ಟ್ರೀಯ ಶಿಕಣ 
ವಿಧಾನದ ಮೂಲಶಿಕ್ಟಣವನ್ನು ಇದೀಗ ಸಾರ್ವತ್ರಿಕವಾಗಿ ಬಳಕೆಯಲ್ಲಿ 
ತರಲೆಂದು ತುಂಬಾ ಯತ್ನಿಸಲಾಗುತ್ತಿದೆ. ಇಂಧ ಶಿಕ್ಷಣದ ವಲಯ 
ವಿಸ್ತಾರಗಳನ್ನೂ, ದೃಷ್ಟಿಧ್ಯೇಯಗಳನ್ನೂ ತಿಳಿಯಪಡಿಸುವ ತೈಕ್ಟಣಿಕಸಾಹಿತ್ಯ 
ಸಾಕಷ್ಟು ಬರಬೇಕಾದುದು ಅನಿವಾರ್ಯ. ಅದರ ಕೊರತೆ ಕನ್ನಡದಲ್ಲಿ 
೩ನ್ನೂ ಬಹಳನಾಗಿದೆ. ಇಂಧ ವರಿಸ್ಥಿತಿಯಲ್ಲಿ, ಗೆಳೆಯರಾದ ಶ್ರೀ. ಮಿರ್ಜಿ 
ಶಿಣ್ಣಾ ರಾಯರು ತಮ್ಮ “ಮೂಲಶಿಕ್ಟಣದ ಮೌಲ್ಯಮಾವಣ”ವೆಂಬ ಗ್ರಂಥ 
ಸನ್ನು ಪ್ರಕಟಿಸುತ್ತಿ ರುವುದು ಅಭಿನಂದನೀಯವಾಗಿದೆ. ಮೂಲಶಿಕ್ಬಣದ 
೨ನೇಕ ಮುಖಗಳನ್ನು ವಿವಿಧ ದೃಷ್ಟಿಕೋನದಿಂದ ವಿವರಿಸುವ ಈ ಚಿಕ್ಕ 
ಕೊತ್ತಿಗೆಯು ಮೂಲಶಿಶ್ಸಣದಲ್ಲಿ ಕಾರ್ಯಮಾಡುತ್ತಿರುವ ಶಿಕ್ಚಕರಿಗೆ 
ಕೊತ್ತಿಗೆ ಸರಿಯಾಗಿ ಕೈಸೇರಿದ ಕೈಪಿಡಿಯಾಗಿದೆಂದು ಹೇಳಬಹುದು. 
ಆದರ್ಶಜೀವಿಗಳೂ, ಅನುಭವಿಕ ಶಿಕ್ಷಕರೂ, ನುರಿತವರಾದ ಹಿರಿಯ 
ಇಹಿತಿಗಳೂ ಆದ ಶ್ರೀ ಮಿರ್ಜಿ ಅಣ್ಣಾರಾಯರು ಮೂಲಶಿಕ್ಟಣವನ್ನು ಆಸಕ್ತಿ 
ಬಂದ ಅಭ್ಯಸಿಸಿದ್ದಾರೆ. ಅಭಿಮಾನದಿಂದ ಅಕೃರತೆಯಿಂದ ಮಕ್ಕಳಿಗೆ ಕಲಿಸ 
ತ್ತಿಸುತ್ತಿದ್ದಾರೆ. ಅದರ ಕುಂದುಕೊರತೆಗಳನ್ನು ಸಾವಧಾನದಿಂದ ನಿರೀಕ್ಷಿಸಿ, 


೧೨೧ 


ವಿವೇಕದಿಂದ ಪರೀಕ್ಷಿಸಿದ್ದಾರೆ. ಅಂಥ ಕೊರತೆಗಳ ಬಗೆಗೆ ಸೂಕ್ತ ಸಲಹೆ 
ಗಳನ್ನೂ ಸಮಾಧಾನಗಳನ್ನೂ ನೀಡುವ ಅನುಭವಸಂವತ್ತ ನ್ನು ಶೇಖರಿಸಿ 
ಕೊಂಡಿದ್ದಾರೆ. ಇಂಥ ರಾಷ್ಟ್ರೀಯ ಪುರೋಗಾಮಿ ಶಿಕ್ಷಕರಾದ ಅವರ 
ಪಳಗಿದ ಲೇಖನಿಯಿಂದ ಮೂಡಿ ಬಂದ ಈ ಹೊತ್ತಗೆಯು ಔಚಿತ್ಯಪೂರ್ಣ 
ವಾಗಿ ಸತ್ವಯುತವಾಗಿದೆ. ಎಲ್ಲರ ಮನಂಬುಗುವ ಆಕರ್ಷಕ ತೈಲಿಯಲ್ಲಿ 
ಬರೆದುದಾಗಿದೆ. ಈ ಎಲ್ಲ ಕಾರಣಗಳಿಂದ ಮೂಲಶಿಕ್ಟಣದಲ್ಲಿ ಅಭಿರುಚಿ 
ಯುಳ್ಳ ಓದುಗರಿಗೆಲ್ಲ ಇದೊಂದು ಅಚ್ಚುಮೆಚ್ಚಿನ ಗ್ರಂಧವಾಗುವದೆಂಬುದರಲ್ಲಿ 
ಸಂದೇಹವೇ ಇಲ್ಲ. 

ಶ್ರೀಯುತರು ಈ ಪುಸ್ತಕದಲ್ಲಿ ಮೂಲಶಿಕ್ಸಣವು ಅಸ್ತಿತ್ವದಲ್ಲಿ ಬಂದ 
ಬಗೆಯನ್ನೂ ಉಳಿದ ಜಾಗತಿಕ ವ್ರಗತಿವರವಾದ ಶಿಕ್ಷಣ ವಿಧಾನಗಳ ನವ 
ವ್ರವಂಚದಲ್ಲಿ ಅದಕ್ಕಿರುವ ಸಾ ನಮಾನಗಳನ್ನು ಕುರಿತು ಒಳ್ಳೇ ಹೃದಯಂಗ 
ಮವಾಗಿ ಚರ್ಚಿಸಿದ್ದಾ ಕೆ; ಅಲ್ಲದೆ ಮೂಲಶಿಕ್ಟಣವು ಮಗುವಿನ ಸರ್ವಾಂಗೀಣ 
ಉನ್ನತಿಯನ್ನು ನಾಧಿಸುವ ಜೀವನ ಶಿಕ್ಷಣವಾಗಿದೆಯೆಂಬಂಶವನ್ನು ವಿವರಿ 
ಸುತ್ತ, ಅದರ ತತ್ವವ್ರಣಾಲಿಯನ್ನೂ ದೃಷ್ಟಿಧ್ಯೇಯಗಳನ್ನೂ ಸಾದ್ಯಂತವಾಗಿ, 
ಸಂಕ್ಸ್ಟೇವವಾಗಿ ವಿವರಿಸಿದ್ದಾರೆ. ಈ ಶಿಕ್ಷಣ ವಿಧಾನವನ್ನು ಯಶಸ್ವಿ 
'ಯಾಗಿಸುವ ಯೋಜನೆಯ ರೂವರೇಷೆಗಳನ್ನೂ, ಸಮವಾಯ ತತ್ವದ 
ಸ್ವರೂವದರ್ಶನವನ್ನೂ, ಅನುಬಂಧ ವದ್ಧತಿಯ ತಂತ್ರ ನಿರ್ದೇಶವನ್ನೂ 
ಯೋಗ್ಯ ಉದಾಹರಣೆಗಳಿಂದ ಸ್ಪಸ್ಟ್ರೀಕರಿಸಲೆತ್ಲಿಸಿದ್ದು » ತುಂಬಾ ಸ್ತುತ್ಯ 
ವಾಗಿದೆ. ಕೊನೆಗೆ ಚಟುವಟಿಕೆ ಪ್ರಧಾನವಾದ ಸಮವಾಯ ಪಾಠಗಳ 
ಜೆಲವು ಟಿಪ್ಪಣಿಗಳನ್ನು ಕೊಟ್ಟಿರುವದು ಬಹಳೇ ಸಹಾಯಕಾರಿಯಾಗಿದೆ. 
ಇವುಗಳ ಜೊತೆಗೆ ಮಗುವಿನ ನೈಸರ್ಗಿಕ ಮತ್ತು ಸಾಮಾಜಿಕ ಪರಿಸರಣಕ್ಕೆ 
ಸಂಬಂಧಿಸಿದ ಕೆಲವು ಪಾಠಗಳನ್ನು ಜೋಡಿಸಿದ್ದರೆ ಇನ್ನೂ ಒಳಿತಾಗು 
ತ್ತಿತ್ತೆಂದು ನನ್ನ ನಮ್ರ ಅಭಿಪ್ರಾಯವಾಗಿದೆ. ಉದ್ಯಮ ಶಿಕ್ಷಣದ ಶಾಲೆ 
ಗಳಿಂದ ಅಧಿಕೃತವಾದ ಅಂಕೆಸಂಖ್ಯೆಗಳನ್ನು ಸಂಗ್ರಹಿಸಿ, ವರಿಸ್ಥಿ ತಿಯನ್ನು 
ಪರಿಶೀಲಿಸಿ, ಮೂಲೋದ್ಯೋಗದ ಆರ್ಥಿಕವ್ಯವಸ್ಥೆಯನ್ನು ಕುರಿತು 
ಕೊಟ್ಟಿರುವ ಕೋಷ್ಟಕಗಳೂ ವರಿಣಾಮಗಳೂ ಉದ್ಯಮ ಶಿಕ್ಷಣದ ವ್ರಗತಿ 
ಸುಗತಿಗಳಿಗೆ ಸಾಕ್ಷಿ ನುಡಿಯುವಂತಿವೆ. ಇವೆಲ್ಲ ಕಾರಣಗಳಿಂದಾಗಿ ಈ 
ಪುಸ್ತಕದ ಮಾಲ್ಯ ಅಧಿಕವಾಗಿದೆ. ವಿಶೇಷವಾಗಿ, ಜೀವನಶಿಕ್ಸಣದ 


೧೨೨ 


ತರಬೇತಿ ಕೇಂದ್ರಗಳಲ್ಲಿ ಓದುತ್ತಿರುವ ಶಿಕ್ಬಕವಿದ್ಯಾರ್ಥಿಗಳಿಗೂ, ಮೂಲ 
ಶಿಕ್ಷಣದ ಶಾಲೆಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಯಕರ್ತರಿಗೂ, ಶಿಕ್ಬಣಾಭಿ 
ಮಾನಿಗಳಾಗಿರುವ ಸಾರ್ವಜನಿಕರಿಗೂ ಈ ಹೊತ್ತಗೆಯು ಒಳ್ಳೇ ಉವಯುಕ 
ವಾಗಿದೆಯೆಂದು ಹೇಳಬಹುದು. 

ರಾಷ್ಟ್ರೀಯ ಶಿಕ್ಷಣವು ರೂಪುಗೊಳ್ಳುತ್ತಿರುವ ಇಂದಿನ ವಾತಾವರಣದಲ್ಲಿ 
ಹೊಸ ಬೆಳಕನ್ನು ಬೀರಬಲ್ಲ ಇಂಥ ಕೃತಿಗಳು ಶ್ರೀ ಮಿರ್ಜಿಯವರಿಂದ. 
ಹೆಚ್ಚುಹೆಚ್ಚಾಗಿ ಉಜ್ವಲವಾಗಿ ಬರಲೆಂದು ಹಾರೈಸುನೆನು. 


೧೨೩ 


ಎರಡು ವಿಮರ್ಶಾ ಗ್ರಂಥಗಳು 


ಶ್ರೀ ಡಿ. ಎ. ಜೋಗಾರ, ಬಿ. ಎ. ಎಲ್‌ಎಲ್‌. ಜಿ. ಅಥಣಿ. 


ಶ್ರೀ ಮಿರ್ಜಿ ಅಣ್ಣಾ ರಾಯರು ಹೊಸಗನ್ನಡ ಸಾಹಿತ್ಯಕ್ಕೆ ತಮ್ಮ 
ಎರಡು ವಿಮರ್ಶಾ ಗ್ರಂಥಗಳನ್ನು ಸಲ್ಲಿಸಿದ್ದಾರೆ. ಅವುಗಳಲ್ಲೊಂದು ಹೊಸ 
ಗನ್ನಡದ ಶ್ರೇಷ್ಠಕವಿಯಾದ ಅಂಬಿಕಾತನೆಯದತ್ತ'ರ ಬಹುಮುಖ 
ಕಾವ್ಯಗಂಗೆಯನ್ನು ವಿಮರ್ಶಿಸಿ, ವರಿಚಯಮಾಡಿ ಕೊಡುವ «ದತ್ತವಾಣಿ 
ಎಂಬುದಾಗಿದೆ. ಇನ್ನೊಂದು ಪ್ರಾಚೀನ ಸಂಸ್ಕೃತ ಹಾಗೂ ಕನ್ನಡ 
ವಾಜ್ಮಯದಲ್ಲಿ ಚಿತ್ರಿಸಲ್ಪಟ್ಟ ಭರತೇಶನ ಪಾತ್ರವನ್ನು ತುಲನಾತ್ಮಕವಾಗಿ 
ಅಭ್ಯಾಸಮಾಡಿ, ಬರೆದ «ಭರತೇಶನ ನಾಲ್ಕು ಚಿತ್ರಗಳು” ಎಂಬುದಾಗಿದೆ. 
ಇವೆರಡು ಗ್ರಂಥಗಳ ವರಿಚಯ ಹಾಗೂ ಅವುಗಳಿಗೆ ಆಧುನಿಕ ಕನ್ನಡ 
ವಿಮರ್ಶಾ ಸಾಹಿತ್ಯದಲ್ಲಿ ಇರುವ ಸ್ಥಾನ--ಇವುಗಳನ್ನು ಕುರಿತು ಇಲ್ಲಿ 
ಒಂದೆರಡು ಮಾತುಗಳನ್ನು ಹೇಳಬೇಕೆಂದಿರುವೆ. 

ಬಹುದಿನಗಳಿಂದ “ಹೊಸ ಕನ್ನಡ ಕವಿತೆಗಳೇ ಅರ್ಧವಾಗುವುದಿಲ್ಲ, 
ಇನ್ನು ಸ್ವತಃ ಕವಿಗಳೇ ಓದಿದಾಗ ಅರ್ಥವಾಗುವುದು-- ಎಂದು ಮುಂತಾಗಿ 
ಅಭಿಪ್ರಾಯವಡುವ ರಸಿಕವರ್ಗಕ್ಕೆ ಇಂತಹ ಪುಸ್ತಕ ಬಹಳ ಉವಕಾರಿ 
ಯಾದುದು.?* ಎಂದು «ದತ್ತವಾಣಿ'ಯ ವಿಮರ್ಶಕರು ಘಂಟಾಘೋಷವಾಗಿ 
ಸಾರಿದ್ದಾರೆ. ಯಾಕಂದರೆ ಶ್ರೀ. ಬೇಂದ್ರೆಯವರ ಕವನಗಳ ಭಾವವು ಗೂಢ 
ವಾದುದು. ಅವುಗಳನ್ನು ತಿಳಿದುಕೊಳ್ಳುವುದೇ ಕಷ್ಟಕರ ಎನ್ನುವಾಗ 
ಅಣ್ಣಾರಾಯರು ಪ ತಮ್ಮ ವಿಮರ್ಶಾ ಗ್ರಂಥವನ್ನು ಕನ್ನಡ ವಾಚಕರ 
ಕೈಗಿತ್ತರು. ಈ ವಿಮರ್ಶಾ ಗ್ರಂಧವನ್ನು ಕಂಡ ರಸಿಕ ಕುಲವು ಮೆಚ್ಚಿ 
ಇದರಲ್ಲಿ “ತುದಿಯಿಂದ ಕಡೆತನಕ ಮಕ್‌ ತ್ಯಲಿಯು ಅವ್ಯಾಹತವಾಗಿ 
ಹರಿಯುತ್ತಿದ್ದು, ಒಂದು ಉದಾತ್ತ ವ್ಯಕ್ತಿತ್ವದ ಕಾದಂಬರಿಯಂತೆ ರಂಜಿಸು 
ತ್ತದೆ. ಕೆಲವು ಕಡೆ ಮೂರ್ತಿಗಿಂತ ಅದನ್ನು ಅರಿತು ಧ್ಯಾನಿಸುವ 
“ಆರಾಧಕನು ಹೆಚ್ಚೆಂಬ ಭಾವನೆಯನ್ನು ಹುಟ್ಟಿಸುತ್ತದೆ. ಇದರ ಸತ್ಯ 
ಸ್ಥಿತಿಯನ್ನು ಕಾಣಲು ಮತ್ತು ಆಧುನಿಕ ಕವಿ ತ್ರೇಷ್ಠನ ಮಹಿಮೆಯನ್ನು 
ತ ಹುಬ್ಬಳ್ಳಿಯ «ಕರ್ಮವೀರ? ವಾರಪತ್ರಿಕೆ ಜೂನ್‌ ೨, ೧೯೪೭. 


೧೨೪ 


ತಿಳಿದುಕೊಳ್ಳಲು ಕನ್ನಡಿಗನಾದ ಪ್ರತಿಯೋರ್ವನು ಇದನ್ನು ಓದಬೇಕು.” * 
ಎಂದು ಬಾಯ್‌ತುಂಬ ಹೊಗಳಿ, ಈ "ದತ್ತವಾಣಿಗ?ಗೆ ಸ್ವ್ರಗತವನ್ನಿತ್ತಿ ತು. 
ಶ್ರೀ ಶಿವರಾಮ ಕಾರಂತರು ನಿಸರ್ಗದಂಧ ಹತ್ತು ಕಾದಂಬರಿ ಕರ್ನಾಟಕಕ್ಕೆ 
ಬಂದರೆ ಸಾಕು.” ಎಂದು ಹೇಳಿಬಿಟ್ಟರು! ಕಾದಂಬರಿ ಕ್ಲೆ ಶ್ಸೇತ್ರದಲ್ಲಿ ಹೀಗೆ 
ತಮ್ಮ ಮೊದಲ ಕೃತಿಯಲ್ಲಿಯೇ ಕಲಾಪೌ ಗ್ರೌಢಿಮೆಯನ್ನು Fat ಮಿರ್ಜಿ 
ಯವರು ವಿಮರ್ಶಾಕ್ಸೇತ್ರದಲ್ಲಿಯೂ ಅದೇ ಮಟ್ಟದ ಯೋಗ್ಯತೆಯನ್ನು 
ಪ್ರದರ್ಶಿಸಿದರು. «ದತ್ತವಾಣಿ'ಯನ್ನು ಅವರು ಬಿತ್ತರಿಸುವಲ್ಲಿ ಈ ಗುಣ 
ವನ್ನು ನಾವು ಕಾಣುತ್ತೇವೆ. 

«ದತ್ತವಾಣಿ'ಯಲ್ಲಿ ಬೇಂದ್ರೆಯವರ ಕಾವ್ಯದೊಳಗಿನ ರಾಸ್ಟ್ರೀಯಭಾವ, 
ವ್ರಕೃತಿ ಪ್ರೇಮ, ಸಾಮಾಜಿಕ ವಿಚಾರಗಳು, ಆಧ್ಯಾತ್ಮಿಕತೆ, ಪ್ರೇಮ, 
ಸಖ್ಯಭಾವ, ನಿಗೂಢ ಸತ್ಯ ಈ ಸವ್ತಮುಖದ ಸೌಂದರ್ಯಾಭಿವ್ಯಕ್ತಿಯನ್ನು 
ಲೇಖಕರು ವಿವೇಚಿಸಿದ್ದಾರೆ. ಅಲ್ಲಲ್ಲಿ ಕವಿಯ ಕಾವ್ಯದೊಳಗಿನ ಸಂದರ್ಭ 
ಗಳನ್ನು ಎತ್ತಿಕೊಂಡು, ಜನಸಾಮಾನ್ಯರಿಗೆ ಅರ್ಧವಾಗದ ಅಂಶಗಳನ್ನು 
ವಿಸ್ತರಿಸಿ, ಘನೀಭೂತವಾಗಿರುವ ಮಾತಿನ ಹಿಂದಿನ ಭಾವವನ್ನು ವ್ಯಕ್ತ ವದಿಸಿ 
ತೋರಿಸಿದ್ದಾರೆ. ಹೀಗೆ ಆಧುನಿಕ ಕನ್ನಡ ಕನಿಯೊಬ್ಬನ ಸಮಗ್ರ ಕವಿತೆ 
ಗಳನ್ನು ಅಭ್ಯಸಿಸಿ, ಬರೆದ ಈ ಮಾದರಿಯ ಗ್ರಂಧಪು” ಕನ್ನಡದನ್ಲಿ ಇದು 
ಮೊದಲನೆಯದಾಗಿದೆ. ಆದರೂ ಯಶಸ್ವಿಯಾದ ಕೃತಿಯಾಗಿದೆ. ಲೇಖಕರ 
ಕಾವ್ಯರಸಿಕತೆಯ ವ್ರತಿೀಕವಾಗಿದೆ. 

ಇನ್ನು ಮಿರ್ಜಿಯವರ "ಭರತೇಶನ ನಾಲ್ಕು ಚಿತ್ರಗಳು” ಇನ್ನೊಂದು 
ಮಾದರಿಯ ವಿಮರ್ಶಾಗ್ರಂಧವಾಗಿದೆ. ಇದರಲ್ಲಿ ಲೇಖಕರು ಪೂರ್ವ 
ಪುರಾಣದ ಪ್ರಧಮ ಚಕ್ರಿ, ವಂವನ ಪುಣ್ಯವುರುಷ, ಭಾಗವತದ ಭರತ-ಜಡ 

`` *ಸ್ವದೇಶಾಭಿಮಾನಿ? ೧೩-೧೨-೧೯೪೬ ರ ಸಂಚಿಕೆ. 

1 ಬೆಂಗಳೂರಿನ "ಛಾಯಾ' ಮಾಸಿಕದ ಮಾರ್ಚ ೧೯೪೭ರ ಸಂಚಿಕೆಯಲ್ಲಿ 
ಉದ್ದ ತವಾಗಿದೆ. 


{A young writer who has won his spurs as a novelist 
has come out with such aid. His book is almost the first of 
its kind dealing with the whole work of & modern Kannada 


poet. —V. SITARAMIAH. 
— Hindu, June I, 1947. 


೧೨೫ 


ಭರತ ಮತ್ತು ರತ್ನಾಕರನ ರಸಖಷಿಗಳೆಂಬ ನಾಲ್ಕು ಚಿತ್ರಗಳನ್ನು ಕೊಡಲಿಕ್ಕೆ 
ಯತ್ನಿಸಿದ್ದಾರೆ. ಭಗವದ್‌ ಜಿನನೇನಾಚಾರ್ಯರ ಸಂಸ್ಕೃತ ಮಹಾವುರಾಣ 
ಕಾವ್ಯದ ಪೂರ್ವಭಾಗದಲ್ಲಿಯೂ, ವಂವನ ಆದಿವುರಾಣದಲ್ಲಿಯೂ, ವ್ಯಾಸನ 
ಭಾಗವತದಲ್ಲಿಯೂ, ರತ್ನಾಕರನ ಭರತೇಶ ವೈಭವದಲ್ಲಿಯೂ ಮೂಡಿದ ಭರತ 
ಚಕ್ರವರ್ತಿಯ ವಾತ್ರದ ಅಭ್ಯಾಸವನ್ನು ತುಲನಾತ್ಮಕವಾಗಿ ಇಲ್ಲಿ ಮಾಡ 
ಲಾಗಿದೆ. ಕನ್ನಡ ವಾಜ್ಮಯದಲ್ಲಿ ಶ್ರೀ ಶಂ. ಬಾ. ಜೋಶಿಯವರ «ಕರ್ಣನ 
ಮೂರು ಚಿತ್ರಗಳು' ಎಂಬುದನ್ನು ಬಿಟ್ಟ ರೆ ಈ ಮಾದರಿಯ ಕೃ ತಿ ಇನ್ನೊ ಂದಿಲ್ಲ. 
ಮಿರ್ಜಯವರು ಈ ಗ್ರ ೦ಧದ ಇ ಭರತನ ವಾತ್ರಕ್ಕೆ ಸಂಬಂಧಿಸಿದ ವಡ್ಯ 
ಗಳನ್ನು ಸ ಜೂ ಭಾಗವತಗಳಿಂದ ಸಂಗ್ರ 1 ಕೊಟ್ಟಿದ್ದಾರೆ. 
ಅದರಿಂದ ಗ್ರಂಧದ ಉವಯುಕ್ತತೆಯು ಇನ್ನೂ ಹೆಚ್ಚಿದೆ. ಮೂಲಕೃತಿ 
ಯೆಂಬ ಭವ್ಯ ಕಟ್ಟಡದೊಳಗಿನ ತಮ್ಮ ಆರಾಧ್ಯ ಮೂರ್ತಿಯನ್ನು ಎತ್ತಿ 
ತೋರಿಸುವಲ್ಲಿ ಲೇಖಕರು ರಸಿಕತೆಯನ್ನೂ ಚಾತುರ್ಯವನ್ನೂ ತೋರಿಸಿ 
ದ್ದಾರೆ. ಅದರಿಂದ ಈ ಕೃತಿಯೂ ದತ್ತವಾಣಿಯಂತೆ ಮನೋಹರವಾಗಿದೆ. 

ಮಿರ್ಜಿಯವರ ಇವೆರಡೂ ಕೃತಿಗಳು ಹೊಸಗನ್ನಡ ವಿಮರ್ಶಾ 
ವಾಜ್ಮಯದಲ್ಲಿ ಎರಡು ಮೈಲುಗಲ್ಲುಗಳಿದ್ದಂತಿವೆ. ಅದರಲ್ಲಿ ಅವುಗಳ 
ವೈಶಿಷ್ಟ್ಯವೂ ಇದೆ 


೧೨೬ 


ಅಣ್ಣಾರಾಯರ ಸಾಂಸ್ಕೃತಿಕ ಅಭ್ಯಾಸ 


ಶ್ರೀ ಅನಂತರಾವ ಕೆ. ಭೋಸಗೆೆ ಸೇಡಬಾಳ. 


ಶ್ರೀ ಮಿರ್ಜಿ ಅಣ್ಣಾರಾಯರ «ಭಾರತೀಯ ಸಂನ ತಿಯ ವಿಕಾಸ? 
ಎಂಬ ಬೃಹದ್‌ಗ್ರಂಧದ ಮುನ್ನ “ಕಣ್ಬನ್ನೆಯಾಗಿ “ಭಾರತೀಯ ಸಂಸ್ಕತಿಯ 
ಹೃದಯ” ಪ್ರಕಟವಾಗಿದೆ ಎನ್ನಬೇಕು. ಇದರಲ್ಲಿ ಶ್ರೀಯುತರು ಕರ್ನಾಟಕ 
ಹಾಗೂ ಮಹಾರಾಷ್ಟ್ರಗಳ ವಿವಿಧ ನಗರಗಳಲ್ಲಿ ಆಗಾಗ ಮಾತನಾಡಿದ ಹದಿ 
ಮೂರು ಉವನ್ಯಾಸಗಳಿವೆ. ಇವುಗಳಲ್ಲಿ ಮೊದಲನೆಯ ವ್ರಬಂಧವಾದ 
“ಭಾರತೀಯ ಸಂಸ್ಕೃತಿಯ ಹೃದಯ'ವೆಂಬ ಉವನ್ಯಾಸದ ಹೆಸರನ್ನೇ ಎತ್ತಿ, 
ಈ ಭಾರತೀಯ ಸಂಸ್ಕೃತಿಯನ್ನು ವಿವೇಚಿಸುವ ಉವನ್ಯಾಸಗಳ ಸಂಕಲನಕ್ಕೆ 
ಹೆಸರನ್ನಿಡಲಾಗಿದೆ. ಆದರೂ ಇದರಲ್ಲಿ ಭಾರತೀಯ ಸಾಹಿತ್ಯ, ಅಧ್ಯಾತ್ಮ , 
ವ್ರದೇಶ ವರಿಚಯಗಳಿಗೆ ಸಂಬಂಧಿಸಿದ ಕೆಲವು ಬರಹಗಳಿವೆ. ಆದರೂ 
ಅನೆಲ್ಲ ಸಂಸ್ಕೃತಿಯ ವಿಚಾರವನ್ನೇ ನಿರೂಪಿಸುತ್ತವೆ. 

"ಭಾರತೀಯ ಸಂಸ್ಕೃತಿಯನ್ನು ಅಭ್ಯಸಿಸುವಾಗ ಯಾವಾಗಲೂ ವೂರ್ಣ 
ದೃಷ್ಟಿಯು ಬೇಕು. ಸಾಂವ್ರದಾಯಿಕ ದೃಷ್ಟಿಯಿಂದ ಭಾರತೀಯ ಸಂಸ್ಕೃತಿ 
ಯನ್ನು ನಿರೂಪಿಸುವುದು ಸರಿಯಲ್ಲ.” ಎಂಬ ವಿಶಾಲ ದೃಷ್ಟಿಕೋಣವನ್ನಿಟ್ಟು 
ಕೊಂಡು, "ಭಾರತೀಯ ಸಂಸ್ಕತಿಯ ಹೃದಯ” ಎಂಬ ಉವನ್ಯಾಸದಲ್ಲಿ ವಿವಿಧ 
ಧರ್ಮಗಳನ್ನು ತುಲನಾತ್ಮಕವಾಗಿ ವಿವೇಚಿಸಿದ್ದಾರೆ. ಅದರೆಲ್ಲಿ ಜೈನಸಂಸ್ಕೃ 
ತಿಯು ಕಲ್ಯಾಣಕಾರಿಯಾದ ಪ್ರವೃತ್ತಿ ಮಾರ್ಗವನ್ನು ಸ್ವೀಕರಿಸುತ್ತ, ನಿವೃ 
ತ್ರಿಯ ಮೇಲೆ ಕಣ್ಣಿಟ್ಟು ಹೇಗೆ ವಿಕಾಸ ಹೊಂದಿದೆಯೆಂಬುದನ್ನು ಸುಂದರ 
ವಾಗಿ ವಿವರಿಸಿದ್ದಾ ರೆ. 

ಇತ್ತೀಚಿನ ಪ್ರಾಗ್ಭಾರತೀಯ ಸಂಶೋಧನಗಳ ಅಭ್ಯಾಸವನ್ನು ಮಾಡಿ, 
ಭಾರತೀಯ ಧರ್ಮ ಮತ್ತು ಸಂಸ್ಕೃತಿಗಳು ವೇದವೂರ್ವ ಕಾಲದಲ್ಲಿಯೂ 
ಎಷ್ಟು ಉನ್ನತವಾಗಿದ್ದುವೆಂಬುದನ್ನು ಇಲ್ಲಿ ಲೇಖಕರು ತೋರಿಸಲು ಯತ್ನಿಸಿ 
ದ್ದಾರೆ. ವೈಧಿಕಧರ್ಮವು ಭಾರತದಲ್ಲಿ ಹೊರಗಿನಿಂದ ಬಂದ ಆರ್ಯ 
ಜನಾಂಗದ ಒಂದು ಗುಂಪಿನಿಂದ ರೂಪುಗೊಂಡು, ಇಲ್ಲಿ ನೆಲೆಯೂರುವ 
ಪೂರ್ವದಲ್ಲಿ "ಸಿಂಧೂತೀರದ ಸಂಸ್ಕತಿ'ಯು ತನ್ನ ನಿವೃತ್ತಿವರವಿಚಾರ 


ಗಳಿಂದ ಹೇಗೆ ಸುಸ್ಥಿ ರವಾಗಿತ್ತೆಂಬುದನ್ನು ಇವರು "ಭಾರತೀಯ ಸಂಸ್ಕೃತಿಗೆ 


೧೨೭ 


ಜೈನಧರ್ಮದ ಕಾಣಿಕೆ' ಎಂಬ ಲೇಖನದಲ್ಲಿ ವಿಮರ್ಶಿಸುತ್ತ ವೈದಿಕ 
ಧರ್ಮವು ವೃಷಭದೇವನ ನಿವೃತ್ತಿ ಧರ್ಮವನ್ನು ಸ್ವೀಕರಿಸಿ, ಹೇಗೆ ವಿಕಾನ 
ಹೊಂದಿತೆಂಬುದನ್ನು ವಿವೇಚಿಸಿದ್ದಾರೆ. ಶೈವ, ಶ್ರಮಣ ವರಂವರಿಗಳೆ 
ಪ್ರಾಗ್ಯೈದಿಕ ಸಂಬಂಧದ ಮೇಲೆ ಬೆಳಕನ್ನು ಬೀರಿ, ಸಂಸ್ಕೃತಿಯ ಅಭ್ಯಾಸಿ 
ಗಳಿಗೆ ಹೊಸದೊಂದು ಕ್ಷೇತ್ರವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ವಿವೇಚನೆ 
ಯಿಂದ, ವೈದಿಕರು ಗೃಹಸ್ಥಾ ಶ್ರಮದ ತರುವಾಯವೇ "ಸನ್ಯಾಸ ಎಂಬ 
ತಮ್ಮ ಆಶ್ರಮವದ್ದತಿಯಲ್ಲಿ ವ್ಯತ್ಯಾಸ ಮಾಡಿಕೊಂದು, ಬಾಲಬ್ರಹ್ಮಚಾರಿ 
ಗಳೂ ಕೂಡ ಸನ್ಯಾಸವನ್ನು ಸ್ವೀಕರಿಸುವ ಪರಿವಾರವನ್ನು ಕಾಕಿಕೊಂಡೆ 
ರೆಂಬ ಮಾತು ಸ್ಪಷ್ಟವಾಗಿದೆ. ಇದಕ್ಕೆ ಲೇಖಕರು ಶ್ರೀ ಶಂಕರಾಚಾರ್ಯ 
ರಿಂದ ಸ್ವಾಮಿ ವಿವೇಕಾನಂದರ ವರೆಗೆ ವೈದಿಕಧರ್ಮದಲ್ಲಿ ಆಗಿಹೋದ ಬಾಲ 
ಬ್ರಹ್ಮಚಾರಿಗಳ ಸನ್ಯಾಸ ಜೀವನಕ್ರಮವನ್ನು ಉದಾಹರಣೆಗೆಂದು ಉದ್ಧರಿಸಿ 
ತೋರಿಸಿದ್ದಾರೆ. 

ವಿಶಾಲನಾದ ಇತಿಹಾಸದ ಅಭ್ಯಾಸ, ಭಾರತಿಯ ವಿವಿಧ ಭಾಷೆಗಳಲ್ಲಿ 
ನಡೆದ ಐತಿಹಾಸಿಕ ಸಂಶೋಧನಗಳ ಅರಿವು ಇಲ್ಲದವರಿಗೆ ಈ ಗ್ರಂಧದಲ್ಲಿ 
ಪ್ರತಿವಾದಿಸಿದ ವಿಷಯಗಳು ತೀರ ಹೊಸವೂ ಅವರಿಚಿತವೂ ಎನಿಸುವುದರಲ್ಲಿ 
ಸಂದೇಹವಿಲ್ಲ. ಖುಗ್ವೇದದ ಕಾಲದಲ್ಲಿಯೂ ಕೂಡ ವೈದಿಕರ ಯಜ್ಞದಲ್ಲಿ 
ಆಗುವ ವ್ರಾಣಿವಧೆಯನ್ನು ನಿಷೇಧಿಸುವ ಜನರೂ ಇದ್ದರೆಂಬುದನ್ನು 
"ಶುನಃಶೇಫನ' ಕಥೆಯಿಂದ ಸ್ಪಷ್ಟವಡಿಸಿದ್ದಾರೆ. ಮುಂದೆ ಇದೇ ಪ್ರಬಂಧ 
ದಲ್ಲಿ ಬೌದ್ಧ ಧರ್ಮವು ಹಿಂದೂಧರ್ಮದಲ್ಲಿ ವಿಲೀನವಾಗಲಿಕ್ಕೂ ಜೈನಧರ್ಮವು 
ಸ್ವತಂತ್ರವಾಗಿ ಇದುವರೆಗೆ ಬಾಳಿಬಂದಿರುವದಕ್ಕೂ ಇರುವ ತಾತ್ವಿಕ ಕಾರಣ 
ವರಂವರೆಗಳನು ವಿವರಿಸಿದ್ದಾರೆ. ಹಾಗೆಯೇ ವಾಶ್ಚಾತ್ಯರಾಷ್ಟ್ರಗಳ ಸಂಸ್ಕೃ 
ತಿಯು ಆಧ್ಯಾತ್ಮಿಕ ತಳಹದಿಯಿಲ್ಲದೆ ಆಗಾಗ ಹೇಗೆ ಮುಗ್ಗ ರಿಸಿತೆಂಬುದನ್ನೂ 
ಪ್ರತಿವಾದಿಸಿದ್ದಾರೆ. ವಿಮರ್ಶಕರು ಹೇಳಿದಂತೆ “ಧರ್ಮ, ಸಾಹಿತ್ಯ, ಜನಜೀವನ 
ಗಳ ವಿಷಯದಲ್ಲಿ ಲಿಖಿತವಾದ ಈ ಲೇಖನಗಳಲ್ಲಿ ಹೃದಯೌದಾರ್ಯವು ಕಾಣು 
ವದಲ್ಲದೆ ವಿಶಾಲ ಭಾರತೀಯ ದೃಷ್ಟಿಯೂ ಕಂಡುಬಂದಿದೆ. ತಮ್ಮ ಧಾರ್ಮಿಕ 
ವಿಷಯಗಳ ಲೇಖನಗಳ ಮೂಲಕ ಭಾರತದ ಸಂಸ್ಕೃತಿಯ ಹಿರಿಮೆಯನ್ನು 
ಎತ್ತಿ ತೋರಿಸಿದ್ದಾರೆ.?* ಇದರಿಂದ ವಿವಿಧ ಭಾಗಗಳ ಹಾಗೂ ಧರ್ಮಗಳ 


* ಕರ್ಮವೀರ” ವಾರಪತ್ರಿಕೆ ಹುಬ್ಬಳ್ಳಿ. ೪-ಅಕ್ಟೋಬರ, ೧೯೫೬. 


೧೨೮ 


ಭಾರತೀಯರು ತಮ್ಮ ಅಖಂಡ ರಾಷ್ಟ್ರೀಯತ್ವವನ್ನು ಅರಿತುಕೊಂಡು ಬಾಳ 
ಲಿಕ್ಕೆ ಕಲ್ಪನೆಯು ಉಂಟಾಗುತ್ತದೆ. 

“ನಿರ್ಜಿಯವರು ಒಳ್ಳೆಯದನ್ನು ತೋರಿಸಲಿಕ್ಕೂ ಇದರೊಳಗೆ 
ಹುದುಗಿದ ಸತ್ಯವನ್ನು ತೆರೆದಿಡಲಿಕ್ಕೂ ಯಶಸ್ವಿಯಾಗಿದ್ದಾರೆ.” ಎಂದು 
ಪ್ರೊ. ವಿ. ಸೀತಾರಾಮಯ್ಯನವರು ಒಂದೆಡೆಗೆ ಅಣ್ಣಾರಾಯರ ವಿಮರ್ಶಾ 
ಗ್ರಂಧವಾದ *ದತ್ತವಾಣಿ'ಯನ್ನು ಸಮೀಕ್ಟಿಸುತ್ತ ನುಡಿದಿದ್ದಾರೆ. ಈ 
ಮಾತನ್ನು ಇಲ್ಲಿಯ "ಸಾಹಿತ್ಯದ ಗೊತ್ತುಗುರಿಗಳು' ಎಂಬ ಪ್ರಬಂಧಕ್ಕೂ 
ಅನ್ವಯಿಸಿ ಹೇಳಬಹುದಾಗಿದೆ. ಈ ಪ್ರಬಂಧದಲ್ಲಿ ವೇದವುರಾಣಗಳ ಕಾಲ 
ದಿಂದಲೂ ಭಾರತೀಯ ಸಾಹಿತ್ಯವು ಹೇಗೆ ವಿಕಾಸವಾಯಿತೆಂಬುದನ್ನು ಸೂತ್ರ 
ರೂಪದಲ್ಲಿ ಸೂಚಿಸಿದ್ದಾರೆ. ಕಾವ್ಯರಚನೆಗೆ ತವಸ್ಸು ಮುಖ್ಯ. ಅದರ 
ಜೊತೆಗೆ ಸಹ್ಯದಯತೆಯೂ ಆವಶ್ಯಕ. ಇವುಗಳ ಕೊರತೆಯಾಗಿ ಕೇವಲ 
ವಿದ್ವತ್ತು ಹೆಚ್ಚಾದರೆ ಕಾವ್ಯವು ಹೇಗೆ ಶಾಸ್ತ್ರವಾಗಿ ವರಿಣಮಿಸುವದೆಂಬುದನ್ನು 
ಬೇರೆ ಬೇರೆ ಉದಾಹರಣೆಗಳಿಂದ ತಿಳಿಯವಡಿಸಿದ್ದಾರೆ. ಶೈವ, ಜೈನ, ವೈಷ್ಣವ 
ಸಾಹಿತ್ಯಗಳು ಭಾರತೀಯ ಸಾಹಿತ್ಯದ "ಮೂರು ಮುಖಗಳು” ಎಂಬ ಒಂದು 
ನನೀನ ಕಲ್ಪನೆಯನ್ನು ಶ್ರೀಯುತರು ಓದುಗರ ಅವಗಾಹನೆಗೆ ತಂದಿದ್ದಾರೆ. 
ಈ ದೃಷ್ಟಿಕೋನದ ಹಿನ್ನೆಲೆಯನ್ನಿಟ್ಟುಕೊಂಡು, ಆಧುನಿಕ ಕನ್ನಡದ ಮಹಾ 
ಕವಿ ಶ್ರೀ. "ಕುವೆಂವು' ಅವರು ರಚಿಸಿದ "ಶ್ರೀರಾಮಾಯಣ ದರ್ಶನಂ” ಎಂಬ 
ಮಹಾಕಾವ್ಯದ ಅವಲೋಕನವನ್ನು ಮಾಡಿದಾಗ ಆ ಕಾವ್ಯದ ಮಹತಿಯನ್ನು 
ಓದುಗರು ಅರಿಯಬಹುದೆಂದು ಸೂಚಿಸಿದ್ದಾರೆ. 

ಈ ಗ್ರಂಧದಲ್ಲಿಯ ಸಂಸ್ಕೃತಿಯ ಅಭ್ಯಾಸಕ್ಕೆ ಕನ್ನಡ ಜಾನವದ ಗೀತ 
ಗಳನ್ನೂ, ಉತ್ತರ ಭಾರತದ ಪ್ರವಾಸದ ಅನುಭವಗಳನ್ನೂ ಲೇಖಕರು 
ಉವನಯೋಗಿಸಿಕೊಂಡು, ಆಯಾ ವಿಷಯಗಳನ್ನು ಕುರಿತು, ತಾವು ಬೇರೆ 
ಬೇರೆ ಸ್ಥಳಗಳಲ್ಲಿ ಮಾಡಿದ ವ್ಯಾಖ್ಯಾನಗಳನ್ನು ಇದರಲ್ಲಿ ಸಂಗ್ರಹಿಸಿಕೊಟ್ಟಿ 
ದ್ಹಾರೆ. ಅವು ಕಿರಿದರಲ್ಲಿ ಹಿರಿದರ್ಧವನ್ನು ಹೇಳುವ ಪ್ರಬಂಧಗಳಾಗಿನೆ. 

ಇದರಂತೆ "ಸಾಹಿತ್ಯ ಮತ್ತು ಜನವದ' ಎಂಬ ಲೇಖನವು ಭಾರತೀಯ 








*. «711, Mirji Anna Rao has succeeded in showing usa 
good deal at least of its secret and strength.” 
—V. SITARAMIAH. 

— Hindu June 1, 1947. 


೧೨೯ 


ಸಾಹಿತ್ಯದ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯವನ್ನು ಸ್ಥೂಲವಾಗಿ, ಸಿಂಹಾವ 
ಲೋಕನ ಮಾಡುವುದು. ಇದು ನಾಡಿನ ಸಂಸ್ಕೃತಿಗೂ ಸಾಹಿತ್ಯಕ್ಕೂ ಇರುವ 
ಅನ್ಯೋನ್ಯ ಸಂಬಂಧವನ್ನು ಬಹುಸುಂದರವಾಗಿಯೂ ಮಾರ್ಮಿಕವಾಗಿಯೂ 
ಉದಾಹರಣೆ ಸಹಿತ ಪ್ರತಿವಾದಿಸುವ ಪ್ರಬಂಧವಾಗಿದೆ. ಇನ್ನುಳಿದ 
ಪ್ರಬಂಧಗಳಾದ "ಜೀವನ ಮತ್ತು ಸಾಹಿತ್ಯ? "ಸಹಜೀವನ ತತ್ತ್ವ ಮತ್ತು 
ಜೈನಧರ್ಮ', "ಅಹಿಂಸಾ ವರಮೋ ಧರ್ಮಃ, ಮತ್ತು "ಸೌಖ್ಯದ ಸಮತೆ? 
ಮೊದಲಾದವುಗಳು ಲೇಖಕರ ಉಚ್ಛ ಮನೋಧರ್ಮ, ಸೂಕ್ಷ್ಮವಾದ 
ಅಭ್ಯಾಸ, ವಿಶಾಲವಾದ ಹೃದಯವನ್ನು ವ್ಯಕ್ತವಡಿಸುತ್ತಲಿವೆ. ಶ್ರೀ. ಶೇಷ 
ರಾಘವಾಚಾರ್ಯರು ಹೇಳಿದಂತೆ ಮಿರ್ಜಿ ಅಣ್ಣಾರಾಯರ “ವಿಚಾರವ್ರದವೂ 
ಬೋಧವ್ರದವೂ, ಆದ ಈ ಭಾಷಣಮಾಲೆ ಸಾಹಿತ್ಯಾಭ್ಯಾಸುಗಳೆಲ್ಲ ಓದಲು 
ಅರ್ಹವಾಗಿದೆ. ವಿಷಯಗಳು ಪ್ರತ್ಯೇಕ ಪ್ರತ್ಯೇಕವಾಗಿದ್ದು, ಸಂಸ್ಕೃತಿಯ 
ನಾನಾ ರೂವಗಳನ್ನು ಆವರಿಸಿವೆ. ಅನೇಕ ಉಪಯುಕ್ತ ವಿಷಯಗಳಿಂದ 
ಕೂಡಿ, ಮಾನವನ ಚಿತ್ತವನ್ನು ಹೊಡೆದೆಬ್ಬಿಸಿ ನವೋದಯದಲ್ಲಿ ಮುಂದುವರಿ 
ಯುತ್ತಿರುವ ಈ ಕಾಲದಲ್ಲಿ ಈ ಲೇಖನಗಳು ಜ್ಞಾನಾಭಿವೃದ್ಧಿಗೆ ಸಹಕಾರಿ 
ಗಳಾಗುತ್ತವೆ.”* ಇಲ್ಲಿಯ ಸಂಸ್ಕ ತಿಯ ಅಭ್ಯಾಸ್ಯ ವಿಚಾರಗಳು ಜಾತಿ, 
ಧರ್ಮಗಳ ನಿರಪೇಕ್ಟವಾಗಿದ್ದು, ಭಾರತೀಯ ಸಂಸ್ಕೃತಿಯ ಸಮಗ್ರ ದೃಷ್ಟಿ 
ಯನ್ನು ಪ್ರದರ್ಶಿಸುತ್ತನೆ. 

ಇಂಥ ವಿಚಾರಸಾಹಿತ್ಯ ಕನ್ನಡದಲ್ಲಿ ತೀರ ಕಡಿಮೆ. ಅದು ಕನ್ನಡ 
ದಲ್ಲಿ ಇನ್ನೂ ಬಹಳ ಬೆಳೆಯಬೇಕಾಗಿದೆ. ಅದಕ್ಕಾಗಿ ಈ ಉವನ್ಯಾಸ 
ಸಂಕಲನವನ್ನು ಅಖಿಲ ಭಾರತ ಬಾನುಲಿಯ ಧಾರವಾಡ ಕೇಂದ್ರದವರು 
ವಿಮರ್ಶಿಸುತ್ತ “ಎಲ್ಲ ಜೈನಧರ್ಮಪ್ರಿಯರೂ ತತ್ತ್ಯಾಭ್ಯಾಸಿಗಳೂ ಅಗತ್ಯ 
ವಾಗಿ ಓದಬೇಕಾದ ಪುಸ್ತಕ” ಎಂದು ಸಾರಿದ್ದಾರೆ. ಇಂಥ ಅಮೌಲ್ಯ 
ಗ್ರಂಧದ ಕಾಣಿಕೆಯನ್ನು ಕನ್ನಡಕ್ಕೆ ಒದಗಿಸಿಕೊಟ್ಟ ಶ್ರೀ. ಮಿರ್ಜಿಯವರಿಂದ 
ಇನ್ನೂ ಹೆಚ್ಚಾಗಿ ವಿಚಾರಾತ್ಮಕ ಸಾಹಿತ್ಯವು ಬರಲೆಂದು ಹಾರೈಸುತ್ತೇವೆ. 
ಅವರ “ಭಾರತೀಯ ಸಂಸ್ಕ ತಿಯ ವಿಕಾಸ'ವೆಂಬ ಬೃಹದ್‌ಗ್ರಂಧದ 
ಪ್ರಕಾಶನದಿಂದ ಕನ್ನದ ವಿಚಾರಸಾಹಿತ್ಯದಲ್ಲಿ ಒಂದು ಅನುವಮ ಗ್ರಂಧವು 
ಬೆಳಕಿಗೆ ಬರುವದೆಂದು ನಿರೀಕ್ಷಿಸುತ್ತೇವೆ. 

* ಬೆಂಗಳೂರಿನ "ಚಿತ್ರಗುಪ್ತ' ವಾರಪತ್ರಿಕೆ. ೧೮ ಮಾರ್ಚ, ೧೯೫೬. 


೧೩೦ 


ನಡೆದು ಬಂದ ದಾರಿ 


ಮಿರ್ಜಿ ಅಣ್ಣಾರಾಯರು ಸಾಹಿತ್ಯ ನಿರ್ಮಿತಿಯ ವಿಷಯದಲ್ಲಿ ಒಂದೆಡೆಗೆ 
ಹೀಗೆ ನುಡಿದಿದ್ದಾರೆ: “ಸಾಹಿತಿಯ ಅಂತರಂಗ ಅರಳಿದಷ್ಟು ಅನುಭವ 
ಪ್ರಪಂಚ ವಿಸ್ತಾರಗೊಂಡಷ್ಟು ಕೃತಿ ರಚನೆಯಾಗಬೇಕು. ಬರಹಗಾರನ 
ಭಾವಸೃಷ್ಟಿಯ ಬೆನ್ನುಹತ್ತಿ ನಾಹಿತ್ಯನಿರ್ಮಿತಿಯಾಗುವುದು ಒಳಿತು. ಕೃತಿಯು 
ಕರ್ತೃವಿನ ಮುಂದೆ ಮುಂದೆ ನಡೆಯುವ ಸೇವಕನೆಂದೂ ಆಗಕೂಡದು.” 
ಇದರಿಂದ ಇವರ ನಾಹಿತ್ಯರಚನೆಯು ಇವರ ಜೀವನನಿಕಂಸವನ್ನು ಹಿಂಬಾಲಿಸಿ, 
ಬೆಳೆದು ಬಂದಿದೆಯೆಂದು ನಾವು ಹೇಳಬಹುದಾಗಿದೆ. ಒಳ್ಳೆಯ ಜೀವನ ಬಾಳ 
ಜೇಕ್ಕು ಸುತ್ತಲಿನವರನ್ನೂ ಒಳ್ಳೆಯ ರೀತಿಯಿಂದ ಬಾಳಿಸಬೇಕು--ಎಂಬ 
ಹಿರಿಯ ಹಂಬಲವನ್ನಿಟ್ಟುಕೊಂಡು ಸಾಗಿದವರು ಇವರು. ಈ ಸಾಧನೆಯಲ್ಲಿ 
ಅವರಿಗೆ ಬಂದ ಅನುಭವಪ್ರವಂಚದ ಚಿತ್ರಣವೇ ಅವರ ಸಾಹಿತ್ಯದಲ್ಲಿ 
ಮೂಡಿನಿಂತಿದೆ. ಅದರಿಂದ ಅವರ ಸಾಹಿತ್ಯ ಅವರ ಭಾವಚಿತ್ರವಾಗಿದೆ. 

ಕಳೆದ ಹತ್ತು ಹನ್ನೆರಡು ವರ್ಷಗಳಲ್ಲಿ ಮಿರ್ಜಿಯವರು ಮೂವತ್ತಕ್ಕೆ 
ಮೇಲ್ಪಟ್ಟು ಪುಸ್ತಕಗಳನ್ನೂ ನೂರಾರು ಲೇಖನಗಳನ್ನೂ ಬರೆದು ಕನ್ನಡ 
ಸಾಹಿತ್ಯದೇವಿಯನ್ನು ಅಲಂಕರಿಸಿದ್ದಾರೆ. ಸುಮಾರು ಹತ್ತುಸಾವಿರ ಪುಟ 
ಗಳಷ್ಟು ಇವರ ಬರವಣಿಗೆಯಾಗಿದೆ. ಅದರಲ್ಲಿ ಕಥೆ, ಕಾದಂಬರಿ, ಕವನ, 
ವಿಮರ್ಶೆ, ಚರಿತ್ರೆ, ವ್ಯಕ್ತಿಚಿತ್ರ, ನಾಟಕ, ಶಾಸ್ತ್ರಗ್ರಂಧ, ಪ್ರಬಂಧ ಇತ್ಯಾದಿ 
ಯಾಗಿ ಸಾಹಿತ್ಯದ ವಿವಿಧ ಅಂಗಗಳಲ್ಲೂ ಇವರು ಕೃತಿರಚನೆಯನ್ನು 
ಮಾಡಿದ್ದಾರೆ. ಅನೇಕ ವಿಷಯಗಳನು ವಿಚಾರಿಸಿದ್ದಾರೆ, ವಿವೇಚಿಸಿದ್ದಾರೆ. 
ಅದರ ಸ್ಟೂಲ ರೂಪರೇಖೆಯನ್ನು ಇಲ್ಲಿ ಸಂವಾದಿಸಿಕೊಡಲಾಗಿದೆ. ಇದೂ 
ಸಾಹಿತ್ಯಾಭ್ಯಾಸಿಗಳಿಗೆ ಉವಯುಕ್ತವಾದೀತೆಂದು ಬಗೆದಿದ್ದೇವೆ. 


ಕ್ಷ ಪುರುಷ 
ರಾಷ್ಟ್ರಪುರುಷ' ಕೃತಿಯ ಹುಟ್ಟು ಎಂಬಲ್ಲಿ. 


೧೩೧ 








|! | ಫಾ 
8; ಗ್ರಂಥದ ಹೆಸರು | ಸಾಹಿತ್ಯ ಪ್ರಕಾರ | ನ ಪ್ರಕಾಶಕರು | ವರ್ಷ ಕ್ರಯ 
3% | ಸಂಖ್ಯೆ | | ಮು 
೧ | ನಿಸರ್ಗ ಕಾದಂಬರಿ ೩೬೮ | ಮನೋಹರ ಗ್ರಂ. ಮಾಲಾ, ಧಾರವಾಡ. ೧೯೪೫ |೩.೫೦ ರೂ. 
೨ |ದತ್ತವಾಣಿ ವಿಮರ್ಶೆ ೧೦೬ ಸ '೧೯೪೬ ೧.೨೫ ರೂ, 
೩ ಚಿನ್ಮಯ ಚಿಂತಾಮಣಿ ಅಧ್ಯಾತ್ಮ ೫೮ | ಶಾಂತಿ ಸೇವಾ ಸದನ, ಸೇಡಬಾಳ ೧೯೪೬ '೧.೦೦ ರೂ. 
೪ | ಲೇಖನಕಲೆ ತಂತ್ರಗ್ರಂಥ ೨೧೨ ಸ್ಥ | ೧೯೪೭ ೨.೨೫ ರೂ. 
೫ ರಾಷ್ಟ್ರಪುರುಷ ಕಾದಂಬರಿ : ೭೨೦ | ಮನೋಹರ ಗ್ರಂ. ಮಾಲಾ, ಧಾರವಾಡ ೧೯೪೭ [೭.೦೦ ರೂ. 
೬ |ದಶಭಕ್ತಿ ಅಧ್ಯಾತ್ಮ | 23೪ | ಶಾಂತಿ ಸೇವಾ ಸದನ, ಸೇಡಬಾಳ ೧೯೪೭ 4.೦೦ ರೂ. 
೭ ಪ್ರತಿಸರಕಾರ ಕಾದಂಬರಿ ೧೩೬ | ಲಲಿತ ಸಾಹಿತ್ಯ ಮಾಲೆ, ಧಾರವಾಡ ೧೯೪೭ ೧.೭೫ ರೂ, 
ಆ | ರಾಮಣ್ಣ ಮಾಸ್ತರು ಕಾದಂಬರಿ ' ೧೭೮ | ಕಲ್ಪನಾ ಗ್ರಂಥ ಮಾಲಾ, ಹುಬ್ಬಳ್ಳಿ ೧೯೪೮ ೨.೦೦ ರೂ, 
೯ | ಅಶೋಕ ಚಕ್ರ ಕಾದಂಬರಿ | ೨೯೨ | ಪ್ರತಿಭಾ ಗ್ರಂಥ ಮಾಲಾ, ಧಾರವಾಡ [sees ೩.೫೦ ರೂ. 
೧೦ | ಪ್ರಣಯ ಸಮಾಧಿ ;  ಕಥಾಸಂಗ್ರಹ ' ೯೩ »» ೧೯೪೯ |೧.೨೫ ರೂ. 
೧೧ | ಭಸ್ಮಾಸುರ ಕಾದಂಬರಿ । ೧೪೨ | ಉಷಾ ಸಾಹಿತ್ಯ ಮಾಲೆ, ಮೈಸೂರು ೧೯೪೯ ೧.೫೦ ರೂ. 
೧೨ | ವಿಜಯಶ್ರೀ ಕಥಾ ಸಂಗ್ರಹ ೮೦ | ಶಾಂತಿ ಸೇವಾ ಸದನ, ಸೇಡಬಾಳ ೧೯೫೦ ೧.೦೦ ರೂ. 
೧೩ | ಭರತೇಶ ವೈಭವ ಶೋಭನ ಸಂಧಿಗಳು ಕಾವ್ಯ | ೬೭ 4 [೧೯೫೧ 1೧.೮೦ ರೂ. 
(೪ ಜೈನಧರ್ಮ ಪ್ರಬಂಧ [೧೦೦೦ 2 '೧೯೫೨ ೧೫.೦ ರೂ. 
೧೫ | ಮೂಲ ಶಿಕ್ಷಣ ಮೌಲ್ಯ ಮಾಪಣ ಶೈಕ್ಸಣಿಕ "೬೪ ಚ (೧೯೫೪ | '೭೫ ರೂ. 
೧೬ | ಶ್ರೇಯಾಂಸ ಕಾದಂಬರಿ | ೬೩೮ | ವಾಹಿನಿ ಪ್ರಕಾಶನ, ಬೆಂಗಳೂರು [೫೪,೫೫ ೩.೦೦ ರೂ. 
೧೭ | ಭರತೇಶನ ನಾಲ್ಕು ಚಿತ್ರಗಳು | ವಿಮರ್ಶೆ ( ೧೨೦ | ಶಾಂತಿ ಸೇವಾ ಸದನ, ಸೇಡಬಾಳ ೧೯೫೪ [ನತ ರೂ. 
೧೮ |ಶ್ರೀ ಶಾಂತಿ ಸಾಗರರು i ಚರಿತ್ರ | o೬ ನ ೧೯೫೪ "೨೫ ರೂ, 
೧೯ | ಸಮ್ರಾಟ್‌ ಶ್ರೇಣಿಕ [ಐತಿಹಾಸಿಕ ಕಾದಂಬರಿ, ೮೫ | ಅಜಿತ ಪ್ರಕಾಶನ, ಬೆಳಗಾಂವಿ ೧೯೫೪ ೧.೦೦ ರೂ. 
೨೦ | ಭಾರತೀಯ ಸಂಸ್ಕೃತಿಯ ಹೃದಯ ಉಪನ್ಯಾಸ ಸಂಗ್ರಹ | ೧೨೦ | ಶಾಂತಿ ಸೇವಾ ಸದನ ೧೯೫೫ |೧'೫೦ ರೂ. 
೨೧ | ಭಾರತದ ಬೆಳಕು | ವ್ಯಕ್ತಿಚಿತ್ರ ೯೪ (ಸ '೧೯೫೫ 99 ರೂ. 
೨೨ ಭಗವಾನ್‌ ಮಹಾವೀರ |: ಚರಿತ್ರ ।. ೨೪ | ಸಮಾಜ ಶಿಕ್ಷಣ ಪ್ರಸಾರಕ ಗ್ರಂಥ | 
| | ಮಾಲಾ, ಚೆಳೆಗಾಂವಿ|೧೯೫೫: "೨೫ ರೂ. 
೨೩ | ಖಾರವೇಲ ಚರಿತ್ರ ೩೨ |ಬಾ. ಭು. ಗ್ರಂಥ ಪ್ರಕಾಶನ, ಸಾಂಗಲಿ, ೧೯೫೫ | "೨೫ ರೂ, 
೨೪ | ಮಹಮ್ಮದ ಪೈಗಂಬರ | ಚರಿತ್ರ ೫೦ | ಸಮಾಜ ಶಿಕ್ಷಣ ಪ್ರಸಾರಕ ಗ್ರಂಥ | 
| | ಮಾಲಾ, ಬೆಳಗಾಂವಿ,೧೯೫೬ | '೩೭ ರೂ. 
೨೫ | ಸಮಯಸಾರ ಅಧ್ಯಾತ್ಮ ೧೪೦ | ಶಾಂತಿ ಸೇವಾ ಸದನ, ಸೇಡಬಾಳ (೧೯೫೬ ೧೮೫೦ ರೂ. 
೨೬ ಬುದ್ಧನ ಕಥೆ ವ್ಯಕ್ತಿಚಿತ್ರ ೫೦ | ಪ್ರತಿಭಾ ಗ್ರಂಥ ಮಾಲೆ (೧೯೫೬ | '೬೦ ರೂ. 
೨೭ |ಮಹಾಪುರುಷ | ವ್ಯಕ್ತಿಚಿತ್ರ ೧೫೮ | ವಿವೇಕಾಭ್ಯುದಯ ಕಾರ್ಯಾಲಯ, | 
| ಮಂಗಳೂರು, ೧೯೫೬ |೨.೦೦ ರೂ. 
೨೮ ತವನಿಧಿ ನಾಡಕತೆ | ೨೦ | ಅಜಿತ ಪ್ರಕಾಶನ ೧೯೫೭ *೨೫ ರೂ. 
೨೯ ಭಾಷಾ ಶಿಕ್ಷಣ | ಶೈಕ್ರಣಿಕ | ೧೦೩ | ಭಾರತ್‌ ಬುಕ್‌ ಡಿಪೋ, ಧಾರವಾಡ : ೧೯೫೭ (೧:೫೦ ರೂ. 
ಪ್ರಕಾಶನದ ಹೊಸ್ತಿಲಲ್ಲಿ 
೩೦ |ನಾನು ಕಂಡ ನಾಡು ಪ್ರವಾಸ ಪ್ರಬಂಧ | ೧೫೦ | ಪ್ರತಿಭಾ ಗ್ರಂಥ ಮಾಲೆ [| ಎಡ ಟೈ ಜಡ 
೩೧ | ಕನ್ನೆಯರಿಗೆ | ಸಣ್ಣ ಕಥಾ ಸಂಕಲನ! ೧೨೦ — ಜರಾ ತಾತ 
೩೨ | ಭಾರತೀಯ ಸಂಸ್ಕೃತಿಯ ವಿಕಾಸ | ಪ್ರಬಂಧ "೧೦೦೦ ಸ್‌ — (| — 















































( 


೬... 


೧೦. 
೧೧. 
೧೨. 
೧೩. 
೧೪. 
೧೫. 


೧೬. 
೧೭. 
೧೮. 
೧೯. 
೨೦. 
೨೧. 
೨೨. 
೨೩. 


IL. ಲೇಖನಗಳ ಅಕಾರಾದಿ 


ಅಕ್ಕಾಜಿ (ಶರಶ್ಚಂದ್ರರ "ಬಡದಿದಿ'ಯ ವಿಮರ್ಶೆ) “ಜೀವನ” ಎಪ್ರೇಲ 
೧೯೪೩. 

ಇತಿಹಾಸಜ್ಞಾನದಲ್ಲಿ ಭಾರತೀಯರ ಸ್ಥಾನ, ಜಯಂತಿ' ಮೇ ೧೯೪೦. 
ಇಂದಿನ ಶಿಕ್ಷಣದ ಒಲವು-ನಿಲುವು, «ಉಷಾ' ವಾರ್ಷಿಕ ಸಂಚಿಕೆ'೪೯. 
ಕನ್ನಡಸಾಹಿತ್ಯದಲ್ಲಿ ಜೈನಯುಗ, "ಜಯಕರ್ನಾಟಿಕ' ಜೂನ, ಜುಲೈ, 
ಅಗಷ್ಟ ೧೯೪೬. 

ಕರ್ನಾಟಕಕ್ಕೆ ಜಿ ಶೈ ನಮತದ ಕೊಡುಗೆ, "ವಿವೇಕಾಭ್ಯುದಯ' ಫೆಬ್ರುವರಿ 
೧೯೫೬. 

ಕರ್ನಾಟಕಾಚಾ ಇತಿಹಾಸ (ಮರಾಠಿ), "ಸನ್ಮತಿ? ಜಾನೆವರಿ ೧೯೫೩. 
ಕನ್ನಡ ಕಾದಂಬರಿಗಳ ಚಿರಂತನತ್ಸ, "ಜಯಂತಿ? ೧೯೫೦. 

ಕವಿಯ ಕರ್ಮ ಕಮ್ಮಟ, "ಜನತಾ? ಅಗಷ್ಟ ೧೯೪೭. 

ಕರ್ಮ ವಮೂಮಾಂಸ್ಕೆ, "ಸುಬೋಧ? ಅಕ್ಟೋಬರ ೧೯೪೮. 
ಕನ್ನಡಿಗರ ಇಂದಿನ ಕಾರ್ಯ, «ವ್ರಕಾಶ' ಜಾನೆವರಿ ೧೯೪೮. 
ಕರ್ನಾಟಕದ ಉತ್ತರ ಸೀಮೆಯ ಸ್ಥಿತಿ-ಗತಿ, "ಜೀವನ? ಅಗಷ್ಟ ೫೩. 
ಕತೆಗಾರ ಕೃಷ್ಣಶಾಸ್ತ್ರಿಗಳ ಒಲವು, "ಜೀವನ? ಸಪ್ಟಂಬರ ೧೯೫೨. 
ಕನ್ನಡಿಗರ ಸಮನ್ವಯದೃಷ್ಟಿ, "ಜಯಕರ್ನಾಟಕ? ನವ್ಹಂಬರ ೧೯೫೬, 
ಕನ್ನಡ ಸಾಹಿತ್ಯ ಚರಿತ್ರೆ (ವಿಮರ್ಶೆ), "ಜಯಂತಿ ಫೆಬ್ರುವರಿ ೧೯೫೪. 
ಕನ್ನಡ ಸಾಹಿತ್ಯಮೆ ಜೈನ ಸಾಹಿತ್ಯಕಾರೊಂಕಾ ಸ್ಥಾನ, ಬ್ರ. ವಂ. 
ಚಂದಾಬಾಯಿ ಅಭಿನಂದನ ಗ್ರಂಧ ೧೯೫೪. 

ಕಂರ್ಕಳದ ಗೋಮಟೇಶ, "ಸನ್ಮತಿ? ಜಾನೇವರಿ ೧೯೫೭. 

ಜನವದ ಜೀವನ (ವಿಮರ್ಶೆ), "ಜಯಂತಿ? ಮಾರ್ಚ ೧೯೫೬. 
ಜನಸಂಖ್ಯೆಯ ಸಮಸ್ಯೆ (ಆರ್ಧಿಕ ವಿಚಾರ), "ಜಯಂತಿ ಅಕ್ಟೊ.'೪೯. 
ಜಪಾನಿನ ಜನಜೀವನ (ವರಿಚಯಾತ್ಮಕ), "ಜಯಂತಿ? ಜಾನೆವರಿ?೪೫. 
ಜಗಳದ ಜೋಳ (ವಿಕಾಂಕನಾಟಕ), "ಸುಜೋಧ' ನವಂ.ಡಿನೆಂ.'೫೦. 
ಜಗತ್ತು ಮತ್ತು ಹಿಂದುಸ್ಥಾನ, "ಸಮಾಜ ೧೯೪೮. 

ಜಾನವದ ಗೀತಗಳು, "ಜೀವನ? ಸವ್ಪಂಬರ '೪೧; ಜೂನ '೪೪. 
ಜಿನಸೇನಾಚಾರ್ಯರು ಇಬ್ಬರಿದ್ದರು, "ವಿವೇಕಾಭ್ಯುದಯ” ಎಪ್ರೇಲ 
೧೯೫೧ 


೨೪. 
೨೫. 
೨೬. 
೨೭, 
೨೮. 
೨೯. 
೩೦. 
೩೧. 
೩೨. 
೩೩. 
೩೪. 
೩೫. 
೩೬. 
೩೭. 
೩೮. 
೩೯. 
೪೦. 
೪೧. 
೪೨. 


೪ಪ್ಲಿ. 
೪೪. 
೪೫. 


೪೬. 
೪೭. 
೪ಲೆ. 
೪೯. 


ii 


ಜೀವನ ಶಿಕ್ಪ ಣದ ವ್ರಜ್ಞೆ, "ಜೀವನ ಶಿಕ್ಷಣ' ಸವ್ಭಂಬರ ೧೯೫೬. 
ಜೀವನ್ಮ್ನುಕಿ ವಕ್ರಿ, "ಸುಬೋಧ? ಅಗಷ್ಟ ೧೯೪೮. 

ಜೀವನದಲ್ಲಿ ದರ್ಶನೋದಯ, "ಆದರ್ಶ? ಜೂನ ೧೯೪೮. 

ಜೀವನದ ಚತುಃಸೂತ್ರಗಳು, "ಜಿನವಿಜಯ' ನವಂ , ಡಿನೆಂ. ೧೯೫೩. 
ಜೈನಧರ್ಮ (ಮರಾರಿ), «ಸನ್ಮತಿ' ಮಾರ್ಚ ೧೯೫೩. 

ಜೈನ ಶಿಲ್ಪಕಲೆ, "ಜಿನವಿಜಯ” ಅಕ್ಕೊ ಶಬರ, ನವ ೦ಬರ ೧೯೫೧. 
ತರಂಗಿಣಿ (ವಿಮರ್ಶೆ), ಸುಕುಮಾರ” 

ತೊರವೆ ರಾಮಾಯಣ ಸಂಗ್ರಹ (ವಿಮರ್ಶೆ), "ಜೀವನ? ಮೇ 1೪೨. 
ದಕ್ಷಿಣ ಭಾರತದಲ್ಲಿ ಜೈನಧರ್ಮ,"ಜಿನವಿಜಯ' ಫೆಬ್ರು., ಮಾರ್ಚ'ಜ್ಕಿ. 
ದಿವಾಕರರ ಅಂತರಾತ್ಮನೊಡನೆ, ಜೀವನ? ಅಗಷ್ಟ ೧೯೫೫. 
ಕನ ವೈನಾಡಿಗೆ, "ಜಿನನಿಜಯ' ಮಾರ್ಚ ೧೯೫೫. 
ಧರ್ಮದ ಸ್ವರೂವ ಮತ್ತು ಅವಶ್ಯ ಕತೆ, “ಗುರುದೇವ” ಎಪ್ರೇಲ '೫೭. 
ಧರ್ಮ ಸ ವಿಶ್ವ ಸಮಸ್ಯೆ 2 ಕರ ಬ ಬ್ರುವರಿ ೧೯೫೭. 
ದೇವನೆ ಡನೆ ( (ಬಾತ್ಕೊ (ಟಿ), "ಜಯಂತಿ? ಫೆಬ್ರುವರಿ ೧೯೪೭. 
ನವಯುಗದಲ್ಲಿ ನಮ್ಮ ದೃಷ್ಟಿ, "ನವಯುಗ' ಹುಬ್ಬಳ್ಳಿ ತೆ ಅಗಷ್ಟ '೫ 
ನಾನು ಕಂಡ ಹೆಗ್ಗಡೆಯವರು, ಸಮರ್ವಣ ಗ್ರಂಧ. 
ಪ್ರಜಾವ್ರ ಭುತ್ಸ ದಲ್ಲಿನ ಪ್ರಜೆಗಳ ವಾತ್ರ, ಬ ಪ್ರಕಾಶ? ಅಗಷ್ಟ ೫. 
ವಯಣದ ಹಾದಿಯಲ್ಲಿ (ವಿಮ, "ಜಯಂತಿ? ಸವ್ಪಂಬರ ?೪೭. 
ಪಾಕಿಸ್ತಾನದ ಸ್ವರೂಪವೇನು? (ಪರಿಚಯಾತ್ಮಕ), "ಜಯಂತಿ? ಮೇ 
೧೯೪೨. 

ಬಿಡುಗಡೆಯ ಬೇಡಿಕೆ, "ಪ್ರಕಾಶ' ನವ್ಹಂಬರ ೧೯೪೭. 

ಭರತೇಶ ವೈಭವ ಶೋಭನಸಂಧಿಗಳು, "ಜೀವನ' ಫೆಬ್ರುವರಿ ೧೯೪೫. 
ಭ. ವೈ. ಶೋಭನ ಸಂಧಿಗಳ ಸೌಂದರ್ಯ ಸೃಷ್ಟಿ, "ವಿವೇಕಾಭ್ಯು 
ದಯ? ಎವ್ರೇಲ ೫೨. 

ಭಗವಾನ್‌ ಗುಣಭದ್ರರ ಭಾವಚಿತ್ರ, "ಜಿನವಿಜಯ' ಸವ್ಪಂಬರ೧೯೫೩. 
ಭ. ಬುದ್ದ ಮತ್ತು ಮಹಾವೀರ, "ಪ್ರದೀಪ? ಜೂನ ೧೯೫೬. 
ಭಾರತೀಯರ ಬಾಳಿನಲ್ಲಿ ಬುದ್ದಿಯ ಬೆಳಕು, «ಜಯಂತಿ? ಜುಲೈ ೪೪. 
ಭಾರತದ ಆರ್ಥಿಕ ಯೋಜನೆಗಳೂ ಸರ್‌ ವಿಶ್ವೇಶ್ವರಯ್ಯನವರೂ, 
"ಜೀವನ? ಸಪ್ಟಂಬರ ೧೯೫೧. 


೫೦ 


೫೧. 


೫೨, 


೫೩. 


೫೪ 


೫೫. 
೫೬. 
೫೭. 


೫೮, 
೫೯. 
೬೦. 


೬೧. 


೬೨. 
೬೩ 
೬೪. 
೬೫. 
೬೬, 
೬೭, 
೬೮. 
೬೯. 
೭೦. 
೭೧. 


11] 


ಭಾರತ ಜ್ರಿಟನ್ನುಗಳ ಸಂಬಂಧ, ಆದರ್ಶ' ೧೯೪೬. 

ಭಾಷಾವಾರು ಪ್ರಾಂತರಚನೆ ಹಾಗು ಭಾರತ ಸರಕಾರದ ಬಲ, 
"ಆದರ್ಶ? ಫೆಬ್ರುವರಿ ೧೯೪೯. 

ಭಾರತೀಯರು-ನಾವು-ಸ್ವಾತಂತ್ರ $ರಾಗಿದ್ದೆ €ವೆಯೆ?, «ದೇಶಬಂಧು? 
೧೫-೮-೧೯೪೮. 

ಭಾರತೀಯ ಸಂಸ್ಕೃತಿಯ ವಿಕಾಸ್ಕ ದಿ. ಮುಳಿಯ ತಿಮ್ಮಪ್ಪಯ್ಯನವರ 
“ಶ್ರದ್ಧಾಂಜಲಿ” ಗ್ರಂಧ. 

ಭಾರತೀಯ ಸಂಸ್ಕೃತಿಗೆ ಜೈನಧರ್ಮದ ನೆರವು, "ಜಿನನಿಜಯ' ಜುಲೈ 
೧೯೫೧. 

ಮಗಳ ಮದುವೆ (ವಿಮರ್ಶೆ), «ಜಯಂತಿ' ಡಿಸೆಂಬರ ೧೯೫೨. 

ಮಕ್ಸಳ ಕಥೆಗಳು (ಜಾನವದ ದೃಷ್ಟಿಯಲ್ಲಿ), "ಜಯಂತಿ? ಸವ್ಚಂ. '೫೧. 
ಮಹಾದೇವ ಭಾಯಿಯವರ ದಿನಚರಿ (ವಿಮರ್ಶೆ), «ಜಯಂತಿ' 
ಜಾನೆವರಿ ೧೯೫೪ 

ಮೃತ್ಯುವಿನಿಂದ ಮುಕ್ತಿಗೆ, "ವ್ರದೀವ' ಡಿಸೆಂಬರ ೧೯೫೬. 

ಮಾನವ ಜೀವನದ ಮಹತಿಯೆಲ್ಲಿ?, "ಜೀವನ' ಜುಲೈ ೧೯೪೨. 
ಮುಂಬೈ ಕರ್ನಾಟಕದ ಜೈನರ ಸ್ಥಿತಿ-ಗತಿ, "ವಿವೇಕಾಭ್ಯುದಯ' 
ನವ್ಹಂಬರ ೧೯೫೬. 

ಮೂಲೋದ್ಯಮದಿಂದ ಜೀವನ ಶಿಕ್ಚಣ, "ವ್ರಾಧಮಿಕ ಶಿಕ್ಷಣ? 
ನವ್ಚಂಬರ ೧೯೫೫. 

ಮೋಡಗಳು (ವಿಮರ್ಶೆ), "ಜೀವನ? ಅಕ್ಟೋಬರ ೧೯೪೩. 
ಯುಗಧರ್ಮ ಮತ್ತು ಜೀವನನಿಷ್ಠೆ, ಯುಗವುರುಷ? ಅಕ್ಟೂ. ೫೬. 
ರಾಷ್ಟ್ರಗೀತೆಗಳು, "ಆದರ್ಶ? ಅಕ್ಟೋಬರ ೧೯೪೮. 

ರುಗ್ಗಶಯ್ಯೆಯಲ್ಲಿ (ಕವನ), «ಜಯಂತಿ' ಮೇ ೧೯೪೪. 

ಪ್ರತಕ್ಕೆ ಸೋತ ವಸುಭೂತಿ, «ಜಿನವಿಜಯ' ನನ್ಹಂಬರ ೧೯೫೪. 
ವ್ರಾತ್ಯ ಸಂಸ್ಕೃತಿಯ ವಿಕಾಸ, «ಪ್ರದೀವ' ಅಗಷ್ಟ ೧೯೫೬. 
ವಿಮರ್ಶಕನುರು”, "ಜೀವನ? ಎವ್ರೇಲ ೧೯೪೩. 

ವಿಮರ್ಶೆಯ ವಿಧಾನ, "ಆದರ್ಶ? ಜುಲೈ ೧೯೪೮. 

ವಿಶ್ವಶಾಂತಿಯ ಮಾರ್ಗದಲ್ಲಿ, "ಜಯಶಕರ್ನಾಟಕ' ೧೯೪೭, 
ಶಿಕ್ರಣದಲ್ಲಿ ಶಿಕ್ಷಕನ ವಾತ್ರ, “ಶಿಕ್ಸ್‌ಕ ಶಿಕ್ಷಣ ದರ್ಶನ? ಗ್ರಂಧ. 


೭೨. 
೭೩. 


೭೪. 
೭೫. 
೭೬, 


೭೭. 
೭೮. 
೭೯. 
೪೦. 
೮೧. 


೮೨. 
೪೩. 


೮೪. 


೮೬. 


೮೯. 


೯೦. 
೯೧. 


iv 


ಶುದ್ಧ ಬರಹ, "ಜೀವನ? ಜೂನ ೧೯೪೧. 

ಶ್ರೀ. ಮುಗಳಿಯವರ ಕಾವ್ಯಜೀವನ (ಬಾಸಿಗದಿಂದ), "ಕನ್ನಡ ನುಡಿ? 
ಸವೈಂಬರ ೧-೮-೧೯೪೪. 

ಶ್ರೀ. ದಿಕ್ಸಿತ ನರಸಿಂಹರಾಯರು, ಅವರ "ಅಭಿನಂದನ' ಗ್ರಂಧ. 
ಶ್ರೀ. ನೇಮಿಸಾಗರ ವರ್ಣಜಿಯವರೊಡನೆ, "ಅಭಿನಂದನ' ಗ್ರಂಧ. 
ಶ್ರೀ. ಲರ್ಮೆಯವರೊಡನೆ, "ಜಿನವಿಜಯ' ಜಾನೆವರಿ '೫೧; "ಜಯಂತಿ? 
೧೯೫೦. 

ಶ್ರೀ. ಲಕ್ಷ್ಮೀ ಸೇನರ ಸಹವಾಸದಲ್ಲಿ, "ಜಿನವಿಜಯ' ಜೂನ ೧೯೫೩. 
ಶ್ರೀ. ಡಾಯರೆಕ್ಟರ ಪಾವಟಿಯವರು, "ಪ್ರಾಥಮಿಕ ಶಿಕ್ಷಣ' ೧೯೪೮. 
ಶ್ರೀ. ಆಚಾರ್ಯ ಶಾಂತಿಸಾಗರರು, "ಜಯಂತಿ' ಡಿಸೆಂಬರ ೧೯೫೨; 
ಜಾನೆವರಿ ೧೯೫೩. 

ಶ್ರೀ. ಮಗನಲಾಲ ಶಹಾ, "ಜಿನವಿಜಯ' ಜೂನ ೧೯೫೧. 

ಶ್ರೀ. ಡಿ. ಪುಟ್ಟಿ ಸ್ವಾವಿಯವರೊಡನೆ, "ಜಿನವಿಜಯ? ಅಗಷ್ಟ ೧೯೫೧. 
ಶ್ರೀ. ಪಿ. ಎಚ್‌. ಗುಂಜಳ, "ಜಿನವಿಜಯ' ಜುಲೈ ೧೯೫೧. 

ಶ್ರೀ. ದಿವಾಣ ಬಹಾದ್ದೂರ ಚೌಗುಲೆಯವರು, "ಜಿನವಿಜಯ' ಜುಲೈ 
೧೯೫೨. 

ಶ್ರೀ. ವಿಲಾಸ ಸಂಗವೆಯವರ ಸಂದರ್ಶನ, "ಜಿನವಿಜಯ' ಮಾರ್ಚ 
೧೯೫೨. 

ಶ್ರೀ. ರಾಯವ್ಪಣ್ಣ ವತ್ರಾವಳಿಯವರು, "ಜಿನವಿಜಯ' ಮೇ ೧೯೫೧. 
ಶ್ರೀರಾಮಾಯಣ ದರ್ಶನಂ (ರಸವಿಮರ್ಶೆ), "ಪ್ರಬುದ್ಧ ಕರ್ಣಾಟಕ' 
ಚೈತ್ರ ೧೯೫೭. 

ಸಮರ-ಶಾಂತಿ (ಕವನ), "ಜಯಂತಿ' ಜೂನ ೧೯೪೧. 

ಸೃಷ್ಟಿಯಲ್ಲಿ ಶಿವಾನುಭವ (ಶಬರಶಂಕರ ವಿಲಾಸದಿಂದ), "ಜಯ 
ಕರ್ನಾಟಿಕ? ಎಪ್ರೇಲ ೧೯೪೪. 

ಸಂಸ್ಥಾನಗಳ ಲೀನೀಕರಣ ಮತ್ತು ಏಕೀಕರಣ, "ಆದರ್ಶ? ಎಪ್ರೇಲ 
೧೯೪೮. 

ಸ್ವರಾಜ್ಯ ನ್ಥಾವನೆಗೆ ಸುವರ್ಣ ಸಮಯ, "ಆದರ್ಶ' ಅಗಷ್ಟ ೧೯೪೮. 


ಸ್ವತಂತ್ರ ಭಾರತದ ರಾಷ್ಟ್ರಧ್ವಜ, “ದೇಶಬಂಧು? ೧೫-೮-೧೯೪೭. 


೯೨. 
೯೩. 
೯೪. 
೯೫. 
೯೬. 


೧೦೨. 


vy 


ಸಾರ್ಥಕ ಸಾಹಿತ್ಯ, "ಜೀವನ? ಜುಲೈ ೧೯೪೧. 

ಸಾಹಿತ್ಯದ ಶ್ರೀಯ, "ಯುಗಪುರುಷ? ಜುಲೈ ೧೯೪೧. 
ಸಿಂಧುವಿನಿಂದ ಶ್ರವಣಬೆಳ್ಸೂಳ, "ಪ್ರದೀವ' ಸವೃಂಬರ ೧೯೫೬. 
ನೇಡೆಬಾಳ (ಕನ್ನಡ ಕೋಟಿ), "ಜೀವನ? ಅಗಷ್ಟ ೧೯೪೦. 
ಸಂವಾದಕೀಯ ಲೇಖನಗಳು, “ಜಿನವಿಜಯ' ೧೯೫೪. 

(ಅ) ಮಹಾವುರುಷರ ಹುಟ್ಟುಹಬ್ಬಗಳು (ಎಪ್ರೇಲ). 

(ಆ) ಜೈನಸಮಾಜ ವಿಚಾರಿಸುವುದೇ? (ಮೇ). 

(ಇ) ನಾಡಿನ ಯುವಕರು (ಜೂನ). 

(ಈ) ವರ್ಯಪುಸ್ತಕಗಳಲ್ಲಿ ಜೈನಧರ್ಮ (ಜುಲೈ). 

(ಉ) ಜೀವದಯೆ ಮತ್ತು ಸರಕಾರ (ಅಗಷ್ಟ). 
(ಊ) ಧಾರ್ಮಿಕ ಪತ್ರಿಕೆಗಳ ದೃಷ್ಟಿಕೋಣ (ಸವ್ಚಂಬರ). 

(ಎ) ಮಹಾವೀರ ನಿರ್ವಾಣ (ಅಕ್ಟೋಬರ). 

(ಏ) ನಮ್ಮ ಜವಹರರು (ನವ್ಹಂಬರ). 

(ಐ) ಸರ್ವಧರ್ಮ ಸಮ್ಮೇಲನಗಳು (ಡಿಸೆಂಬರ). 
ಹಳ್ಳಿಗರ ಸಾಹಿತ್ಯದಲ್ಲಿಯ ಒಂದು ರಸಪರ್ವ (ಹೊಲಗೆಲಸದ ಹಾಡು 
ಗಳು), "ಜಯಂತಿ' ಫೆಬ್ರುವರಿ ೧೯೫೫. 
ಹಿಂದಿನ - ಇಂದಿನ - ಮುಂದಿನ ಸಾಹಿತ್ಯ, "ಜಿನವಿಜಯ' ಮಾರ್ಚ 
೧೯೫೨. 
ಹಳ್ಳಿಯ ವದಗಳು (ವಿಮರ್ಶೆ), “ಜೀವನ” ಜಾನೇವರಿ ೧೯೪೨. 
ಹನ್ನೆರಡು ಭಾವಗೀತೆಗಳು (ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟಿತ), 
ಬೆಳಿ ಚಿಕ್ಕೆ; ನೆನಪಿರಲಿ; ಗಿಳಿಯಿಂದ; ಜೋಗದರ್ಶನ; ಜೆಳ್ಗೊಳದ 
ಗೊಮ್ಮಟೀಶ; ಸಮರ್ಧರು; ಲಕ್ಷ್ಮಿಗೆ; ನನ್ನ ನೌಕೆ; ಮುಗಿಲರಸಿ; 
ಶರದ ಸೃಷ್ಟಿಯಲ್ಲಿ; ಮಹಾತ್ಮರ ಹುಟ್ಟುಹಬ್ಬದಲ್ಲಿ; ಶುಭ ನುಡಿಯೆ 
ಶಕುನವಕ್ಕಿ! 

ಪ್ರಕಾಶನದ ಹೊಸ್ತಿಲಲ್ಲಿ 

ಸಂಸ್ಕೃತಿ ಸಂಗಮ, "ರಾಮರಾಜ್ಯ' ಜೆಂಗಳೂರು. 
ಜೈನಸಂಸ್ಕ ಫತಿಯ ಸಂರಕ್ಷಣೆ, "ವಿವೇಕಾಭ್ಯುದಯ' ಮಂಗಳೂರು. 





6 ವಿವೇಕಾಭ್ಯುದಯ 4 


ಮಾನವ ಜೀನಿಯು ರಾಗ-ದ್ವೇಷ-ಮೋಹಗಳಿಂದ ಮುಕ್ತನಾದಾಗ 
ಪರಮಾತ್ಮನಾಗುವನು, ಅರಿಹಂತನಾಗುವನು, ಮಹಾಮಾನವನಾಗು 
ವನು, ಪಶುಸಕ್ಸ್ಯಾದಿ ಪರ್ಯಾಯಗಳಿಂದ ಮಾನವತೆಯು ಪ್ರಕೃತಿ 
ಯಲ್ಲಿ ಉದಯಿಸಲಿಕ್ಕೆ ನಿರಿಚ್ಛೆಯಿಂದ ಬಾಳಿದಾಗ ಲಕ್ಸಾವಧಿ ವರ್ಷಗಳು 
ಸಂದುವು. ಈಗ ಮಾನವನು ಬುದ್ಧಿ ಭಾನಗಳುಳ್ಳ ಇಚ್ಛಾ ಪ್ರಧಾನ 
ಜೀವಿಯು. ಇಂಥ ಅವಸ್ಲೆಗೆ ಮುಟ್ಟಿ ದ ನರನು ಬುದ್ದಿ ಪೂರ್ವಕವಾಗಿ 
ಯತ್ನಿಸಿದಲ್ಲಿ ಮಹಾಮಾನವತೆಯು ನ ಹೋಕದಲ್ಲಿ ರೊಪುಗೊಳ್ಳಲಿಕ್ಕೆ 
ಹೆಚ್ಚು ದಿನಗಳು ಬೇಕಾಗಲಿಕ್ಕಿಲ್ಲ. ಇದಕ್ಕೆ ಮಾನವನಲ್ಲಿಯ ವಿವೇಕವು 
ಜಾಗೃತವಾಗಲಿಕ್ಕೆ ಬೇಕು. ಲೋಕದಲ್ಲಿ ನಿವೇಕಾಭ್ಯುದಯವಾಗಲಿಕ್ಕೆ 
ಬೀಕು. ಇದನ್ನರಿತುಕೊಂಡೇ ಇಪ್ಪತ್ತೈದು ವರ್ಷಗಳ ಹಿಂದೆ “ವಿವೇ 
ಕಾಭ್ಯುದಯ?ದ ಉದಯವಾಯಿತು. ಆಗಮಿಕ-ಅಧುಸಿಕ ದೃಷ್ಟಿ 
ಕೋಣಗಳೆರಡನ್ನೂ ಸಮನ್ವಯಗೊಳಿಸಿಕೊಂಡು ಈ ಪತ್ರಿಕೆಯು 
ಮುಂಡೆಸಾಗುತ್ತಿದೆ. 


ಇಂಥ ಒಂದು ನಿಶ್ವಮಾನವತೆಯನ್ನು ರೂಪಿಸುವ ನಿನೇಕಾಭ್ಯು 
ದಯದ ಕಾರ್ಯವು ಮಹತ್ತರವಾದುದು. ಅದನ್ನು ನಿರ್ವಹಿಸುವಂಥ 
ಸ್ಥಿರವಾದ ಸಂಸ್ಥೆಯೊಂದನ್ನು ಕಟ್ಟಲು ಸಂಪಾದಕರು ಹೆಣಗುತ್ತಲಿದ್ದಾರೆ. 
ಅದನ್ನು "ನಿನೇಕಾಭ್ಯುದಯ”ದ ಈ ರಜತೋತ್ಸವದ ವರ್ಷದಲ್ಲಿ ನಿರ್ಮಿ 
ಸುವುದು ನಾಡಿನ ಜನರೆಲ್ಲರ ಕರ್ತವ್ಯವಾಗಿದೆ. 


